





ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಹಾಗೂ ಇತರ ಐತಿಹಾಸಿಕ ಸಮೀಕ್ಷೆಗಳು 


ಡಾ. ಶ್ರೀನಿವಾಸ ಹಾವನೂರ 


ಭಾಗ್ಯಲಕ್ಷ್ಮೀ ಪ್ರಕಾಶನ 
೮೭, ೩ನೇ ಕ್ರಾಸ್‌, ೪ನೇ ಬ್ಲಾಕ್‌, 
ಬನಶಂಕರಿ ೩ನೇ ಸ್ಟೇಜ್‌, ೩ನೇ ಫೇಸ್‌, 
ಬೆಂಗಳೂರು - ೫೬೦ ೦೮೫. 
ದೂರವಾಣಿ: ೨೬೬೯೫೭೧೫ 


0೫೦%8/%ಓ೦೧೯ 11೩01೦5 1/೬೧ ೩/೦ $ಗ೩೧/%/೦7 - 0 ೧೯. 5೧೧1/85 1218೧೬1, 
೧01566 0% 8080)/818(50171 ೧೩೬97೩೧೩, 87, 36೮ ೦7೦55, 407 8100, 
87೩50878 3/76 51309, 3/6 ೧೧೩56, 887081016-560 085. ೧೧೦೧೮ : 26695715 
110016 : 94480 471735. 

೧3065 : 124 

೯19! 5610೧ : 2008 

6: ಓ!೧೦! 

೦೦೪೮/ 29510೧ : ಓ8೩ 


1/8೧ 06೧7) 
70 ಅ91/ ೫.5. 118011೧0 


೧೦6 : ೫5. 70/- 


೧.1.೧. 0)/: ೮/11/4116 3/114011/ಓ೧್ಶ, ೧೫7% 5೦೪11೦01೨5, 8870810/6 - 19. 
€6॥ : 98865 33972, 2650 0945. 


ಸ ೩: 5766723703 ಔಿಗ71ಅ75 ೧%".. (೦.. 184/193, (00/ ೧೨೦೫/೩೧೩ ೧೦೩೦. 
ಸ (6277818 [11/5170 (10776 ೧೦೩೮, 5ಗ78081, 858೧081079 - 50 
೧: 22424757, 1/21 : 57೨೦7೩೧೦೩೧ಗ೧1೦೧೪ (6 1/87೦೦.೦೦.1 


ಕನ್ನಡದ ಅತ್ಯಂತ ಶ್ರೇಷ್ಠ ಲೇಖಕರು, 
೬೦ ವರ್ಷಗಳ ಕಾಲದ ನನ್ನ ಸ್ನೇಹಿತರು, 
ಕೊನೆಯ ದಿನಗಳಲ್ಲಿ ಇನ್ನಷ್ಟು ಹತ್ತಿರವಾಗಿದ್ದ 
ದಿ. ವ್ಯಾಸರಾಯ ಬಲ್ಲಾಳ 
ಅವರಿಗಿದು ಸ್ನೇಹದ ಸ್ಥರಣೆ. 


- ಶ್ರೀನಿವಾಸ ಹಾವನೂರ 


೨ “ಭ್ದಂ 


6 


(20. 


೧೧. 


0೨. 


(೩. 


(೪. 


೧೫. 


೧೬. 


ಅನುಕ್ರಮಣಿಕೆ 


, ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 

. ಆನಂದನಿಧಿ - ವಿಜಯನಗರ ಕಾಲದ '"ಬ್ಯಾಂಕ್‌' 
. ಶ್ರೀ ವಿಜಯೀಂದ್ರರ ನಿಶ್ಚಿತ ಕಾಲ ಯಾವುದು? 

. ಆದಿಲ್‌ಶಾಹಿಗಳ ಗ್ರಂಥಸಂಪದ 

. ಕೆಳದಿ ಅರಸರ ವಿದೇಶೀ ಸಂಬಂಧ 

. ಮೆಕೆನ್ಸಿಯ ಒಂದು ಅಜ್ಞಾತ ಸಂಗ್ರಹ 

. ಹೈದರಾಲಿಯೊಡನೆ ದೌತ್ಯ ಸಂಭಾಷಣೆ 

. ಟೀಪೂ ಸುಲ್ತಾನನ ಬಗ್ಗೆ ಬ್ರಿಟಿಶ್‌ ಆಕರಗಳು 


. ಟೀಪೂವನ ಹುಲಿ 


ಪರ್ಶಿಯನ್‌ ರಾಯಭಾರಿ ಹಾಗೂ ದಿವಾನ ಪೂರ್ಣಯ್ಯ 
ಸುರಪುರ ದುರಂತದ ನಿಜಸಂಗತಿ 

ಉತ್ತರ ಕನ್ನಡ ಜಿಲ್ಲೆ ನಿರ್ಮಾಣವಾದದ್ದು ಹೇಗೆ? 

ತಾತ ವೆಂಕಟಕೃಷ್ಣಯ್ಯರ ಪೆನ್ಶನ್‌ ವಿಚಾರ 

ಶಿಕ್ಷಣತಜ್ಞ ಎಚ್‌.ಜೆ. ಭಾಭಾ 

ಕನಕಗೋಪುರ, ಉಡುಪಿ (ಎರಡು ಟಿಪ್ಪಣಿಗಳು) 


ಕರ್ನಾಟಕ ಇತಿಹಾಸ ಅಕಾಡೆಮಿಯ 
೧೯೩ನೆಯ ಸಮ್ಮೇಳನದ ಅಧ್ಯಕ್ಷ ಭಾಷಣ 


೧೭ 
ರ೯ 
೩೨ 
೪೦ 
೪೪ 
೫೦ 
೫೭ 
೭೩ 
೭೯ 
೮೩ 
೮೬ 
೫ 
೧೦೧ 
೧೦೭ 


೧೨ 


೧೧೬ 


ಮೊದಲ ಓದುಗನ ಪ್ರತಿಕ್ರಿಯೆ 


ಮೊದಲ ಓದುಗನಾದ (ಹಾಗೆ ತಿಳಿದಿದ್ದೇನೆ) ಕಾರಣದಿಂದ ಮಾತ್ರ, ಈ 
ಐತಿಹಾಸಿಕ ಸಮೀಕ್ಷೆಗಳನ್ನು ಕುರಿತು ನನ್ನ ಅಭಿಪ್ರಾಯಗಳನ್ನು ಬರೆದು ತಿಳಿಸುತ್ತೇನೆ 
ಎಂದು ಒಪ್ಪಿಕೊಂಡಿದ್ದೇನೆ. ಇದು ಕೇವಲ ನನ್ನ ಪ್ರತಿಕ್ರಿಯೆಯಷ್ಟೇ ಹೊರತು, ಈ 
ಬರವಣಿಗೆಗೆ ಮುನ್ನುಡಿ, ಮೊದಲ ಮಾತು ಇತ್ಯಾದಿ ಯಾವುದೇ ಶೀರ್ಷಿಕೆಯನ್ನು 
ಕೊಡಲು ನನ್ನ ಮನಸ್ಸಿಗೆ ಒಪ್ಪಿಗೆ ಇಲ್ಲ. ಹಿರಿಯರಾಗಿಯೂ ಆತ್ಮೀಯರಾಗಿಯೇ 
ಉಳಿದಿರುವ ಡಾ. ಹಾವನೂರ ಅವರು ನಮ್ಮ ಕರ್ನಾಟಕ ಕಂಡ ವಿಶಿಷ್ಟ ಸಂಶೋಧಕ 
ಎಂಬುದು ನನ್ನ ಖಾಸಗಿ ಅಭಿಪ್ರಾಯ. ಗ್ರಂಥಾಲಯಗಳ ಬಗ್ಗೆ ಅಪಾರ ಪ್ರೀತಿ 
ಇಟ್ಟುಕೂಂಡಿರುವ ಡಾ. ಹಾವನೂರ ಅವರಿಗೆ ಕರ್ನಾಟಕ ಮತ್ತು ಕನ್ನಡದ ಬಗೆಗೂ 
ಅಂತಹುದೇ ಪ್ರೀತಿ ಇದೆ. ಕನ್ನಡ, ಕನ್ನಡಿಗ ಮತ್ತು ಕರ್ನಾಟಕಗಳನ್ನು ಕುರಿತಂತೆ 
ಯಾವುದೇ ಹೊಸ ಮತ್ತು ಅಪರೂಪದ ವಿಷಯವಾದರೂ, ಅದನ್ನು ಸಮಾನ ಆಸಕ್ತರ 
ಜೊತೆಗೆ ಹಂಚಿಕೊಳ್ಳುತ್ತಾರೆ. ವಿಚಾರ ವಿನಿಮಯ ಮಾಡಿಕೊಳ್ಳುತಾರೆ. ಖುಷಿ ಪಡುತಾರೆ. 
ಇದು ಡಾ. ಹಾವನೂರರ ವಿಶೇಷ ಗುಣ. ಯಾವುದನ್ನೂ ತಮ್ಮ ಹೊಟ್ಟೆಯೊಳಗೆ, 
ಗುಟ್ಟಾಗಿಯೇ ಇಟ್ಟುಕೊಂಡು, ಆತ್ಮರತಿಯಲ್ಲಿ ತೊಡಗುವ ಜಾಯಮಾನ 
ಹಾವನೂರರದಲ್ಪ.. ಡಾ. ಹಾವನೂರರ ಈ ವಿಶೇಷ ಗುಣವೇ ಹಲವರನ್ನು 
ಸಂಶೋಧನಾ ಕ್ಷೇತ್ರಕ್ಕೆ ಆಕರ್ಷಿಸಿದೆ ಎಂಬುದೂ ಸಹ ನನ್ನ ಸ್ವಂತ ಅಭಿಪ್ರಾಯ. ವಿವಿಧ 
ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುವ ಡಾ. ಹಾವನೂರರ ಆಸಕ್ತಿಯ ಕ್ಷೇತ್ರಗಳೂ ಸಹ 
ಹಲವಾರು. ಸಾಹಿತ್ಯ ಮತ್ತು ಇತಿಹಾಸಗಳು ಇವರ ಬಹುಮುಖ್ಯ ಆಸಕ್ತಿ ಎಂಬುದು ನಾವು 
ಕಂಡುಕೊಂಡಿರುವ ವಿಚಾರ. ಕರ್ನಾಟಕ ಏಕೀಕರಣಕ್ಕೆ ಮೊದಲಿನಿಂದಲೂ ಇಡಿಯಾಗಿ, 
ಕರ್ನಾಟಕ ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ವಿಶೇಷ ಆಸಕ್ತಿಯನ್ನು ಜತನದಿಂದ 
ಕಾಪಾಡಿಕೊಂಡು ಬಂದಿರುವ ಡಾ. ಹಾವನೂರರು ಮುಂಬಯಿ, ಮಂಗಳೂರು ಮತ್ತೆ 
ಮುಂಬಯಿ, ಸ್ವಲ್ಪಕಾಲ ಪುಣೆ, ಬೆಂಗಳೂರು, ಪುನಃ ಮಂಗಳೂರು ಹೀಗೆ ಕರ್ನಾಟಕದ 
ಒಳ-ಹೊರಗೆಲ್ಲಾ ಕನ್ನಡ ಸಾಹಿತ್ಯ ಮತ್ತು ಕರ್ನಾಟಕ ಸಂಸ್ಕೃತಿಯ ಅಧ್ಯಯನ 
ಮಾಡುತ್ತಲೇ ಇರುವವರು. ಆದ್ದರಿಂದಲೇ ಇವರ ಅಧ್ಯಯನವು ನನ್ನಂತಹ ಹಲವರಿಗೆ 
ಕುತೂಹಲ ಕೆರಳಿಸುತ್ತದೆ. ಸಂಶೋಧಕ ಡಾ. ಹಾವನೂರರು ಕರ್ನಾಟಕ ರಾಜ್ಯ ಮತ್ತು 
ಕನ್ನಡ ಭಾಷೆಗೆ ಸಂಬಂಧಿಸಿದ ಅನೇಕ ಸೂಕ್ಚ್ಮ ವಿಚಾರಗಳನ್ನು ಬೆಳಕಿಗೆ ತಂದು, 
ಕರ್ನಾಟಕ ಮತ್ತು ಕನ್ನಡದ ಸಾಂಸ್ಕೃತಿಕ ಇತಿಹಾಸದ ಅಧ್ಯಯನಕ್ಕೆ ಹೊಸ 
ಸೇರ್ಪಡೆಗಳನ್ನು ಮಾಡಿದ್ದಾರೆ. 


ಈ ಕೃತಿಯಲ್ಲಿ ಸಂಕಲನಗೊಂಡಿರುವ ಐತಿಹಾಸಿಕ ಸಮೀಕ್ಷೆಗಳಲ್ಲಿ ಕೆಲವನ್ನು ನಾನು 
ಈಗಾಗಲೇ ಬೇರೆ ಬೇರೆ ಸಂದರ್ಭಗಳಲ್ಲಿಕೇಳಿದ್ದೇನೆ ಮತ್ತು ಓದಿದ್ದೇನೆ. ಈ ಸಂಕಲನದ 
ಶೀರ್ಷಿಕೆ ಮತ್ತು ಮೊದಲ ಲೇಖನದ ಶೀರ್ಷಿಕೆ ಒಂದೇ ಆಗಿದೆ. ಆ ಲೇಖನದ 
ಬರವಣಿಗೆಯ ಸಂದರ್ಭದಲ್ಲಿ ಯಾವ ಕಾರಣಕ್ಕೋ ತುಂಗಭದ್ರೆ ಯನ್ನು ಕುರಿತು ನನ್ನ 
ಅಭಿಪ್ರಾಯವನ್ನು ಡಾ. ಹಾವನೂರ ಆನಸೂಡೂ' ಹಂಚಿಕೊಳ್ಳುವ ಪ್ರಸಂಗ ಒದಗಿ. 
ಬಂದಿತ್ತು ಬಹುತೇಕ ಅದೇ ಕಾರಣದಿಂದ ಈ ಕೃತಿಗೆ ನನ್ನ ಅಭಿಪ್ರಾಯವನ್ನು ಬರೆದು 
ತಿಳಿಸುವ ಮತ್ತು ಅದು ಕೃತಿಯಲ್ಲಿ ಮುದ್ರಣಗೊಳ್ಳುವ ಅವಕಾಶ ಲಭಿಸಿದೆ ಎಂದು 
ವಿನಯಪೂರ್ವಕವಾಗಿ ತಿಳಿಸಬಯಸುತ್ತೇನೆ. 

ಈ ಸಂಕಲನದಲ್ಲಿ ೧೬ ಐತಿಹಾಸಿಕ ಸಮೀಕ್ಷೆಗಳಿವೆ. ಸಂಕಲನದ ಕೊನೆಯ 
ಲೇಖನವು ಡಾ. ಹಾವನೂರರು ಕರ್ನಾಟಕ ಇತಿಹಾಸ ಅಕಾಡೆಮಿಯ ೧೩ನೆಯ 
ಸಮ್ಮೇಳನದಲ್ಲಿ ಮಾಡಿದ ಅಧ್ಯಕ್ಷ ಭಾಷಣ. ಉಳಿದ ೧೫ ಲೇಖನಗಳ ಮೂಲಕ 
ಕರ್ನಾಟಕದ ರಾಜಕೀಯ ಇತಿಹಾಸ, ಆರ್ಥಿಕ ಇತಿಹಾಸ, ಧಾರ್ಮಿಕ ಇತಿಹಾಸ, 
ಸಾಮಾಜಿಕ ಇತಿಹಾಸಗಳಿಗೆ ಸಂಬಂಧಿಸಿದಂತೆ ಕಲ್ಯಾಣ ಚಾಲುಕ್ಕರ ಕಾಲದಿಂದ 
ಆರಂಭಿಸಿ, ಇತ್ತೀಚಿನ ಕನಕಗೋಪುರದ ವಿವಾದದ ಕಾಲದವರೆಗೆ ಅನೇಕ 
ವಿಚಾರಗಳನ್ನು ಡಾ. ಹಾವನೂರರು ಸಮೀಕ್ಟಿಸಿದ್ದಾರೆ. ಶಾಸನಗಳು ಮಾತ್ರವಲ್ಲದೆ ಇನ್ನಿತರ 
ಹಸಪ್ರತಿ ದಾಖಲೆಗಳು ಮತ್ತು ಸಾಹಿತ್ಯಿಕ. ಆಕರಗಳನ್ನು ಸತವ ಶ ಅಧ್ಯಯನದ 
ಸಂದರ್ಭದಲ್ಲಿ ಹೇಗೆ ಸಮಪ ಸಾಸು ಬಳಸಿಕೊಳ್ಳಬಹುದು ಎಂಬುದಕ್ಕೆ ಇಲ್ಲಿನ 
ಸಮೀಕ್ಷೆಗಳು ಸಾಕ್ಷಿ ಆಗಿವೆ. 


ತುಂಗಭದ್ರೆಯ ಆಚೆ, ಈಚೆ 


ಕರ್ನಾಟಕ ಏಕೀಕರಣವಾಗಿ ಐವತ್ತು ವರ್ಷಗಳಾಗಿ ಹೋಗಿವೆ. ಬೇರೆ ಬೇರೆ 
ಆಡಳಿತ ವಿಭಾಗಗಳಲ್ಲಿ ಹರಿದು ಹಂಚಿಹೋಗಿದ್ದ ಕರ್ನಾಟಕವೇನೋ 
ಆಡಳಿತಾತ್ಮಕವಾಗಿ ಒಂದಾಗಿದೆ. ಏಕೀಕರಣಕ್ಕೆ: ಮೊದಲೂ ಸಹ, ಸಾಹಿತ್ಯಿಕವಾಗಿ ಕನ್ನಡ 
ಭಾಷೆ ಆಡುಭಾಷೆಯಾಗಿ ಎಭಿನ್ನ ಎನಿಸಿದ್ದರೂ, ಬರಹದಲ್ಲಿ ಏಕತೆಯನ್ನು ಸಾಧಿಸಿತ್ತು. 
ಎಂದು ಒಪ್ಪಬಹುದು. ಪೂಗಲೂ ಸಾಹಿತ್ಯಿಕ ವಾತಾವರಣವು ಅಧಿಕಾರ/ಪ ಪ್ರಶಸ್ತಿ/ 
ಪುರಸ್ಕಾರ ಇತ್ಯಾದಿ ಎಷಯಗಳನ್ನು ಸ ಸಕ್ಕ ಹಿತಕರವಾಗಿಯೇ ಇದೆ. 
ಎಲ್ಲೆಡೆಯೂ, ಕನ್ನಡ ಮತ್ತು ಕರ್ನಾಟಕಪರ ವಿಚಾರಗಳು ಪ್ರಮುಖವಾಗುತ್ತಿವೆ. ನಾಡು 
ಮತ್ತು ನುಡಿ ಮಾತ್ರವಲ್ಲದೆ. ಜನರ ಬಗೆಗೂ ಪ್ರೀತಿಯ ವಾತಾವರಣ ಇಡೆ. ಸಮಾನ 
ಮನಸ್ಸರಲ್ಲಿ ವಿಚಾರಗಳ . ವಿನಿಮಯ ಆಗುತ್ತಿದೆ. 


ಕರ್ನಾಟಕ ಏಕೀಕರಣವಾಗಿ ಐವತ್ತು ವಷ ೯ಗಳಾಗಿದ್ದರೂ, ಆಡಳಿತಾತ್ಮಕವಾಗಿ 
ರಾಜಕಾರಣಿಗಳು ಅನೇಕ ಸಮಸೆ [ಗಳನ್ನು ಸೃಷ್ಟಿಸಿದ್ದಾರೆ. ರಾಜಕಾರಣವೇ ಪ್ರಮುಖವಾಗಿ, 


ಅನೇಕ ಬಾರಿ ಕನ್ನಡಿಗರು ಒಡೆದುಕೊಳ್ಳುವ ಮಾತುಗಳನ್ನೂ ಆಡಿದ್ದಾರೆ. ಇದಕ್ಕೆಲ್ಲಾ 
ಕಾರಣಗಳನ್ನು ಹುಡುಕುವುದು ಅನಿವಾರ್ಯ. ಕರ್ನಾಟಕದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ 
ವಾಸಿಸುವವರು ಕನ್ನಡಿಗರಾದರೂ, ಎಲ್ಲ ಭಾಗಗಳ ಕನ್ನಡಿಗರ ಆಡುಭಾಷೆ ಒಂದೇ 
ರೀತಿಯಲ್ಲಿಲ್ಲ ಅವರ ಆಚಾರ-ವಿಚಾರ, ಊಟ-ತಿಂಡಿ, ಹಬ್ಬ-ಹರಿದಿನ, 
ಮದುವೆ-ಮುಂಜಿ ಇತ್ಯಾದಿಗಳಲ್ಲೆಲ್ಲಾ ಹಲವು ವ್ಯತ್ಯಾಸಗಳನ್ನು ಕಾಣಬಹುದು. 
ದಾವಣಗೆರೆಯನ್ನು ದಾಟುತ್ತಿದ್ದಂತೆಯೇ ಈ ವ್ಯತ್ಯಾಸಗಳನ್ನು ಗುರುತಿಸಬಹುದು. ಈ 
ವಿಚಾರವು ಸುಲಭವಾಗಿ ತಳ್ಳಿಹಾಕುವಂತಹುದೇನಲ್ಲ ತುಂಗಭದ್ರೆಯ ಆಚಿನವರು 
ಮತ್ತು ಈಚಿನವರು ಎಂದು ಭೇದ ಎಣಿಸುವುದು ಏಕೆ ಎಂಬ ಪ್ರಶ್ನೆ ಹಲವರನ್ನಾದರೂ 
ಕಾಡಿದರ ಆಶ್ಚರ್ಯವಿಲ್ಲ ಮು ಪ್ರಶ್ನೆಗೆ ಉತ್ತರ ಹುಡುಕುವ ಸಾರ್ಥಕ ಪ್ರಯತ್ನದಲ್ಲಿ 
ಹಾವನೂರರು ಇತಿಹಾಸದ ಬಹುತೇಕ ಪುಟಗಳನ್ನು ಇಣುಕಿ ನೋಡಿದ್ದಾರೆ. 
ತುಂಗಭದ್ರೆಯು ನಾಡಿನ ಪ್ರಮುಖ ನದಿ. ಈ ನದಿಯ ದಂಡೆಯ ಮೇಲೆ ರಾಜ್ಯದ 
ಹಲವು ಪ್ರಮುಖ ಸಾಂಸ್ಕೃತಿಕ ಕ್ಷೇತ್ರಗಳಿವೆ. ಕರ್ನಾಟಕದ ಇತಿಹಾಸದಲ್ಲಿ ಕೂಡಾ, 
ತುಂಗಭದ್ರೆಯ ಪಾತ್ರ ಪ್ರಮುಖವಾದುದು. ಚೋಳ- ಚಾಲುಕ್ಯರ ನಡುವೆ ಯುದ್ಧಗಳು 
ನಡೆದಿರುವುದು ಈ ನದಿಯ ದಂಡೆಯ ಆಸರೆಯಲ್ಲಿ ಕಲ್ಯಾಣ ಚಾಲುಕ್ಯರ . ದೊರೆ 
ಆಹವಮಲ್ಲನು ಜಲಸಮಾಧಿಯ ಮೂಲಕ ಸತ್ತದ್ದು ಈ ನದಿಯ ದಂಡೆಯ 
ಕುರುವತ್ತಿಯಲ್ಲಿ ಕನ್ನಡಿಗರೇ ಆದ ಹೊಯಳರು ಮತ್ತು ಸೇವುಣರು ಅಧಿಕಾರಕ್ಕೊ ಸ್ಕರ 
ಪರಸ್ಪರ “ಹೋರಾಡಿ, ಒಂದಾಗಿದ್ದ ನಾಡನ್ನು ಎರಡು ಮಾಡಿದ್ದೇ ಈ ನದಿಯ ದಂಡೆಯ 
ಮೇಲೆ. ವಿಜಯನಗರದ ಅರಸರ ಆಳ್ವಿಕೆಯ ಅವಧಿಯಲ್ಲೂ "ತುಂಗಭದ್ರೆಯು ಗಡಿಯ 
ಒಂದು ಭಾಗವೇ ಆಗಿತ್ತು ತಟ ಮತ್ತು ಹೈದರ್‌ ಹಾಗೂ ಟಿಪ್ಪುವಿನ ನಡುವಿನ 
ಹೋರಾಟಗಳ ಸಂದರ್ಭದಲ್ಲೂ ತುಂಗಭದ್ರೆಯು ಪ್ರಮುಖ ಪಾತ್ರ ವಹಿಸಿದ್ದನ್ನು ಡಾ. 
ಹಾವನೂರರು ದಾಖಲೆಗಳ ಸಹಿತ ಸ್ಪಷಘಡಿಸಿದ್ದಾರೆ. ಪೇಶ್ವೆ ದಾಖಲೆಗಳಲ್ಲಿ ತುಂಗಭದ್ರಾ 
ನದಿಯಿಂದ ಮುಂದೆ ಹೋಗಕೂಡದು, ಎಂಬ ಸೂಚನೆ ಇರುವುದನ್ನು ಡಾ. 
ಹಾವನೂರರು ಅನುಮಾನಕ್ಕೆ ಅವಕಾಶ ಇಲ್ಲದಂತೆ ದಾಖಲಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ 
ಕೆಲವು ಭಾಗಗಳು ಮೈಸೂರು ಪ್ರಾಂತ್ಯಕ್ಕೆ ಸೇರುವ ಸಂದರ್ಭ ಮತ್ತು ಅದಕ್ಕೆ ಮೊದಲೂ 
ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ತುಂಗಭದ್ರೆಯು ವಹಿಸಿದ ಪ್ರಮುಖ 
ಪಾತ್ರವನ್ನು ಡಾ. ಹಾವನೂರರು ವಿಶ್ಲೇಷಿಸುತ್ತಾ ಏಕೀಕರಣಗೊಂಡ ಊರ್ಣಟರರ 
ರಾಜಧಾನಿಯು ನಾಡಿನ ದಕ್ಷಿಣದ ಬದಲು ಮಧ್ಯದಲ್ಲಿ ಇದ್ದಿದ್ದರೆ, ಕರ್ನಾಟಕದ 
ಭಾವನಾತ್ಮಕ ಏಕೀಕರಣ ಆಗುತ್ತಿತ್ತು ಎಂಬ ಅಭಿಪ್ರಾಯವನ್ನು ವ್ಯಕ್ತಪ ಡಿಸಿದ್ದಾರೆ. ಈ 
ಅಭಿಪ್ರಾಯವನ್ನು ಅಲ್ಲಗಳೆಯಲು ಸಾಧ್ಯ ವಿಲ್ಹ 

ಯಾವುದೇ ಪ್ರದೇಶದ ಜನತೆಯ ಬದುಕು ಅಲ್ಲಿನ ಪ್ರಾಕೃತಿಕ ಸಂಪತ್ತು ಮತ್ತು 
ಜನಬಲವನ್ನು ನೇರವಾಗಿ ಅವಲಂಬಿಸುತ್ತದೆ. ನೆಲದ ಗುಣ, ನೀರಿನ ಲಭ್ಯತೆ, ಜನಬಲ. 
ಇತ್ಯಾದಿ ಅಂಶಗಳು ಪ್ರಧಾನವಾಗಿ ಮತ್ತು ಲಭ್ಯ ಖನಿಜ ಸಂಪತ್ತು ಕಚ್ಚಾವಸು ು ಮತ್ತು 


ಸಿದ್ಧವಸ್ತುಗಳ ಸಾಗಣೆಗೆ ಇರುವ ಅನುಕೂಲ, ಅತ್ಪಾದನೆಗೆ ಆವಶ್ಯಕ ಮೂಲಭೂತ 
ಸೌಕರ್ಯ ಇತ್ಯಾದಿ ಅನೇಕ ವಿಚಾರಗಳು ಆ ಪ್ರದೇಶದ ಪ್ರಗತಿಗೆ ಕಾರಣವಾಗುತ್ತವೆ. 
ಆರ್ಥಿಕ ಯ ಬದುಕಿನ ಮೇಲೆ ನೇರ ಎ ಜಾರುವ ನಿಶ್ಚಿತ. ನಾಗರಿಕತೆ 
ಮತ್ತು ಸಂಸ್ಕೃತಿಗಳು ಪರಿಸರದ ಅನೇಕ ವಿಚಾರಗಳನ್ನು ಅವಲಂಬಿಸುವುದು ಸಹಜ 
ಮತು. ಅನಿವಾರ್ಯ. ಒಂದು ನದಿಯು ಒಂದು ಪ್ರದೇಶದ ಜನಜೀವನದ ಮೇಲೆ 
ಬೀರುವ ಪ್ರಭಾವವನ್ನು ತುಂಗಭದ್ರೆಯನ್ನು ಆಧಾರವಾಗಿ ಇಟ್ಟುಕೊಂಡು ವಿಶ್ಲೇಷಣಾತ್ಮಕ 
ಅಧ್ಯಯನ ಮಾಡುವುದು ಅವಶ್ಯ. ಈ ನಿಟ್ಟಿನಲ್ಲಿ ಡಾ. ಹಾವನೂರರ ಈ ಸಂಕಲನದ 
ಮೊದಲ ಲೇಖನವು ಇತಿಹಾಸದ ಬಗ್ಗೆ ಆಸಕ್ತಿ ಇರುವ ಎಲ್ಲರಿಗೂ ಪ್ರಿಯವಾಗುವುದರಲ್ಲಿ 
ಸಂದೇಹವಿಲ್ವ 

ವಿಜಯನಗರದ ಅರಸರಲ್ಲಿ ಒಬ್ಬನಾದ ಅಚ್ಯುತರಾಯನ ಕಾಲದಲ್ಲಿ (ಕ್ರಿ.ಶ. 
೧೫೨೯-೧೫೪೨) ಹಂಪಿಯಲ್ಲಿ ಮಾತ್ರವಲ್ಲದೆ ದಾವಣಗೆರೆ, ಹೊಳಲ್ಕೆರೆ ಮುಂತಾದ 
ಊರುಗಳಲ್ಲಿಯೂ ಬ್ರಾಹ್ಮಣರ ಶ್ರೇಯೋಭಿವೃದ್ಧಿಗಾಗಿ "ಆನಂದನಿಧಿ' ಎಂಬ ಹೆಸರಿನಲ್ಲಿ 
ನಿಧಿಯೊಂದು ಸ್ಥಾಪಿತವಾಗಿದ್ದುದನ್ನು ಹೊಳಲ್ಕೆರೆಯ ಶಾಸನದ ಹಿನ್ನೆಲೆಯಲ್ಲಿ 
ಪರಿಚಯಿಸಿರುವ ಡಾ. ಹಾವನೂರರು ಈ ನಿಧಿಯ ವ್ಯವಸ್ಥೆಯನ್ನು ಈಗಿನ ಬ್ಯಾಂಕುಗಳಿಗೆ 
ಹೋಲಿಸಿದ್ದಾರೆ. ನಾಡಿನ ಆರ್ಥಿಕ ಇತಿಹಾಸದ ಸಂದರ್ಭದಲ್ಲಿ ಇಂತಹ ಮಾಹಿತಿಗಳು 
ಮತ್ತು ವಿಚಾರಗಳು ಪ್ರಮುಖ ಆಗುತ್ತವೆ. ಈಗಿನ ಬ್ಯಾಂಕಿಂಗ್‌ ವ್ಯವಸ್ಥೆಗೂ ಆಗಿನ 
"ಆನಂದನಿಧಿ'ಯಂತಹ ವ್ಯವಸ್ಥೆಗೂ ನಿರ್ವಹಣಾ ವ್ಯತ್ಯಾಸಗಳಿದ್ದರೂ, ಮೂಲ 
ಉದ್ದೇಶವು ಜನಹಿತವೇ ಆಗಿತ್ತು ಎಂಬ ವಿಚಾರವು ಮಹತ್ವ ಪಡೆಯುತ್ತದೆ. ಈ 
ಸಂಕಲನದಲ್ಲಿ ಅರ್ಥವ್ಯವಸ್ಥೆಯ ಬಗೆಗಿನ ಮತ್ತೊಂದು ಲೇಖನವು ಕಳೆದ ೨೦ನೆಯ 
ಶತಮಾನದಲ್ಲಿ ಅಸಿತ್ರದಲ್ಲಿದ್ದ ಪೆನ್ಶನ್‌ ವಿಚಾರದಲ್ಲಿ ಪ್ರಸ್ತಾಪಿಸುತ್ತಲೇ, ಇಂತಹ 
ವ್ಯವಸ್ಥೆಯು ಹೇಗೆ ಅಧಿಕಾರಸ್ಥರ ಮರ್ಜಿಯನ್ನು ಅವಲಂಬಿಸುತ್ತಿತ್ತು ಎಂಬ ಎಚಾರವನ್ನು 
ಮನದಟ್ಟು ಮಾಡಿಕೊಡುತ್ತಾರೆ. 


ತಾತ ವೆಂಕಟಕಷಯ 
ಲಣ ಶೆ 

ಕನ್ನಡ ಪತ್ರಿಕೋದ್ಯಮದ ಪಿತಾಮಹ ಎಂದೇ ಗುರುತಿಸಲ್ಪಟ್ಟಿರುವ 
ವೆಂಕಟಕೃಷ್ಣಪ್ಪಯ್ಯನವರು ವಾಕ್‌ ಸ್ವಾತಂತ್ರ ತದ ಪ್ರತಿಪಾದಕರು... ಎಂದೇ 
ಹೆಸರಾಗಿದ್ದವರು. ಇಂತಹ ಪ್ರಾಮಾಣಿಕ ವ್ಯಕ್ತಿಗೆ ಬ್ರಿಟಿಷ ಸರ್ಕಾರ ಎಂತಹ ಗೌರವ 
ನೀಡಿರಬಹುದು ಎಂದು ಭಾರತದ ಸ್ವಾತಂತ್ರ. ಸಂಗ್ರಾಮದ ಇತಿಹಾಸ ಬಲ್ಲ ಆ 
ಬೇಕಾದರೂ ಹೇಳಬಹುದು. ಆದರೆ, ನಮ್ಮವರೇ ಚ ಮಹಾರಾಜರು ವೆಂಕಟಕೃಷ್ಣ 
ಅವರಂತಹ ಹಿರಿಯರ ಬಗ್ಗೆ ನಡೆದುಕೊಂಡ ರೀತಿ ಆಶ್ಚರ್ಯ ಹುಟ್ಟಿಸುತ್ತದೆ. ಹ ಸ್ರ 


ರ್ರ್‌ 


೧೯೧೮ರಲ್ಲಿ ವೆಂಕಟಕೃಷ್ಣ ಷ್ಣಯ್ಯನವರು ಮರಿಮಲಪ ಹೈಸ್ಫೂಲಿನ ಮುಖೊ ಪಾಧ್ಯಾಯ 


ಬು 


ಹುದ್ದೆಯಿಂದ, ಬ್ರಿಟಿಷ್‌ ಅಧಿಕಾರಿಗಳ ಅಭಿಪ್ರಾಯವನ್ನು ಆಧರಿಸಿ ಒತಾಯಪೂರ್ವಕ 
ನಿವೃತ್ತಿ ಪಡೆದಾಗ, ವೆಂಕಟಕೃಷ್ಣಯ್ಯನವರಿಗೆ ಆರ್ಥಿಕವಾಗಿ ಯಾವ "ರೀತಿಯಲ್ಲೂ 
ತೊಂದಲಿಬಾರವು ಎಂದು ಮಹಾರಾಜರು (ಕೃಷ್ಣ! ರಾಜೇಂದ್ರ ಒಡೆಯರ್‌) ಅರಮನೆಯ 
ಬೊಕ್ಕಸದಿಂದ ಮಾಸಿಕ ನಿವೃತ್ತಿ ವೇತನವನ್ನು (ರೂ. ೫೦) ಮಂಜೂರು ಮಾಡಿದ್ದರು. 
ವೆಂಕಟಕೃಷ್ಣಯ್ಯನವರು ತಮ್ಮ ಪತ್ರಿಕೆಯ ಪ್ರಕಟಣೆಯನ್ನು ನಿಲ್ಲಿಸಿರಲಿಲ್ಲ ಅವರ ನಿರ್ಭೀತ 
ಮತ್ತು ಪ್ರಾಮಾಣಿಕ ಬರಹಗಳು ಸರ್ಕಾರದ ನೀತಿಯನ್ನು ಖಂಡಿಸುವುದನ್ನು ನಿಲ್ಲಿಸಲಿಲ್ಲ 
ಇದರಿಂದ ಸರ್ಕಾರವು ಪತ್ರಿಕೆಯ ಪ್ರಕಟಣೆಗೆ ತಡೆಯಾಜ್ಞೆ ನೀಡಿತು. ಆ ಸಂದರ್ಭದಲ್ಲಿ 
ವಿಚಾರಣೆಯ ಅವಧಿಯಲ್ಲಿ ತಮ್ಮ ನಿವೃತ್ತಿ ವೇತನವನ್ನು ತಡೆಹಿಡಿಯಬೇಕೆಂದು 
ವೆಂಕಟಕೃಷ್ಣಯ್ಯನವರೇ ಮನವಿ ಉ8ಿ೫65 ವಿಚಾರಣೆ ಪೂರ್ಣಗೊಂಡ ನಂತರ, 
ವೆಂಕಟಕ್ಕಷ್ಟ ಪೃಯ್ಯನವರು ಅದೆಷ್ಟೋ ಬಾರಿ ಮನವಿ ಮಾಡಿದರೂ, ನಿವೃತ್ತಿ ವೇತನವು 
ಮಹಾರಾಜರ ಸ್ವಂತ ಬೊಕ್ಕಸದಿಂದ ಪಾವತಿ ಆಗುತ್ತಿದ್ದರೂ ಸಹ, ಬ್ರಿಟಿಷ್‌ ಅಧಿಕಾರಿಗಳ 
ಒಪ್ಪಿಗೆ ಇಲ್ಲದೆ ವಿತರಣೆ ಆಗುವಂತಿರಲಿಲ್ಲ. ಕೊನೆಗೆ ಮಿರ್ಜಾ ಇಸ್ಮಾಯಿಲ್‌ ಅವರು 
ದಿವಾನರಾಗಿದ್ದ ಅವಧಿಯಲ್ಲಿಯೂ ಬ್ರಿಟಿಷ್‌ ಅಧಿಕಾರಿಗಳ ಹಠಮಾರಿತನ ಮತ್ತು 
ಮಹಾರಾಜರ. ಉಪೇಕ್ಷೆಯಿಂದಾಗಿ ವೆಂಕಟಕೃಷ್ಣ ಪ್ಹಯ್ಯನವರ ನಿವೃತ್ತಿ ವೇತನ ಪಾವತಿ 
ಆಗಲೇ ಇಲ್ಲ ಮಹಾರಾಜರು ಬ್ರಿಟಿಷ್‌ ಇರಾಕಿ ಅಭಿಪ್ರಾಯಗಳಿಗೆ ಕೊಡುತಿದ್ದ 
ಅತೀವ ಪ್ರಾಶಸ್ತಕ್ಟೈೆ ಇದೊಂದು ಉದಾಹರಣೆ. ಆದರೆ, ಚಾಮರಾಜೇಂದ್ರ ಒಡೆಯರ್‌ 
ಅವರು ಈ ಹಿಂದೆ ೧೮೮೭ರಲ್ಲಿ ತಾವು ತಮ್ಮ ಸ್ವಂತ ನಿಧಿಯಿಂದ ಅಖಿಲ ಭಾರತ 
ಕಾಂಗ್ರೆಸ್‌ ಕಮಿಟಿಯ ಎರಡನೇ ಮಹಾ ಅಧಿವೇಶನಕ್ಕೆ ನೀಡಿದ್ದ ದೇಣಿಗೆಯ ಬಗ್ಗೆ 
ಬ್ರಿಟಿಷ್‌ ಅಧಿಕಾರಿಗಳು ಪ್ರಶ್ನಿಸಿದಾಗ, ಅದನ್ನು ಸಮರ್ಥಿಸಿಕೊಂಡ ರೀತಿಗೂ, ೪0. 
ವರ್ಷಗಳ ನಂತರ ಬ್ರಿಟಿಷ್‌ “ಅಧಿಕಾರಿಗಳ ಮಾತನ್ನು ಕೈ ಕೃಷ್ಣರಾಜೇಂದ್ರರು ಒಪ್ಪಿಕೊಂಡ 
ರೀತಿಗೂ ಇರುವ ಅಂತರವನ್ನು ಇಮನಿಸದಾಗೆ. ಮೈಸೂರು ದೊರೆಗಳು 
ಕಳೆದುಕೊಂಡಿದ್ದ ಸ್ವಾತಂತ್ರ ದ ಪರಿಚಯ ಆಗುತದೆ. 


"ಪರ್ಶಿಯಾದ ರಾಯಭಾರಿ ಹಾಗೂ ದಿವಾನ್‌ ಪೂರ್ಣಯ್ಯ' ಎಂಬ 
ಲೇಖನದಲ್ಲೂ ಮೈಸೂರು ದೊರೆಗಳು ಮತ್ತು ಅವರ ಸಿಬ್ಬಂದಿ ಬ್ರಿಟಿಷರ ವಿಚಾರದಲ್ಲಿ 
ಹೊಂದಿದ್ದ ಹೆದರಿಕೆ ಹಾಗೂ ಆ ಕಾರಣದಿಂದ ಅತಿ ವಿನೀತವಾಗಿ ನಡೆದುಕೊಳ್ಳುತ್ತಿದ್ದ 
ರೀತಿಗಳು “ಈಗಲೂ ಮುಜುಗರಕ್ಕೆ ಕಾರಣವಾಗುತವೆ. 


ದಾರ್ಶನಿಕ ವಿಚಾರ 


ಧಾರ್ಮಿಕ ಮತ್ತು ಸಾಹಿತ್ಯಿಕ ಇತಿಹಾಸಗಳಿಗೆ ಸಂಬಂಧಿಸಿದಂತೆ ಡಾ.ಹಾವನೂರರು 
ಎರಡು ಮಹತ್ವದ “ಅಖನಗಳಿಗೆ ಈ ಸಂಕಲನದಲ್ಲಿ ಅವಕಾಶ ನೀಡಿದ್ದಾರೆ. 
ಸಾಮಾನ್ಯವಾಗಿ ಯಾವುದೇ ಧರ್ಮಕ್ಕೆ ಸೇರಿದ ಯಾವುದೇ 'ಮಠದ ಗುರುಪ ರಂಪರೆಯ 


ವಿಚಾರದಲ್ಲಿ ಅಭಿಪ್ರಾಯಭೇದ ಇರುವುದು ಅಪರೂಪದ ವಿಷಯವೇನಲ್ಲ ದ್ವೈತ 
ಪರಂಪರೆಯ ಶ್ರೀ ರಾಘವೇಂದ್ರ ಯತಿಗಳ ಪರಮ ಗುರುಗಳಾದ ಶ್ರೀ ವಿಜಯೀಂದ್ರ 
ತೀರ್ಥರ ಕಾಲದ ಬಗ್ಗೆ ಇರುವ ವಿವಿಧ ಅಭಿಪ್ರಾಯಗಳನ್ನು ವಿಶ್ಲೇಷಿಸುತ್ತಾ ಶ್ರೀಮಠದ 
ಪರಂಪರೆಯಲ್ಲಿ ಉಕವಾದ ಕಾಲಾವಧಿಗಳನ್ನು ಬದಲಿಸುವ ಅಗತ್ಯ ಇಲ್ಲ ಎಂಬ 
ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಲೇಖನದಲ್ಲಿ ಡಾ. ಹಾವನೂರರು ಪ್ರಾಸಂಗಿಕವಾಗಿ, 
ಕನಕನ ಕಿಂಡಿಯ ವಿಚಾರವನ್ನೂ ಪ್ರಸ್ತಾಪಿಸಿದ್ದಾರಾದರೂ, ಆ ಬಗ್ಗೆ ಯಾವುದೇ 
ಅಭಿಪ್ರಾಯಗಳನ್ನು ತಿಳಿಸಿಲ್ಲ ಆದರೆ ಮುಂದೆ "ಕನಕ ಗೋಪುರ' (ಎರಡು ಚಿಕ್ಕ 
ಟಿಪ್ಪಣಿಗಳು) ಎಂಬ. ಟಿಪ್ಪಣಿಯಲ್ಲಿ ೧೯-೬-೧೮೯೪ ರಂದು ಉಡುಪಿಯ ಡಿಸ್ಟಿಕ್‌ನ 
ಮುನ್ಸೀಫ್‌ ಅವರು ಉಡುಪಿಯ ರಥಬೀದಿಗೆ ಸಂಬಂಧಿಸಿದ ವ್ಯಾಜ್ಯದ ವಿಚಾರದಲ್ಲಿ 
ನೀಡಿರುವ ತೀರ್ಪಿನಲ್ಲಿ. ಕನಕಗೋಪುರದ ಪ್ರಸ್ತಾಪ ಇಲ್ಲದಿರುವುದನ್ನು 
ತಿಳಿಸಿರುವುದಲ್ಲದೆ, ಪತ್ರಿಕೆಯೊಂದರ ಮೂಲಕ ವಿದ್ವಾಂಸರೊಬ್ಬರು ಯಾವ 
ಆಧಾರವನ್ನೂ ನೀಡದೆ, ಯಾವುದೇ ವಿಚಾರದಲ್ಲಿ ಅತಿಯಾದ ಗೀಳು ಹೆಚ್ಚಿನ ಕಲ್ಪನೆಗೆ 
ಅವಕಾಶ ಕಲಿಸುವುದರಿಂದ ಸತ್ಯ ಹೇಗೆ ಮರೆಯಾಗಬಹುದು ಎಂದು ಮನದಟ್ಟು 
ಮಾಡುವಲ್ಲಿ ಸಫಲರಾಗಿದ್ದಾರೆ. 


ಆದಿಲಶಾಹಿ ಗ್ರಂಥ ಸಂಪದ 


ಸ್ವತಹ ಗೃಂಥಪಾಲನೆಯನ್ನು ಮೊದಲಿಗೆ ವೃತ್ತಿಯನ್ನಾಗಿಸಿಕೊಂಡ ಡಾ. 
ಜಾರು. ಈಗಲೂ ಆ ಬಗ್ಗೆ ಪ್ರೀತಿಯನ್ನು ಇಸಾ, 'ಇದ್ದಾರೆ. ಆದ್ದರಿಂದ 
ಗ್ರಂಥಾಲಯಗಳ ಬಗ್ಗೆ ವಿಶೇಷ. ಅಧ್ಯಯನ ನಡೆಸುವುದು ಮತ್ತು ಆ ಬಗ್ಗೆ 
ದಾಖಲಿಸುವುದು ಅವರಿಗೆ ಅತ್ಯಂತ ಪ್ರಿಯವಾದ ವಿಚಾರ ಎಂದು ಅವರನ್ನು ಬಲ್ಲ 
ಎಲ್ಲರಿಗೂ ತಿಳಿದಿದೆ. ಈ ಸಂಕಲನದಲ್ಲಿ ಆದಿಲ್‌ಶಾಹಿಗಳ ಗ್ರಂಥಸ ಪದದ. ಬಗ್ಗೆ 
ಮಹತ್ವದ ಮಾಹಿತಿಗಳನ್ನು ದಾಖಲಿಸಿದ್ದಾರೆ. ಅಂತೆಯೇ ಗ್ರಂಥ ಭಂಡಾರಗಳು ಮತು. 
ಹಸ್ತಪ್ರತಿ ಭಂಡಾರಗಳಲ್ಲಿರುವ ಅಮೂಲ್ಯ ಕೃತಿಗಳಲ್ಲಿನ ಮಾಹಿತಿಗಳು ಇತಿಹಾಸದ 
ಅಧ್ಯ ಯನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ಕೆಳದಿ ಅರಸರ ವಿದೇಶೀ ಸಂಬಂಧ ಮತ್ತು 
ಮೆಕೆನ್ಸಿಯ ಒಂದು ಅಜ್ಞಾತ ಸಂಗ್ರಹ "ಲೇಖನಗಳ ಮೂಲಕ ತಿಳಿಯಬಹುದು. 
ಇತಿಹಾಸದ ಅಧ್ಯ ಯನಕ್ಕೆ ಹಾ ಕಾಲದ ಯಾವುದೇ ಹಸಪ್ರತಿಗಳು ಅತ್ಯಂತ ಪ್ರಮುಖ 
ದಾಖಲೆಗಳು. ಆ ಆಜಾ. ಉತ್ಪೇಕ್ಷೆಯಿಂದ ಕೂಡಿರದಿದ್ದರೆ, ಅದರ 
ಅಧ್ಯಯನದಿಂದ ಸಮಕಾಲೀನ ಸ್ಥಿತಿ- ಗತಿಗಳನ್ನು "ಅರ್ಥೈಸುವುದು ಸುಲಭವಾಗುತ್ತದೆ. 

ಕೆಳದಿ ಅರಸರ ವಿದೇಶೀ ಸಂಬಂಧದ ಬಗ್ಗೆ ತಿಳಿಯಲು ವಿದೇಶೀ ದಾಖಲೆಗಳನ್ನು 
ಆಶ್ರಯಿಸುವುದು ಅನಿವಾರ್ಯ. ಕರ್ನಾಟಕದಲ್ಲಿ ಆಳ್ವಿಕೆ. ಮಾಡಿದ ಹಲವು. 
ರಾಜಮನೆತನಗಳಿಗೆ ವಿದೇಶೀ ಸಂಬಂಧ ಇದ್ದುದು. ತಿಳಿದಿರುವ ವಿಚಾರ. ಇಂತಹ 


ರಾಜಮನೆತನಗಳಲ್ಲಿ ಕೆಳದಿ ಅರಸರ ಹೆಸರು ಪ್ರಮುಖವಾಗುತದೆ. ಡಚ್ಚರು ಮತ್ತು 
ವಿಶೇಷವಾಗಿ ಪೋರ್ಚುಗೀಸರೊಡನೆ ಹೆಚ್ಚು ಸಂಪ ರ್ಕ ಇರಿಸಿಕೊಂಡಿದ್ದ ಕೆಳದಿ ಅರಸರ 
ಕಾಲದ ವ್ಯಾಪಾರ, ವಹಿವಾಟು, ರಾಜಕೀಯ ವಿಚಾರಗಳು, ಜನಜೀವನ ಮಾತ್ರವಲ್ಲ 
ಕೆಲವು ಕೌಟುಂಬಿಕ ವಿಚಾರಗಳೂ ಸಹ ವಿದೇಶೀ ದಾಖಲೆಗಳಿಂದ ತಿಳಿಯುತವೆ. ದ್ರ 
ದಾಖಲೆಗಳು ಎಲ್ಲಿ ದೊರೆಯುತ್ತವೆ ಮತ್ತು ಹಾಗೆ ಲಭ್ಯವಿರುವ ಕೆಲವು ದಾಖಲೆಗಳಿಂದ 
ತಿಳಿಯುವ ವಿಚಾರಗಳನ್ನು ಸ್ಥೂಲವಾಗಿ ಪ್ರಸ್ತಾಪಿ ಹೈದರ್‌ ಬಿದನೂರನ್ನು 
ವಶಪಡಿಸಿಕೊಂಡ ತಕ್ಷಣ ಕೆಳದಿ ಅರಸರ ಇತಿಹಾಸವನ್ನ ನಿಲ್ಲಿಸುವುದರ ಬದಲು ಆ 
ನಂತರವೂ ಮುಂದುವರಿದಿರುವುದರ ಬಗ್ಗೆ ಮತ್ತು ಕೆಳದಿಯ ಸಮಗ್ರ ಅಧ್ಯಯನ 
ಆಗಬೇಕು ಎಂಬ ಮಹತ್ವದ ಸೂಚನೆ ನೀಡುತ್ತಾರೆ. 


ಕರ್ನಾಟಕ ಇತಿಹಾಸದಲ್ಲಿ ಕರ್ನಲ್‌ ಮೆಕೆನ್ಸಿಗೆ ಇರುವ ಸ್ಥಾನ ಅತ್ಯಂತ 
ಮೌಲಿಕವಾದುದು. ಅವನು ತನ್ನ! ವೃತ್ತಿಯ ಜೊತೆ ಜೊತೆಗೇ, ಕರ್ನಾಟಕದ ಇತಿಹಾಸಕ್ಕೆ 
ಸಂಬಂಧಿಸಿದಂತೆ ಸಂಗ್ರಹಿಸಿರುವ ಅಪಾರ ಮಾಹಿತಿಯು ಬೆರಗು ಹುಟ್ಟಿಸುತದೆ. ಅವನ 
ಸಂಗ್ರಹದ ನೆರವಿನಿಂದ ಶಾಸನ, ಸ್ಥಳಪರಿಚಯ, ಕಾವ್ಯಗಳು ಮುಂತಾದ ವಿಷಯಗಳ 
ಜೊತೆಗೆ ರಾಜಕೀಯ ಇತಿಹಾಸಕ್ಕೆ ಸಂಬಂಧಿಸಿದ ಅನೇಕ ಮಹತ್ವದ ವಿಷಯಗಳನ್ನು 
ತಿಳಿಯಲು ಸಾಧ್ಯ ಎಂಬ ವಿಚಾರವನ್ನು ತಿಳಿಸುವುದಲ್ಲದೆ, ಮೆಕೆನ್ಲಿಯ ಸಂಗ್ರಹಗಳು ಎಲ್ಲಿ 
ಲಭ್ಯ ಎಂಬ ಮಾಹಿತಿ ನೀಡಿ, ಮುಂದಿನ ಅಧ್ಯಯನಕ್ಕೆ ಮಾರ್ಗದರ್ಶನ ಮಾಡಿರುವುದು 
ಡಾ. ಹಾವನೂರರ ಸಂಶೋಧನ ಆಸಕ್ತಿಗೆ ನಿದರ್ಶನ. 


ಹೈದರ- ಟಿಪ್ಪುಸುಲ್ತಾನ 


ತಾವೇ, ತಮ್ಮ ಅನುಕೂಲಕ್ಕೆಂದೇ ದೇಶೀಯ ರಾಜರುಗಳೊಡನೆ ಮಾಡಿಕೊಂಡ 
ಒಪ್ಪಂದಗಳನ್ನು ಮುರಿಯುವುದರಲ್ಲಿ ಬ್ರಿಟಿಷರು ನಿಪುಣರು ಎಂದು ಅವರ ಇತಿಹಾಸ 
ತಿಳಿದ ಎಲ್ಲರೂ ಬಲ್ಬರು. ಹೈದರಾಲಿಯೊಡನೆ ಮದ್ರಾಸಿನಲ್ಲಿ ತಾವೇ ಮಾಡಿಕೊಂಡಿದ್ದ 
ಒಪ್ಪಂದವನ್ನು ಬ್ರಿಟಿಷರು ಅತಿಕ್ರಮಿಸಿದಾಗ, ಹೈದರಾಲಿ "ಅವರ ವಿರುದ್ಧ ಯುದ್ಧ 
ಹೂಡಿದ. ಹೈದರನ ಕ ಬಲವಾಗಿತ್ತು ಇದರಿಂದ ಅಧೀರರಾದ ಬ್ರಿಟಿಷರು ಅವನೊಡನೆ 
ಒಪ್ಪಂದ ಮಾಡಿಕೊಳ್ಳುವ ಸರುವಾಗಿ ರಾಯಭಾರಕ್ಕೆಂದು ಶ್ರೀನಿವಾಸರಾವು 
ಎಂಬುವವನನ್ನು ಕಳಿಸಿದ್ದರು. ಶ್ರೀನಿವಾಸರಾವು ಮತ್ತು ಹೈದರಾಲಿಯೊಡನೆ ೧೭೮೨ರ 
ಜುಲೈ ೧೪ ಮತ್ತು ೧೫ ನೆಯ ತಾರೀಕುಗಳಂದು ನೆಡೆದ ಸಂಭಾಷಣೆಯ ಇಂಗ್ಲಿಷ್‌ 
ಓನಷಔದ ಜಿ ಪ್ರತಿಯನ್ನು ಲಂಡನ್ನಿನ ಇಂಡಿಯಾ ಆಫೀಸ್‌ ಲೈಬ್ರರಿಯಲ್ಲಿ ಕಂಡು ಅದರ 
ಕನ್ನಡ ರೂಪ ವನ್ನು ಡಾ. ಹಾವನೂರರು ಪ್ರಸುತಪ ಡಿಸಿದ್ದಾರೆ. ಈ ಸಂಭಾಷಣೆಯು 
ಹೈದರಾಲಿಯ ನಿರ್ಭೀತ ಮನೋಭಾವಕ್ಕೆ ಔಡಿದ ಕನ್ನಡಿಯಾಗಿದೆ. ಇಂಗ್ಲಿಷರು 
ಸ್ನೇಹದಿಂದ ಇರುವುದಿಲ್ಲವಾದರೆ, ಅವರ ಪೈರತ್ತ ಕಟ್ಟಿಕೊಳ್ಳಲೂ ತಾನು ಸಿದ್ಧ ಎಂಬ 
ಹೈದರಾಲಿಯ ದಿಟ್ಟತನವನ್ನು ಇತಿಕಾಸಹತರಿ ಮರೆಯುವಂತಿಲ್ಲ 


ಟೀಪೂ ಸುಲ್ತಾನನ ಬಗ್ಗೆ ಬ್ರಿಟನ್ನಿನ ವಿವಿಧ ಗ್ರಂಥಾಲಯಗಳಲ್ಲಿರುವ 
ದಾಖಲೆಗಳನ್ನು ಗಮನಿಸಿರುವ ಡಾ. ಹಾವನೂರರು ಅವುಗಳಲ್ಲಿ ಅಡಕವಾಗಿರುವ 
ಅನೇಕ ಮಹತ್ವದ ವಿಚಾರಗಳನ್ನು ಬೆಳಕಿಗೆ ತಂದಿದ್ದಾರೆ. ಪೋರ್ಚುಗೀಸರನ್ನೂ ಬ್ರಿಟಿಷರ 
ಎರುದ್ಧ ಎತ್ತಿ ಕಟ್ಟುತ್ತಿದ್ದ ಟೀಪೂವಿನ ಬಂದಿಗಳಾಗಿದ್ದ ಕೆಲವು ಬ್ರಿಟಿಷ್‌ ಸೈನಿಕರ 
ಬರಹಗಳು, ಟೀಪೂ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಕುರಿತು ಹೊಂದಿದ್ದ ಆಲೋಚನೆಗಳು, 
ಬೇಟೆಯ ಬಗ್ಗೆ ಅವನಿಗಿದ್ದ ಆಸಕ್ತಿ ಇತ್ಯಾದಿಗಳ ವಿಚಾರವಾಗಿ ವಿಶಿಷ್ಟ ಎನ್ನಬಹುದಾದ 
ಮಾಹಿತಿಗಳು ಇಲ್ಲಿ ಲಭ್ಯ ವಿದೆ. ಯುದ್ಧಾನಂತರ ಬ್ರಿಟಿಷ್‌ ಅಧಿಕಾರಿಗಳು ಮತ್ತು ಸೈನಿಕರು 
ತಾವು ಕೊಂಡುಹೋಗಿದ್ದ ಟೀಪೂವಿನ ನೇ ವಸ್ತುಗಳು ಇಂಗ್ಲೆಂಡಿನ ವಸ್ತು 
ಸಂಗ್ರಹಾಲಯದಲ್ಲಿ ಪ್ರದರ್ಶನಗೊಂಡಿರುವುದನ್ನೂ ತಿಳಿಸುವ “ಡಾ. ಹಾವನೂರರು 
ಹೈದರ್‌ ಮತ್ತು ಟೀಪೂ ಸುಲ್ತಾನ ಇವರ ಬಗ್ಗೆ ವಿಶೇಷ ಮಾಹಿತಿಗಳು ಎಲ್ಲೆಲ್ಲಿ ಲಭ್ಯ ಇವೆ 
ಎಂದು ತಿಳಿಸಿ ಸಂಶೋಧಕರಿಗೆ ಉಪಕಾರ ಮಾಡಿದ್ದಾರೆ. 

ಕರ್ನಾಟಕದಲ್ಲಿ ಸುರಪುರ ಎಂದರೆ ತಕ್ಬಣ ನೆನಪಾಗುವುದು ವೆಂಕಟಪ್ಪನಾಯಕ 
ಮತ್ತು ಮೆಡೋಸ್‌-ಟೇಲರ್‌. ಮೆಡೋಸ್‌ ಟೇಲರ್‌ ತನ್ನ ಆತ್ಮಕಥನದಲ್ಲಿ ಸುರಪುರ, 
ವೆಂಕಟಪ್ಪನಾಯಕ, ಪಿಡ್ಡನಾಯಕ, ಈಶ್ವರಮ್ಮ ಇತ್ಯಾದಿ ವ್ಯಕ್ತಿಗಳ ಬಗ್ಗೆ ತಿಳಿಸಿದ್ದಾನೆ. ಆದರೆ 
ವೆಂಕಟಪ್ಪನ ಸಾವಿನ ವಿಚಾರದಲ್ಲಿ ಇನ್ನೂ ಅನುಮಾನಗಳು ಉಳಿದಿವೆ. ಅವನ ಸಾವು 
ಆತ್ಮಹತ್ಯೆಯೇ ಅಥವಾ ಅಪಘಾತವೇ ಅಥವಾ ಕೊಲೆಯೇ ಎಂಬ ಬಗ್ಗೆ ಇನ್ನೂ ಖಚಿತತೆ 
ಇಲ್ಲ ಈ ಬಗ್ಗೆ ಕೆಲವು ವಿಚಾರಗಳನ್ನು ಪರಿಶೀಲಿಸುವ ಪ್ರಯತ್ನವನ್ನು ಡಾ. ಹಾವನೂರರು 
ಮಾಡಿದ್ದಾರೆ. 


ಉತರ ಕನ್ನಡ ಜಿಲ್ಲೆಯ ನಿರ್ಮಾಣ ಹೇಗೆ) 


ಉತ್ತರ ಕನ್ನಡ ಜಿಲ್ಲೆಯ ನಿರ್ಮಾಣವು ಆಡಳಿತದ ಅನುಕೂಲಕ್ಕೆ ಮಾಡಿಕೊಂಡ 
ಏರ್ಪಾಡು: ಎಂದು ಸಾಮಾನ್ಯ ವಾಗಿ ತಿಳಿಯಲಾಗಿದೆ. ಆದರೆ, ಈ ಜಿಲ್ಲೆಯ ನಿರ್ಮಾಣದ 
ಹಿಂದೆ ವಾಣಿಜ್ಯ ಉದ್ದೇಶವೇ ಪ್ರಮುಖ ಎಂಬುದು ನಿಜವಾಗಿ ಹೊಸ ವಿಚಾರ. 
ಮೊದಲಿಗೆ ಮದ್ರಾಸ್‌ ಪ್ರಸಡೆನ್ಸಿಯಲ್ಲಿ ಕೆನರಾ ಎಂದೇ ಕರೆಯಲಾಗುತ್ತಿದ್ದ ಭೌಗೋಳಿಕ 
ಪ್ರದೇಶವನ್ನು ೧೮೬೨ರಲ್ಲಿ ಉತ್ತರ. ಕನ್ನಡ ಮತ್ತು ದಕ್ಷಿಣ ಕನ್ನಡ. ಜಿಲ್ಲೆಗಳೆಂದು 
ಪ್ರತ್ಥೆ ೇಕಗೊಳಿಸಿ, ಅಮೆರಿಕಾದ ಆಂತರಿಕ ಯುದ್ಧದ ಕಾರಣದಿಂದ ಬ್ರಿಟನ್‌ಗೆ ಹತ್ತಿಯ 
2 ಊಉ ಕಷ್ಟಕರ ಎನಿಸಿದ್ದ ಕಾರಣದಿಂದ ಭಾರತದಿಂದ ಇಂಗ್ಲೆಂಡಿಗೆ ಹತ್ತಿಯನ್ನು 
ರವಾನಿಸಲು ಸದಾಶಿವಗಡ (ಕಾರವಾರ) ಬಂದರು ಅತ್ಯಂತ ಸೂಕ್ತವಾದ ಸ್ಥಳ ಬ 
ಅಭಿಪ್ರಾಯವಿತ್ತು ಆದರೆ, ಕಾರವಾರ ಬಂದರು ಇದ್ದ ಕೆನರಾ ಪ್ರದೇಶವು ಇಂಗ್ಲಂಡ್‌ 
ಅಧಿಪತ್ಯಕ್ಕೆ ಸೇರಿದ್ದ ಕಾರಣ, ಅದನ್ನು ಮುಂಬಯಿ ಆಧಿಪತ್ಯದ ವ್ಯಾಪ್ತಿಗೆ ತಂದರೆ, 
ಹ ಮತ್ತು 'ಕಾರವಾರಗಳ ನಡುವೆ ಉತ್ತಮ ಸಂಪರ್ಕ ಏರ್ಪಟ್ಟು ಹತ್ತಿಯ ರಫ್ತಿಗೆ 


ಒಳ್ಳೆಯ ಅವಕಾಶ ಲಭ್ಯವಾಗುತ್ತದೆ ಎಂಬುದು ಮುಂಬಯಿ ಆಧಿಪತ್ಯದ ಅಧಿಕಾರಿಗಳ 
ಅಭಿಮತವಾಗಿತ್ತು ಮದ್ರಾಸ್‌ ಆಧಿಪತ್ಯ. ಮತ್ತು ಬ್ರಿಟಿಷ್‌ ಅಧಿಕಾರಿಗಳ ನಡುವೆ 
ಸಾಮರಸ್ಕ ಇಲ್ಲದೆ ಇದ್ದುದರಿಂದ ಸದಾಶಿವಗಡ (ಈಗಿನ ಕಾರವಾರ)ವು 
ಪ್ರವರ್ಧಮಾನಕ್ಕೆ ಬರಲು ಸಾಧ್ಯವಾಗಲೇ ಇಲ್ವ ಅಲ್ಲದೆ, ಸದಾಶಿವಗಡ ಬಂದರು 
ಕಾರ್ಯಪ್ರವೃತವಾಗುವ ವೇಳೆಗೆ ಅಮೆರಿಕಾದಲ್ಲಿ ಯುದ್ಧ ನಿಂತು ಪುನಃ ಅಲ್ಲಿಂದಲೇ 
ಬ್ರಿಟನ್‌ಗೆ ಹತ್ತಿಯ ಸರಬರಾಜು ಆರಂಭವಾಯಿತು. ಆದ್ದರಿಂದ ಕಾರವಾರ ಬಂದರಿನ 
ಮಹತ್ವ ಕಡಿಮೆ ಆಯಿತು. ಅಲ್ಲದೆ, ಕಾರವಾರ ಬಂದರು ಕಾರ್ಯರೂಪಕ್ಕೆ ಬಂದರೆ 
ಮುಂಬಯಿ ಬಂದರು ಮಹತ್ವ ಕಳೆದುಕೊಳ್ಳುತಿತ್ತು ಇದನ್ನು ಒಪ್ಪಿಕೊಳ್ಳಲು 
ಮುಂಬಯಿಯ ವ್ಯಾಪಾರಿಗಳು ಸಿದ್ಧರಿರಲಿಲ್ಲ ವಾಣಿಜ್ಯ ಉದ್ದೇಶದಿಂದ ಅಸಿತ್ರ್ಯಕ್ಕೆ ಬಂದ 
ಉತ್ತರ ಕನ್ನಡ ಜಿಲ್ಲೆಯು ನಂತರ, ಆಡಳಿತ ಕಾರಣಗಳಿಂದ ಯಾವುದೇ ಉತ್ತೇಜನ 
ಪಡೆಯಲಿಲ್ಲ ಎನ್ನುವುದು ಐತಿಹಾಸಿಕ ಸತ್ಯ. ಒಂದು ಜಿಲ್ಲೆಯ ನಿರ್ಮಾಣದ ಹಿಂದೆ 
ಎಂತಹ ಉದ್ದೇಶಗಳು ಕೆಲಸ ಮಾಡುತ್ತವೆ ಮತ್ತು ನಿರೀಕ್ಷಿತ. ಉದ್ದೇಶ 
ಫಲಕಾರಿಯಾಗದಿದ್ದಾಗ ಎಂತಹ ಉಪೇಕ್ಷೆಗೆ ಗುರಿಯಾಗುತ್ತದೆ ಎಂಬುದಕ್ಕೆ ಉತ್ತರ ಕನ್ನಡ 
ಜಿಲ್ಲೆಯ ನಿರ್ಮಾಣ ಒಳ್ಳೆಯ ಉದಾಹರಣೆ ಆಗಿದೆ. 

ಈ ಸಂಕಲನದ ಕೊನೆಯ, ಆದರೆ ಮೊದಲನೆಯದನ್ನಾಗಿ ಪರಿಗಣಿಸಬಹುದಾದ 
ಲೇಖನ ಡಾ. ಶ್ರೀನಿವಾಸ ಹಾವನೂರರು ೧೯೯೯ನೆಯ ಸಾಲಿನಲ್ಲಿ ನಡೆದ ಕರ್ನಾಟಕ 
ಇತಿಹಾಸ ಅಕಾಡೆಮಿಯ ವಾರ್ಷಿಕ ಸಮ್ಮೇಳನದಲ್ಲಿ ಮಾಡಿದ ಅಧ್ಯಕ್ಷ ಭಾಷಣದ ಬರಹ 
ರೂಪ. ಸಂಶೋಧನೆಯ ಪ್ರಕ್ರಿಯೆಯಲ್ಲಿ ಸಮಾನ ಸರದಲ್ಲಿರುವ ಮತ್ತು ಪರಸ್ಪರ ಪೂರಕ 
ಆಗುವ ಇತಿಹಾಸ ಮತ್ತು ಸಾಹಿತ್ಯ ಕ್ಷೇತ್ರಗಳ ಬಗ್ಗೆ ಪ್ರಸಾಪಿಸುತಲೇ, ಇತಿಹಾಸದ 
ಅಧ್ಯಯನದಲ್ಲಿ ಕಾವ್ಯಗಳಿಂದ ಲಭಿಸಿರುವ ಮಹತ್ವದ ಮಾಹಿತಿಗಳನ್ನು ಪರಿಚಯಿಸುತ್ತಾ 

ಸಪ್ರತಿ ದಾಖಲೆಗಳು ಇತಿಹಾಸಕಾರರ ಅವಣ್ಜೆಗೆ ಒಳಗಾಗಿವೆ ಎಂದು ಉದಾಹರಣೆಗಳ 
ಮೂಲಕ ಐಿಚಿತಪಡಿಸುತ್ತಾರೆ. ಸಂಶೋಧನ ವಿಧಾನದಲ್ಲಿ ಹೊಸ ಕ್ರಮಗಳು, 
ಕರ್ನಾಟದ ಸಮಗ್ರ ಅಧ್ಯಯನ, ಆಕರಗಳ ಶೇಖರಣೆ, ಮೃತಲಿಪಿಗಳ ಕಲಿಕೆಗೆ 
ಅವಕಾಶ, ಸಂಶೋಧನಾ ಕ್ಷೇತ್ರದ ವ್ಯಾಪ್ತಿಯ ವಿಸ್ತರಣೆ ಇತ್ಯಾದಿ ಪ್ರಮುಖ ವಿಚಾರಗಳತ್ತ 
ಗಮನ ಸೆಳೆಯುತಾರೆ. 

ಪ್ರತಿಕ್ರಿಯೆಯ ಆರಂಭದಲ್ಲೇ ತಿಳಿಸಿದಂತೆ, ಡಾ. ಹಾವನೂರರ ಆಸಕ್ತಿಯು 
ಇಡಿಯಾಗಿ ಕನ್ನಡ ಸಾಹಿತ್ಯ, ಕನ್ನಡ ಜನ ಮತ್ತು ಕನ್ನಡ ನಾಡನ್ನು ಕುರಿತದ್ದು ಆದ್ದರಿಂದ 
ಮೇಲಿನ ಮೂರೂ ವಿಚಾರಗಳಿಗೆ ಸಂಬಂಧಿಸಿದ ಯಾವುದೇ ವಿಷಯವಾದರೂ ಡಾ. 
ಹಾವನೂರರು ಆಮೂಲಾಗ್ರ ಪರಿಶೀಲನೆಗೆ ತೊಡಗುತ್ತಾರೆ. ಅವರಿಗಿರುವ 
ಗ್ರಂಥಾಲಯ ಪ್ರೀತಿಯು, ಇತರರಿಗೆ ಪರಿಚಯವೂ ಇರದ ಹಲವು ಗ್ರಂಥಗಳ 
ಹೊಟ್ಟೆಯೊಳಗಿನ ಗುಟ್ಟುಗಳನ್ನೆಲ್ಲಾ ತಿಳಿಸಿರುತ್ತದೆ. ಜೊತೆಜೊತೆಗೇ ಅವರಿಗಿರುವ ಭಾಷಾ 


ಪಾಂಡಿತ್ಯ ಮತ್ತು ಹಸ್ತಪ್ರತಿಗಳ ಮೇಲಿರುವ ತಿಳುವಳಿಕೆಯು, ಸಂಶೋಧನೆಯ 
ದಾರಿಯನ್ನು ಹಗುರ ಮಾಡುತ್ತವೆ. ಇತಿಹಾಸದ ಸಂಶೋಧನೆಯು ಅಂತರ್ಶಿಸ್ತೀಯ 
ಅಧ್ಯಯನವನ್ನು ಅಪೇಕ್ಷಿಸುತ್ತದೆ. ಕೇವಲ ಬರಹದ ದಾಖಲೆಗಳಾದ ಶಾಸನಗಳು 
ಮಾತ್ರವೇ ಅಲ್ಲದೆ, ವಿವಿಧ ವಿಚಾರಗಳಿಗೆ ಸಂಬಂಧಿಸಿದ ಹಸಪ್ರತಿ ದಾಖಲೆಗಳು, ಸಾಹಿತ್ಯ 
ಕೃತಿಗಳು, ಜಾನಪದ ಕಥೆ, ಸಂಪ್ರದಾಯ, ಕಲೆ ಇತ್ಯಾದಿ ಬರಹದ ರೂಪ ತಾಳಿರುವ 
ವಿಚಾರಗಳಲ್ಲದೆ, ಮೌಖಿಕ ವಿಚಾರಗಳು ಹಾಗೂ ಸಂಪ್ರದಾಯಗಳು ಕಳೆದ ಕಾಲದ 
ಬದುಕನ್ನು ಅರ್ಥೈಸಲು ನೆರವಿಗೆ ಬರುತವೆ. ವಿಶ್ವವಿದ್ಯಾಲಯಗಳಲ್ಲಿ ಇತಿಹಾಸವನ್ನು 
ಕಲಿತವರು ಮಾತ್ರವೇ ಇತಿಹಾಸದ ಸಂಶೋಧನೆಯಲ್ಲಿ ತೊಡಗಬೇಕು ಎಂಬ ಮಾತು 
ಈಗ ಅಪ್ರಸುತ ಎನಿಸುತ್ತದೆ. ವಿಶ್ವವಿದ್ಯಾಲಯಗಳಲ್ಲಿ ಇತಿಹಾಸ ಕಲಿತವರಿಗೆ ಅಕಾಡೆಮಿಕ್‌ 
ಶಿಸ್ತು ಇರುತ್ತದೆ. ಎಂಬ ಮಾತು ನಿಜವಾದರೂ, ಯಾವುದೇ ಶಿಸ್ತು ಕೇವಲ 
ವಿಶ್ವವಿದ್ಯಾಲಯಗಳಲ್ಲಿನ ಅಧ್ಯಯನದಿಂದ ಮಾತ್ರ ಲಭ್ಯ ಎಂಬ ಮಾತು ಪೂರ್ಣ 
ಸತ್ಯವಲ್ವ ವಿಷಯದ ಬಗೆಗಿನ ತಿಳುವಳಿಕೆ, ಆಸಕ್ತಿ ಅಧ್ಯಯನ ಮತ್ತು ಸತ್ಯವನ್ನು 
ಮಾತ್ರವೇ ತಿಳಿಯಬೇಕೆನ್ನುವ ಪ್ರಾಮಾಣಿಕ ಕಳಕಳಿಯು ಶಿಸ್ತನ್ನು ನಷ್ಟಕ್ಕೆ ತಾನೇ 
ಬೆಳೆಸುತ್ತದೆ. ವಿಚಾರದ, ಘಟನೆಯ ಉತ್ಪೇಕ್ಷೆಗೆ ಅವಕಾಶವಾಗದಂತೆ, ಪ್ರಿಯವಾಗಲೀ, 
ಅಪ್ರಿಯವಾಗಲೀ ಸತ್ಯವನ್ನು ಮಾತ್ರವೇ ತಿಳಿಯುವ ಮತ್ತು ತಿಳಿಸುವ ಪ್ರಯತ್ನ ನಿಷ್ಠಾವಂತ 
ಇತಿಹಾಸಕಾರನದು ಎಂಬ ಮಾತು ನಿಜವಾದರೆ, ಇತಿಹಾಸದ ಅಧ್ಯಯನ ಮತ್ತು 
ಸಂಶೋಧನೆಯು, ಶಾಸ್ತ್ರೀಯವಾಗಿ ಇತಿಹಾಸವನ್ನು ಕಲಿತವರಿಗೆ ಮಾತ್ರವಲ್ಲದೆ, 
ಇತಿಹಾಸದ ಬಗ್ಗೆ ಪ್ರೀತಿ ಮತ್ತು ಆಸಕ್ತಿ ಇರುವ ಎಲ್ಲರಿಗೂ ಸಂಬಂಧಿಸಿದ್ದು ಈ ಕೆಲಸದಲ್ಲಿ 
ಸಾಹಿತ್ಯ ವಿದ್ವಾಂಸರ ಪಾತ್ರವೂ ಮುಖ್ಯ. ಕರ್ನಾಟಕ ಇತಿಹಾಸದ "ಅಧ್ಯಯನದಲ್ಲಿ 
ಇ ಪ್ರಮುಖ ಪಾತ್ರವಹಿಸುತ್ತಿರುವ ಡಾ. ಹಾವನೂರರು ತಮಗಿರುವ ಭಾಷಾಜ್ಞಾನ. 
ಮತ್ತು ಹಸಪ್ರತಿ ದಾಖಲೆಗಳ ಸಂಪರ್ಕದಿಂದ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದ 
ಅದೆಷ್ಟೋ ಮಹತ್ವದ ಎಚಾರಗಳನ್ನು ಬೆಳಕಿಗೆ ತಂದು ಉಪಕರಿಸಿದ್ದಾರೆ. ಕ್‌ ಇಂತಹ 
ಕೆಲಸವು ನರವ ಎಂದು ಮಾತ್ರ ಕಿರಿಯನಾಗಿ ಆಸೆಪಡುತ್ತೇನೆ. ಕನ್ನಡ, 
ಕನ್ನಡಿಗ ಮತ್ತು ಕರ್ನಾಟಕವನ್ನು ಕುರಿತ ಸಂಶೋಧನೆಯಲ್ಲಿ ಡಾ. ಹಾವನೂರರು ಸ ಸದಾ 
ನಿರತರಾಗಲಿ ಎಂದು ಮನತುಂಬಿ ಹಾರೈಸುತ್ತೇನೆ. 


ಅರಿಸಿನಕುಂಟೆ ಡಾ. ಎಚ್‌.ಎಸ್‌. ಗೋಪಾಲರಾವ್‌ 
ಬೆಂಗಳೂರು ಗ್ರಾಮಾಂತರ 


೫೩% 


ಪ್ರಸಾವನೆ 


"ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ ?' ಎಂಬುದು ನನ್ನ ಎರಡನೆಯ 
ಇತಿಹಾಸ ಸಮೀಕ್ಷೆಯ ಲೇಖನಗಳ ಸಂಗ್ರಹ. ಮೊದಲನೆಯದು ಮುನ್ನಿನ ಮುಂಬಯಿಯ 
ಕರ್ನಾಟಕಕ್ಕೆ, ಆಂದರೆ ಧಾರವಾಡ, ಬೆಳಗಾವಿ, ವಿಜಾಪುರ ಹಾಗೂ ಕಾರವಾರ ಜಿಲ್ಲೆಗಳಿಗೆ 
ಸಂಬಂಧಿಸಿದ ಲೇಖನಗಳಾಗಿದ್ದವು. ಪ್ರಸ್ತುತ ಗ್ರಂಥದಲ್ಲಿ ಇಡೀ ಕರ್ನಾಟಕಕ್ಕೆ 
ಅನ್ವಯಿಸುವಂಥ ಲೇಖನಗಳು ಸಮಾವೇಶಗೊಂಡಿವೆ. 

ಇವೆಲ್ಲ ಐತಿಹಾಸಿಕ ಸಮೀಕ್ಷೆಗಳಿಗೆ ಸಂಶೋಧನೆಯೇ ತಳಹದಿಯಾಗಿ ಇದ್ದರೂ, 
ಸಾಮಾನ್ಯ ಇತಿಹಾಸಾಸಕ್ತರು ಓದಿಕೊಂಡು ಹೋಗುವಂತೆ ತುಸುಮಟ್ಟಿಗೆ ಕಥನಶೈಲಿಯಿಂದ 
ಬರೆಯಲಾಗಿದೆ. ಗಟ್ಟಿಯಾದ ಆಧಾರವಿಲ್ಲದಾಗ ಸಂಭವನೀಯತೆ ಇರಬಹುದಲ್ಲದೆ ಕಲ್ಪಿಸಿ 
ಹೇಳಿದ ಯಾವ ಸಂಗತಿಯೂ ಈ ಲೇಖನಗಳಲ್ಲಿಕಂಡುಬರದು. ಆ ಕಾರಣದಿಂದ ಶುದ್ಧ 
ಸಂಶೋಧನ ಲೇಖಕ್ಕೆ ಇರುವ ಅಡಿಟಿಪ್ಪಣಿ, ಸಂದರ್ಭ ಸೂಚನೆ ಇವನ್ನು ಕೊಡಹೋಗಿಲ್ಲ 

ಹೆಚ್ಚಿನ ಬರಹಗಳು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸಮ್ಮೇಳನಗಳಲ್ಲಿ ಓದಿದ 
ಪ್ರಬಂಧಗಳು. ಮತ್ತೊಂದೆಂದರೆ ಇವುಗಳು ಕರ್ನಾಟಕದಲ್ಲಿ ಬ್ರಿಟಿಶರ ಆಳ್ವಿಕೆಯ ಆರಂಭ 
ಹಾಗೂ ಅದರ ಏರಿಕೆಯ ಕಾಲದವುಗಳಾಗಿವೆ. ಇಂಗ್ಲೆಂಡ್‌, ಸ್ವಿಜರ್ಲಂಡ್‌ ಮುಂತಾದ 
ಯೂರೋಪಿಯನ್‌ ಲೈಬ್ರರಿಗಳಿಗೆ ಕನ್ನಡ ಸಾಮಗ್ರಿಯನ್ನು ಅರಸಿಕೊಂಡು ಹೋದುದರ 
ಪರಿಣಾಮ ಇದಾಗಿರಬಹುದು. 

ನಾನು ಇತಿಹಾಸದ 68೬೩ ಅಭ್ಯಾಸಿಗನಲ್ಲ ಅದರ ಆರಂಭದಿಂದ ಅಭ್ಯಾಸ ಮಾಡಿ 
ತಜ್ಞನಾದವನಲ್ಲ ಆದರೆ ಏನನ್ನು ಓದಿದರೂ, ಸಾಹಿತ್ಯವಿರಲಿ, ಸಾಮಾಜಿಕ ವಿಷಯವಿರಲಿ 
ಅದನ್ನು ಇತಿಹಾಸದ ಹಿನ್ನೆಲೆಯಲ್ಲಿಯೇ ಪರಿಶೀಲಿಸುವ ಪರಿಪಾಠ ನನ್ನದಾಗಿದೆ. ನನ್ನ 
ಸಗನ್ನಡದ ಅರುಣೋದಯ' ಗ್ರಂಥವು ೧೯ನೆಯ ಶತಮಾನದ ಸಾಹಿತ್ಯದ 
ಇತಿಹಾಸವೇ ಆಗಿದೆ. 

ಐತಿಹಾಸಿಕ ಅಧ್ಯಯನಕ್ಕೆ ಮೊದಲಿನಿಂದಲೂ ನನಗೆ ಪ್ರೋತ್ಸಾಹವಿತ್ತವರೂ 
ಬರೆದಾದ ಮೇಲೆ ಸಲಹೆಗಳ ಜೊತೆಗೆ ಮೆಚ್ಚಿಕೆಯನ್ನು ಸೂಚಿಸುತ್ತಿದ್ದವರೂ ಆದ ದಿವಂಗತ 
ಜಿ.ಎಸ್‌. ದೀಕ್ಷಿತರು. ಅದರಂತೆ "೪/70 17 61071001165...' ಎಂಬ ನುಡಿಯಂತೆ ನನಗೆ 
ಇತಿಸಾಹದ ಏನೇ ಅಂಶ ತಿಳಿಯಬೇಕಿದ್ದರೆ ನಾನು ಈಗಲೂ ಫೋನ್‌ ಮಾಡುತ್ತಿರುವುದು 
ಡಾ. ಎಚ್‌.ಎಸ್‌. ಗೋಪಾಲರಾಯರಿಗೆ. ಈ ಸಂಕಲನಕ್ಕೆ ಮುನ್ನುಡಿ ಬರೆಯ ಹೇಳಿದರೆ, 
ಅದಕ್ಕೂ ಮಿಗಿಲಾಗಿ ಒಳ್ಳೆಯ ಮಾತುಗಳನ್ನೇ ಬಹಳವಾಗಿ ಹೇಳಿದ್ದಾರೆ. 


೫1 


ಭಾಗ್ಯಲಕ್ಷ್ಮೀ ಪ್ರಕಾಶನದ ಶ್ರೀ ಬಿ.ಕೆ. ನಂಜುಂಡಪ್ಪನವರು ನಾನು ಸಂಪಾದಿಸಿದ್ದ 
"ಕನ್ನಡದ ಪ್ರಥಮ ನಾಟಕ ಶಾಕುಂತಲ'ವನ್ನುಪ್ರಕಟಿಸಿದವರು. ""ನೀವು ಯಾವುದೇ ಪುಸ್ತಕ 
(ಯಾರದೇ) ಕೊಡಿರಿ, ಅದನ್ನು ಪ್ರಕಟಿಸುವೆ, ನಿಮ್ಮಿಂದ ಬಂದದ್ದಾದರೆ ಅದರ 
ಗುಣಮಟ್ಟವನ್ನು ಪ್ರಶ್ನಿಸಬೇಕಾದ್ದೇ ಇಲ್ಲ' ಎನ್ನುವ ಮನೋಭಾವದವರು. ಅವರ ಪ್ರಕಾಶನ 


ಸಂಸ್ಥೆಯಿಂದ ಈ ಗ್ರಂಥ ಹೊರಬರುತ್ತಿರುವುದು ನನಗೆ ಸಂತೋಷ ಕೊಟ್ಟಿದೆ. 


೬೩, ಸೌತ್‌ ಕ್ರಾಸ್‌ ರೋಡ್‌ ಶ್ರೀನಿವಾಸ ಹಾವನೂರ 
ಬಸವನಗುಡಿ, ಬೆಂಗಳೂರು - ೦೪ 
(ಫೋನ್‌ : ೨೬೬೨೦೭೮೯) 


೧. ತುಂಗಭದ್ರೆ - ನಾಡಿಗೆ ವರವೂ, ಶಾಪವೊ? 


ಮಂಡ್ಯದಲ್ಲಿ ಮಿತ್ರರೊಬ್ಬರು ನನ್ನನ್ನು ಅವರ ಗುರುತಿನವರಿಗೆ ಪರಿಚಯ 
ಮಾಡಿಕೊಟ್ಟ ಸಂದರ್ಭ. ""ಧಾರವಾಡ ಜಿಲ್ಲೆಯ ಹಾವನೂರು ನನ್ನೂರು'' ಎಂದಾಗ 
ಅವರು ""ಓಹೋ |! ನೀವು ತುಂಗಭದ್ರೆಯ ಆಚೆಯವರು !'' ಎಂದು ಉದ್ಗರಿಸಿದರು. 
ತುಂಗಭದ್ರೆಯ ಆಚೆಯವರು ಎಂದರೆ "ಉತ್ತರ ಕರ್ನಾಟಕದವರು' ; ಈಚೆಯವರು 
ಎಂದರೆ “ನಾವು ಮೈಸೂರು ಸೀಮೆಯವರು' ಎಂಬ ಅವರ ಆಶಯ ಸ್ಪಷ್ಟವಾಗಿತ್ತು 
ಏಕೀಕರಣವಾಗಿ ಐದು ದಶಕಗಳು ಕಳೆದುಹೋಗಿದ್ದರೂ ಈ ಭೇದಭಾವ ನಿಚ್ಚಳವಾಗಿ 
ಉಳಿದುಕೊಂಡು ಬಂದಿದೆಯಲ್ಲ - ಎಂದು ಬೇಸರವಾಯಿತು. ಆ ಕುರಿತ 
ಸಮಾಲೋಚನೆಯಲ್ಲಿ ಮೂಡಿ ಬಂದ ವಿಷಯಗಳಿವು. 

ಯಾವುದೇ ನದಿಯು ತನ್ನ ಪಾಡಿಗೆ ತಾನು ಹರಿಯುತ್ತಿರುತ್ತದೆ. ಆದರೆ ಅದರ 
ಪರಿಣಾಮ ಅಲ್ಲೀಯ ಜನಜೀವನದ ಎಲ್ಲ ಅಕ್ಬರಶಃ ಎಲ್ಲ ಕ್ಷೇತ್ರಗಳಲ್ಲಿ ಕಂಡುಬರುತ್ತದೆ - 
ಆ ಜನತೆಯ ಒಳ್ಳೆಯದಕ್ಕೇ. ಅದಕ್ಕೆಯೇ, ನೈಲ್‌, ಥೇಮ್ಸ್‌ ನಮ್ಮ ಗಂಗಾನದಿ ಎಲ್ಲವೂ 
ವರನದಿ, ಜೀವನದಿ, ಪವಿತ್ರನದಿ ಎನಿಸಿಕೊಂಡಿವೆ. ಹೀಗೆ ನದಿಯು ತನ್ನ ನೆರೆಯ 
ಜನಾಂಗದ ಸಂಸ್ಕೃತಿಯನ್ನು ರೂಪಿಸುವ, ಅದರ ಇತಿಹಾಸವನ್ನೇ ನಿರ್ಮಿಸುವ 
ಸಾಮರ್ಥ್ಯವುಳ್ಳದ್ವು 

ನಮ್ಮ ನಾಡಿನಲ್ಲಿ ಇಂತಹ ಮೂರು ದೊಡ್ಡ ನಣಗಳಿವೆ. ಉತ್ತರ ಗಡಿಯಲ್ಲಿಯ 
ಬ ದಕ್ಷಿಣ ಭಾಗವನ್ನು ಪೋಷಿಸುತ್ತಿರುವ ಕಾವೇರಿ ಇವೆರಡೂ ನಮ್ಮವರ ಪಾಲಿಗೆ 
ವರನದಿಗಳು. ಮೂರನೆಯದೇ ತುಂಗಭದ್ರೆ. ಕನ್ನಡ ನಾಡಿನಲ್ಲಿಯೇ ಉಗಮ ಹೊಂದಿ, 
ದಕ್ಷಿಣ- ಪೂರ್ವಾಭಿಮುಖವಾಗಿ ನಾಡ. ಮಧ್ಯದ ಐದು ಜಿಲ್ಲೆಗಳಲ್ಲಿ ಹರಿದು 
ಕೃಷ್ಣಾನದಿಯನ್ನು ಕೂಡಿಕೊಂಡಿದೆ. ಈ ಮೂರು ನದಿಗಳ ಮಾರ್ಗಕ್ರಮಣ ತುಸು ಹೆಚ್ಚು 
ಕಡಿಮೆ ಒಂದೇ. ಆಗಿದ್ದರೂ (೩೬೦-೪೦೦ ಮೈಲು), ತುಂಗಭದ್ರೆಯ ಜಲಾನಯನ 
ಪ್ರದೇಶವು ಇತರ ನದಿಗಳಿಗಿಂತ ಹೆಚ್ಚು ವಿಸ್ತಾರ ಹೊಂದಿದೆ. 

ತುಂಗಭದ್ರೆಯು ಇನ್ನೂ ಕೆಲವು ಹೆಚ್ಚಳಗಳನ್ನು ಹೊಂದಿದೆ. ಇದಕ್ಕೆ ಸೇರುವ 
ಉಪನದಿಗಳ, ಹಳ್ಳಗಳ ಸಂಖ್ಯೆ ದೊಡ್ಡದು (ಇಪ್ಪತ್ತಕ್ಕೂ ಮೇಲ್ಪಟ್ಟು. ನದೀ 
ಪ್ರವಾಹದಲ್ಲಿ ಕಲ್ಪಿನ ಚಾಯ ಹೇರಳವಾಗಿ ಕಾಣಿಸಿಕೊಂಡರೂ ಒಟ್ಟಿನಲ್ಲಿ 
ಸಮತಟ್ಟಾದ. ನೆಲದಲ್ಲಿಯೇ ಹರಿದು ಬಂದಿದೆ. ಮೋಜೆಂದರೆ ಎಲ್ಲಿಯೂ ಜಲಪಾತ 


ಲ್ಕ 


ಜೆ 


೧೮ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಇಲ್ವ ಶಿವಮೊಗ್ಗ ಜಿಲ್ಲೆಯ ಕೂಡಲಿಯಲ್ಲಿ ತುಂಗ, ಭದ್ರೆ ಇವೆರಡರ ಸಂಗಮವಾಗಿ 
ಮುಂದುವರಿದಾಗ ಆ ಎರಡು ಹೆಸರುಗಳು ಸೇರಿದ ಹೆಸರೇ ಇದಕ್ಕಿದೆಯಷ್ಟೆ ಹೀಗೆ 
ಜೋಡಿ ಹೆಸರಿನ ನದಿಗಳು ದೇಶದಲ್ಲಿಯೇ ಅಪರೂಪ. 

ತುಂಗಭದ್ರಾ ಎಂಬ ಹೆಸರು ಎಷ್ಟೇ ಪ್ರಾಚೀನವಾದರೂ ಇತಿಹಾಸ ಕಾಲದ್ದೇ ಅದು. 
ಪೌರಾಣಿಕ ಯುಗದಲ್ಲಿಯೂ ಇದರ: ಪ್ರಸಿದ್ಧಿ ಇದೆ. ರಾಮಾಯಣ ಕಾಲದಲ್ಲಿ ಅದರ 
ಹೆಸರು. "ಪಂಪಾ' ಎಂದು. ಶ್ರೀರಾಮನ ವನವಾಸ, ವಾಲಿಸುಗ್ರೀವಾದಿಗಳ ಕಿಷ್ಕಿಂಧೆ 
ಇದರ ಆಸುಪಾಸಿನಲ್ಲಿಯೇ ನಡೆಯಿತು. 


ವರನದಿ 


ನೀರಿದ್ದಲ್ಲಿ ನೇಮ ಹೆಚ್ಚು ಆ ರೀತಿಯ ಧಾರ್ಮಿಕ ಶ್ರದ್ಧೆಯಿಂದಾಗಿ ನದೀ ತೀರದ 
ಹತ್ತೈವತ್ತು ಕಡೆಗಳಲ್ಲಿ ದೇವಾಲಯಗಳು ಬ್ಯ ತೀರ್ಥಕ್ಷೇತ್ರಗಳೆನಿಸಿ 
ಕೊಂಡಿವೆ. ಜೊತೆಗೆ "ಶಿಲ್ಪಕಲೆಯ ಆವಿರ್ಭಾವಕ್ಕೂ ಅವಕಾಶ ಒದಗಿದೆ. “'ಿಶೇಷತಃ 
ಚಾಲುಕ್ಯ ಶೈಲಿಗೆ ಇಲ್ಲಿ ಅಗ್ರಪಟ್ಟ ಆರಂಭದ ಸಂಗಮಸ್ಥಾನವನ್ನು ದಾಟಿದ ಅನಂತರ 
ಹರಿಹರದಲ್ಲಿ ಹರಿಹರೇಶ್ವರ, ಕುರವತ್ತಿಯಲ್ಲಿ ಮಲ್ಲಿಕಾರ್ಜುನ, ಮೈಲಾರದಲ್ಲಿ ಮೈಲಾರ 
ದೇವರು, ಬಿದರಹಳ್ಳಿಯ ಅಶ್ವತ್ಥನಾರಾಯಣ, ಗಳಗನಾಥದ ಗಳಗೇಶ್ವರ, ಇವೇ 
ಮುಂತಾದ ಹೆಸರಾಂತ ದೇವತಾ ಸನ್ನಿಧಿಗಳಿವೆ. ಹಂಪಿಯಲ್ಲಂತೂ ಎರೂಪಾಕ್ಟ 
ದೇವಸ್ಥಾನ, ಪುರಂದರ ಮಂಟಪ, ನವ ವೃಂದಾವನ - ಏನೆಲ್ಲಇವೆ. ಹಂಪಿಯ ಜೊತೆಗೆ 
ಹೊಸಪೇಟೆ ಆನೆಗೊಂದಿಗಳನ್ನೂ ಪ್ರಸಿದ್ಧ ಸ್ಥಳಗಳೆಂದೇ ಪರಿಗಣಿಸಬೇಕು. ಹಾಲ್ವಿ, 
ಮಂತ್ರಾಲಯಗಳು ಸದ್ಯ ಆಂಧ್ರದಲ್ಲಿದ್ದರೂ ಅಲ್ಲಿಯ ಸ್ವಾಮಿಗಳು ನಮ್ಮವರೇ. ಶ್ರೀ 
ರಾಘವೇಂದ್ರ ಯತಿವರರನ್ನು ಅನೇಕ ಹರಿದಾಸರು ಮನದುಂಬಿ ಸ್ತುತಿಸಿದ್ದಾರಷ್ಟೇ. ಆಗೆಲ್ಲ 
ತುಂಗಭದ್ರೆಯನ್ನು ಪ್ರಸ್ತಾಪಿಸಿದುದಿದೆ. (ಉದಾ.ಗೆ "ತುಂಗಾ ತೀರದಿ ನಿಂತ 
ಸುಯತಿವರನ್ಯಾರೆ ಪೆ ಪೇಳಮ್ಮಯ್ಯ') 

ಅದೆಷ್ಟು ಜನ ಕವಿಗಳು ತುಂಗಭದ್ರೆ ಯನ್ನು ಹೊಗಳಿದ್ದಾರೆ ! ಆ ನದಿಯ ನೀರನ್ನು 
ಕುಡಿದು ಬೆಳೆದದ್ದರ ಬಣವನ್ನು ತೀರಿಸುವಂತಿದೆ ಆ ಹೊಗಳಿಕೆ. 


ಹರಿಹರನು ಇದನ್ನು "ಮಹಾನದೀಶ್ವರೀ' ಎಂದು ಕರೆದದ್ದು ಮಾತ್ರವಲ್ಲದೆ, ತನ್ನ 
"ಗಿರಿಜಾ ಕಲ್ಯಾಣ' ದಲ್ಲಿ ಶಿವಜಾವತಿಕುರ. ಏವಾಹವನ್ನು ದೇವಲೋಕದಲ್ಲಿ ನಡೆಸದೇ. 
ಈ ನದೀತೀರದಲ್ಲೇ ಜರುಗಿಸುವಷ್ಟು ಆತ್ಮೀಯತೆಯನ್ನು ತೋರಿದ್ದಾನೆ. 


ರಾಘವಾಂಕನಿಗಂತೂ ಇದು "ಪಾಪನಾಶಿನಿ'. ಚಾಮರಸ, ಸಿದ್ದನಂಜೇಶ್ವರರ 
ಹೊಗಳಿಕೆಯೂ "ಡಿಟ್ಟೋ!' ಚಂದ್ರಶೇಖರ ಎಂಬ ಕವಿಯು `ಉತ್ತರದ ಆಸ 


ಯಮುನಾ, ಸರಸ್ವತಿ ೬ ರಾ ತ್‌ ಮಿಗಿಲು ಎಂಬುದನು ಕಾರಣ ಕೊಟು 
ಎವರಿಸಿದ್ದಾನೆ. ಸ ಇ 


ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? ಟ್ಞಾ 


ಲಕ್ಕಣ್ಣದಂಡೇಶನು ತುಂಗಾ, ಭದ್ರಾ - ಈ ಎರಡು ಹೆಸರುಗಳನ್ನು ಎತ್ತಿಕೊಂಡು 
ಅವುಗಳಲ್ಲಿ ವಿಶೇಷ ಅರ್ಥವನ್ನು ಕಂಡಿದ್ದಾನೆ. "ಸಕಲ ತೀರ್ಥದ ಮಹಿಮೆಯಂ 
ತನ್ನೊಳಂಗೀಕರಿಸಿ ಧರಾತಳದ ಜೀವರ್ಗೆಲ್ಲ ತುಂಗೆ'; "ಭದ್ರ ಲಕ್ಷಣ ವಿಡಿದುದರಿಂದ 
ಭದ್ರೆ' ಎಂದಿದ್ದಾನೆ. 

ತುಂಗಭದ್ರಾ ತೀರದಲ್ಲಿರುವ ಹಳ್ಳಳ್ಳಿ (ಹಾವೇರಿ ಜಿಲ್ಲೆ ಗ್ರಾಮದಲ್ಲಿ ಆರನೆಯ 
ವಿಕ್ರಮಾದಿತ್ಯನ ಕಾಲದ ಒಂದು ಶಾಸನಕವಿತೆ ಇದ್ದು ಅದರಲ್ಲಿ "ಇಲ್ಲಿಯ ಒಂದು 
ಗುಟುಕು ನೀರನ್ನು ಕುಡಿಯಲೆಂದು ಅಡಿ ಇಟ್ಟರೂ ಸಾಕು ನಿಮ್ಮೆಲ್ಲಪಾಪವನ್ನು ತುಂಗಭದ್ರೆ 
ಅಪಹರಿಸುತಾಳೆ' ಎಂಬಷ್ಟು ಆ ಶಾಸನಕವಿ ಅದನ್ನು ವರನದಿಯಾಗಿ “ಕಂಡಿದ್ದಾನೆ. 
ಅರ್ಥಾತ್‌ ಪಾಪಪರಿಹಾರಕ್ಕಾಗಿ ಗಂಗಾನದಿಯ ತನಕ ನೀವು ಹೋಗಬೇಕಾದ್ದಿಲ್ಲ ಎಂಬ 
ಧ್ವನಿ ಇಲ್ಲಿ ಇದೆಯಾಗಿ ಈಸ ಫಿಲಿಯೋಜಾ ಊಹಿಸುತಾರೆ. 

ಆಧುನಿಕ ಕವಿಗಳೂ ಈ ಸುತಿಯ ಸೊಲ್ಲಿನಲ್ಲಿ ಹಿಂದೆ ಬಿದ್ದವರಲ್ವ ಅಕರಬರ ಅಲಿ, 
ಚೆನ್ನವೀರ ಕಣವಿ, ಚಂದ್ರಕಾಂತ ಕುಸನೂರ ; ಶಾಂತರಸ, ಜಿ.ಎಸ್‌. ಸಿದ್ದಲಿಂಗಯ್ಯ... 
ಪಟ್ಟಿ ಇನ್ನೂ ದೊಡ್ಡದಿದೆ. 

ನದೀ ತೀರದ ಹಳ್ಳೂರು - ಎಂಬಲ್ಲಿ ಉತ್ಪನನ ಮಾಡಿದಾಗ, ಪ್ರಾಗೈತಿಹಾಸಕ 
ಕಾಲದ ಜನಜೀವನದ ಹುಡುಹು ಕಂಡುಬಂದಿದ್ದು ಬಾದಿ ಕಾಲದಿಂದ ಇದರ ಪ್ರತಿಷ್ಠೆ - 
ಪ್ರಭಾವ ಇದೆಯೆನ್ನಬೇಕು. 

ಹೀಗಿರುತ್ತ ಇದನ್ನು ವರನದಿಯೇ ಎಂದು ಕರೆಯಬೇಕಲ್ಲವೆ. ಆದರೂ 
ಯೋಚಿಸಬೇಕಾದ ವಿಷಯ. 


ಇತಿಹಾಸ ಕಾಲದಲ್ಲಿ 


ನಮ್ಮ ಇತಿಹಾಸದ ಹಲವಾರು ಗ್ರಂಥಗಳಲ್ಲಿ ನದಿಗಳ ಪ್ರಸ್ತಾಪ ಬರುತ್ತದೆ. ಆದರೆ 
ಎಲ್ಲಕ್ಕೂ ಹೆಚ್ಚು ಕಾಣಿಸಿಕೊಂಡಿದ್ದು ಈ ನದಿಯೇ ಕ್ಲ ಬಿ. ತೆ ಅವರ ಸುಪ್ರಸಿದ್ಧ 
ಸಿದ್ದ ಪ್ರಸಕದಲ್ಲಿ ಕಾವೇರಿ “ನದಿಯ ಪ್ರಸ್ತಾಪ ೧೮ ಸಲ; ಕೃಷ್ಣನದಿಯದು. ೨೪. 
ಸಲ ಇದ್ದರೆ ತುಂಗಭದ್ರೆ ಯದು ೪೦ ಸಾರಿ ಬಂದಿದೆ). 

ಹಾಗೆಂದು ನಾಡಿನ ಚರಿತ್ರೆಯ ಎಲ್ಲ ಕಾಲದಲ್ಲಿ ಈ ನದಿ ಗಣನೀಯ ಪಾತ್ರ 
ವಹಿಸಿದೆ - ಎಂದಲ್ಲ ಕದಂಬ, ಗಂಗ, ಬಾದಾಮಿ "ಚಾಲುಕ್ಯರ ಆಳ್ವಿಕೆಯಲ್ಲಿ ಸರ 
ನಗಣ್ಯವಾಗಿದ್ದಿತು. ರಾಷ್ಟ್ರಕೂಟರ ಕಾಲದಲ್ಲಿ ಅದೇ ಸ್ಥಿತಿ ಎನ್ನಬಹುದಾದರೂ, ಅದರ 
ಸ ಸಂದರ್ಭ ಶಾಸನೋಕವಾಗಿದೆ. ಎರಡನೆಯ ಗೋವಿಂದನು ದಕ್ಷಿಣದ ಪಾಂಡ್ಯ, 
ಚೋಳ, ಗಂಗರನ್ನು ಸೋಲಿಸಿ ಹಿಂತಿರುಗುವಾಗ ತುಂಗಭದ್ರೆಯ ತೀರವೊಂದರಲ್ಲಿ 
ತಂಗಿ, ನೆರೆಯ ಕಾಡಿನಲ್ಲಿ ಹಂದಿಯ ಬೇಟೆಯನ್ನಾಡಿದನಂತೆ | 


೨೦ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಚೋಳ-ಚಾಲುಕ್ಯರು 


ಆ ಮುಂದಿನ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಮಾತ್ರ, ಈ ನದಿಯು ಮುಖ್ಯ ಪಾತ್ರ 
ವಹಿಸಿದೆ. ಈ ಚಾಲುಕ್ಕರಿಗೂ ಚೋಳರಿಗೂ ಹನ್ನೊಂದನೆಯ ಶತಮಾನವಿಡೀ 
ಯುದ್ಧಗಳು ಜರುಗಿದವು. ಅವರ ಈ ಯುದ್ಧಗಳ ಮೂಲ ಕಾರಣ ಎಂದರೆ ಚಾಲುಕ್ಯರಿಗೆ 
ನದಿಯಾಚೆಗಿನ ವೆಂಗಿ ಪ್ರದೇಶವನ್ನು (ಅಲ್ಲಿ ಆಳುತ್ತಿದ್ದವರು ದಾಯಾದಿ ಚಾಲುಕ್ಯರೇ) 
ತಮ್ಮದಾಗಿಸಿಕೊಳ್ಳಬೇಕೆಂದಿದ್ದರೆ, ಚೋಳರಿಗೆ ತುಂಗಭದ್ರಾ - ಕೃಷ್ಣಾ ನಡುವಿನ 
ಫಲವತ್ತಾದ ಪ್ರದೇಶದ ಮೇಲೆ ಕಣ್ಣಿದ್ದಿತು. 

ಚೋಳರ "ರಾಜರಾಜ' ಎಂಬವನು (ಕ್ರಿ.ಶ... ೯೮೫-೧೦೧೪) ಪ್ರಬಲ 
ರಾಜನಿದ್ದು ಸಮಕಾಲೀನನಾದ ಚಾಳುಕ್ಯ ಸತ್ಯಾಶ್ರಯನೊಂದಿಗೆ (ಕ್ರಿ.ಶ. ೯೯೭- 
೧೦೦೮) ಸೆಣೆಸಿ, ವಿಜಾಪುರ ಜಿಲ್ಲೆಯ ಒಳತನಕ ದಂಡೆತ್ತಿ ಹೋದನು. ತಿರುಗಿ 
ಬರುವಾಗ ಅವನ ಆನೆಗಳು ತುಂಗಭದ್ರೆಯ ನೀರನ್ನೆಲ್ಲ ಕದಡಿ ರಾಡಿ ಮಾಡಿದುವಂತೆ. 
ಅವನ ಮಗ ರಾಜೇಂದ್ರ ಚೋಳನು (ಕ್ರಿ.ಶ. ೧೦೧೪-೧೦೪೪) ಇನ್ನಷ್ಟು ಪ್ರಬಲನೆನಿಸಿ 
ದೂರದ ಮಳಖೇಡದವರೆಗೂ ಸಾಗಿ ಹೋದ. ಈ ಬಗ್ಗೆ ವಿವರಗಳನ್ನು ಕೆ 
ನೀಲಕಂಠಶಾಸ್ತ್ರಿಗಳು ಹೀಗೆ ಹೇಳಿದ್ದಾರೆ : 


16808 ೦೩/710೩18135 70501100 17 17೮ ೩೧70೩೦೧0 10 076 018 
[1018] 1117017೮ ೦1 70೩/1) 136 ೪೫/701೮ 0೦8 17೮ 1700077 615010! 08 
13618/7150 07೩! 070 '11/7881780% 00೩176 (76 00076೩77 0೮೫/೮೦೧ (20 
[೫/೦ 1701705 (116 110145, ॥. 176) 


ಇನ್ನು ಚಾಲುಕ್ಯರ ಸರದಿ... ಜಯಸಿಂಹನು (ಕ್ರಿ. ಶ.. ೧೦೧೫- -೧೦೪೪) 
ಪ್ರತಿದಾಳಿಯನ್ನು ಕೈಗೊಂಡಾಗ ಚೋಳ ಭೋಜ ಮುಂತಾದ ಸಾಮಂತರು ಅವನನ್ನು 
ಎದುರಿಸಿದರು. ಬಡಿತ ಆ ಒಕ್ಕೂಟವನ್ನು ಸದೆಬಡಿದನಲ್ಲದೆ, ಬಳ್ಳಾರಿ 
ಪ್ರದೇಶದಿಂದ ಅವರನ್ನು ಹೊರದೂಡಿದನು. ಹೀಗೆ" ಒಮ್ಮೆ ಚೋಳರು ಮತ್ತೊಮ್ಮೆ 
ಚಾಲುಕ್ಯರು ಗೆದೆಯುವುದು ಇಲ್ಲವೆ ಸೋಲುವುದು ನಡೆದಾಗ ತುಂಗಭದ್ರೆಯು ಅವರ' 
ನಡುವಿನ ಗಡಿರೇಖೆ ಎಂಬುದು ನೆಲೆಗೊಂಡುಬಿಟ್ಟಿತು [ 


ಹನ್ನೊಂದನೆಯ ಶತಮಾನದ ಉತ್ತರಾರ್ಧದಲ್ಲಿಯೂ ಈ ಘರ್ಷಣೆ 
ಮುಂದುವರಿಯಿತು. ಚಾಳುಕ್ಯ ಸೋಮೇತ್ವರನಿಗೆ (ಕ್ರಿ.ಶ... ೧೦೪೨- -೧೦೬೮), 
ಜೋಳರ ರಾಜಾಧಿರಾಜ ಈಗೆ ಅವನ ತಮ್ಮ ರಾಜೇಂದ್ರ ಇಬ್ಬರೂ (ಕ್ರಿ.ಶ. ೧೦೪೪- 
೧೦೫೨- -0೦೬೩) ತಕ್ಕ ಪ್ರತಿಸ್ಪರ್ಧಿಗಳಾಗಿದ್ದರು. ಸ ನಡುವೆ. ಆದ 
ಮೂಡಕ್ಕಾರು ಮತ್ತು ಕೊಪ್ಪಮ್‌ ಸ್ಥಳಗಳಲ್ಲಿಯ ಯುದ್ಧಗಳು ಇತಿಹಾಸದ ಪುಟಗಳಲ್ಲಿ 
ಸದ್ಫೆವ ದಾಖಲಾದವುಗಳು. ಆಗೆಲ್ಲ ತುಂಗಭದ್ರೆಯನ್ನು' ದಾಟುವ ಇಲ್ಲವೆ ಇದ್ದಲ್ಲಿಯೆ 


ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? ೨೧ 


ಉಳಿಯುವಂಥ ಪ್ರಸಂಗಗಳು ಪರಸ್ಪರರ ಸೋಲು-ಗೆಲವುಗಳಿಗೆ ಪರೋಕ್ಷವಾಗಿ 
ಕಾರಣೀಭೂತವಾದವು. 


ಮತ್ತೊಂದು ಗಣನೀಯ ಯುದ್ಧವು ೨ನೆಯ ಸೋಮೇಶ್ವರ (ಕ್ರಿ.ಶ. ೧೦೬೯- 
೧೦೭೬) ಹಾಗೂ ವೀರರಾಜೇಂದ್ರ (ಕ್ರಿ.ಶ. ೧೦೬೪- ೧೦೭೦) ಇವರ ನಡುವೆ 
ಕೂಡಲಸಂಗಮ: ಎಂಬಲ್ಲಿ ಜರುಗಿತು. "ಎಂಬಲ್ಲಿ' ಎಂಬುದರ ಕಾರಣ, ವಿಜಾಪುರ 
ಜಿಲ್ಲೆಯ ಘಟಪ್ರಭಾ- ಕೃಷ್ಣಾ ನದಿಗಳ ಸಂಗಮ ಇದಾಗಿರದೇ, ಕುಮದ್ವತಿ- ತುಂಗಭದ್ರಾ 
ಇವುಗಳ ಸಂಗಮಸ್ಥಳವಾಗಿರಬೇಕು (ಅದಕ್ಕೂ ಕೂಡಲಸಂಗಮ "ಎನ್ನುತ್ತಿದ್ದರೆಂದು 
ಹಲ್ಡ್‌ ಅವರು ಊಹಿಸಿದ್ದಾರೆ). ದಕ್ಷಿಣದ ಚೋಳರಿಗೆ ಈ ಸಂಗಮವೇ ಹತಿರೆದ್ದು ಆ 
ಭೀಕರ ಯುದ್ಧದಲ್ಲಿ ಚಾಳುಕ್ಯರ ಏಳು ಜನ ಸೇನಾಪತಿಗಳು ಜೋಳರಿಗೆ ಸೆ ರೆಸಿಕ್ಕರು. 
(ಅವರ ಹೆಸರುಗಳೂ ಒಡ ತಮಿಳು ಶಾಸ ಸನದಲ್ಲಿವೆ) ಆಗ ಸೋಮೇಶ್ವರನು 
ವೀರರಾಜೇಂದ್ರನಿಗೆ "ಈ ರೀತಿ ಅವಮಾನ ಹೊಂದಿ ಬದುಕುವುದುಂಟೆ ? ಇದರ 
ಪರಿಮಾರ್ಜನೆಗಾಗಿ ನಾನು ಮತ್ತೆಇದೇ ಜಾಗದಲ್ಲಿ (ಕುಮದ್ವತಿ-ತುಂಗಭದ್ರಾ ಸಂಗಮ) 
ಸೈನ್ಯಸನ್ನದ್ಧನಾಗಿ ಒಂದು ತಿಂಗಳಲ್ಲಿ ಮರಳಿ ಬರುವೆ'' ಎಂದು ತಿಳಿಯಪಡಿಸಿದನಂತೆ. 
'ಹೋ, “೨ಗಲಿ' ಎಂದು ವೀರರಾಜೇಂದ್ರನು ಒಪ್ಪಿ ತಾನು ಬಂದು ದಾರಿ ಕಾಯ್ದನಂತೆ. 
ಸೋಮೇಶ್ವರನು ಬರಲಿಲ್ಲವಂತೆ. 


ಈ ಅಂಶ - ಎಂದರೆ ಸೋಮೇಶ್ವರನ ಆಹ್ವಾನ, ಚೋಳ ರಾಜನ ಕಾಯುವಿಕೆ 
ಹಾಗೂ ಸೋಮೇಶ್ವರನ ಅನಾಗಮನ ಇವು ನಮ್ಮ ಕಡೆಯ ಯಾವುದೇ ಶಾಸನದಲ್ಲಿ 
ಉಲ್ಲೇಖವಾಗಿಲ್ಲ (ಅದು ಸಹಜವೇ). ವೀರರಾಜೇಂದ್ರನು ಗೆದ್ದುದಂತೂ ನಿಜ. ಏನೇ 
ಇರಲಿ, ಇದಾಗಿ ಕೆಲವೇ ತಿಂಗಳಲ್ಲಿ ಸೋಮೇಶ್ವರನು ಮಹಾವ್ಯಾಧಿಯಿಂದ 
ಬಳಲಿದವನಾಗಿ ಕುರವತ್ತಿಯ ತೀರದ ತುಂಗಭದ್ರೆಯಲ್ಲಿ ಜಲಸಮಾಧಿಯಿಂದ ಪ್ರಾಣ 
ತೆತ್ತ ಈ ಎಷಯವು ಮಾತ್ರ ಬಿಲ್ಹಣನ ಸುಪ್ರಸಿದ್ಧ "ವಿಕ್ರಮಾಂಕದೇವ ಚರಿತೆ'ಯಲ್ಲಿ 
ಹಾಗೂ ಒಂದೆರಡು ಶಾಸನಗಳಲ್ಲಿ ವೈಭವೋಪೇತವಾಗಿ ವರ್ಣಿತವಾಗಿವೆ. 

ಈ ಜಲಸಮಾಧಿಯನ್ನು ಕುರಿತು ನನ್ನವೇ ಆದ ಒಂದೆರಡು ಸಂದೇಹಗಳಿವೆ. 
'ಚಕ್ರವರ್ತಿಯಾದರೇನು, ಮಹಾರೋಗ ಬರಬಾರದೆಂದೇನಿಲ್ಲ ಆದರೆ ಅದು 
ಗುಣವಾಗದೆಂಬ ಕಾರಣದಿಂದ ಜಲಸಮಾಧಿಯಂಥ ಲೋಕರೂಢಿಯಲ್ಲಿಲ್ಲದ 
ಉಜ್ಜುಗಕ್ಕೆ ತೊಡಗಬೇಕಿತ್ತೆ ? ನಮ್ಮಲ್ಲಿ ಸಲ್ಲೇಖನ ವ್ರತ, ಮಾಸತಿಯರ ಸಹಗಮನ, 
ಸಶರೀರ ಸಮಾಧಿ (ಕೆಲವು ಮಾಧ್ವಯತಿಗಳು ಮಾಡಿದಂತೆ) ಇವು ಕೆಲವು ಧಾರ್ಮಿಕ 
ಮನ್ನಣೆಯನ್ನು ಪಡೆದಿವೆ. ಜಲಸಮಾಧಿಯ ಬಗ್ಗೆ ಯಾವುದೇ ಧಾರ್ಮಿಕ ವಿಧಿನಿಯಮ 
ಇಲ್ಲ ಬೇರೆ ಯಾರಾದರೂ ಮಾಡಿದ್ದರ ಪ್ರಸ್ತಾಪ ಚರಿತ್ರೆಯಲ್ಲಿ ಬಂದಿಲ್ಲ 

ಈ ಕುರಿತ ನನ್ನ ಅನಿಸಿಕೆ ಇದು. ಅವನು ಚೋರರೊಡನೆಯ ಯುದ್ಧದಲ್ಲಿ 
ಸೋತನೆಂದ ಮೇಲೆ "ಆಹವಮಲ್ಲ. ಎಂಬ ಅವನ ಬಿರುದಿಗೇ ಪೆಟ್ಟು 
ತಗಿಲಿದಂತಾಯಿತಲ್ಲವೆ ? ಅದಾವ ಕಾರಣದಿಂದಲೋ, ಮರುಯುಡ್ಧಕ್ಕೆ ಹೋಗಲಿಲ್ಲ 


99 ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಎನ್ನುವ. ಸೋಲು ಮತ್ತು ಸಾವುಗಳ ಸಂಬಂಧವನ್ನು ತೋರ್ಪಡಿಸುವ ಈ ಶ್ಲೋಕವನ್ನು 
ಗಮನಿಸಬೇಕು. (ಇದು ಸುಪ್ರಸಿದ್ಧ ಬಾದಾಮಿ ಶಾಸನ - ಕಪ್ಪೆ ಅರಭಟ್ಟನ 
ಸುುತಿಪರವಾದದ್ದು ಕ 

ವರಂ ತೇಜಸ್ವಿನೋ ಮೃತ್ಯುರ್ನತು ಮಾನಾವಖಂಡನಂ ॥ 

ಮೃತ್ಯುಃ ತತ್‌ಕ್ಹಣಿಕೋ ದುಃಖಮ್ಮಾನಭಂಗಂ ದಿನೇದಿನೇ ॥ 


ಇನ್ನೊಂದು ಪ್ರಶ್ನೆ ರಾಜಧಾನಿಯಿಂದ ದೂರವಿರುವ ಕುರವತ್ತಿಯನ್ನೇಕೆ 
ಆಯ್ದುಕೊಂಡ 9 ಬನವಾಸಿಯ ಬಗೆಗೆ ಪಂಪನಿಗಿದ್ದಂತೆ ಸೋಮೇಶ್ವರನಿಗೆ ಕುರವತ್ತಿಯ 
ಬಗ್ಗೆ ವಿಶೇಷ ವ್ಯಾಮೋಹ ಇದ್ದಿರಬಹುದೆ? ಹೌದು, ಎಂಬುದಾಗಿ ಅಲ್ಲಿಯ 
ಶಾಸನಗಳನ್ನು ಅಭ್ಯಸಿಸಿದ ದೇವರಕೊಂಡಾರೆಡ್ಡಿಯವರು ದೃಢೀಕರಿಸುತ್ತಾರೆ. ಇದೇ 
ಸೋಮೇಶ್ವರನ ಹೆಂಡತಿ ಹೊಯಳಾದೇವಿ, ೧೦೫೫ರಲ್ಲಿ ನೆರೆಯ ಒಂದು ಕ್ಷೇತ್ರಕ್ಕೆ ದತ್ತಿ 
ಬಿಟ್ಟಿದ್ದಾಳೆ ಮತ್ತು ಚೋಳರನ್ನು ಎದುರಿಸಹೊರಟಾಗ ಇಲ್ಲಯೇ ನದಿಯನ್ನು ದಾಟುತ್ತಿದ್ದು 
ಪರಿಚಿತ ಸ್ಥಳವಾಗಿರಬೇಕು. ಅಲ್ಲದೆ ಕುರುವತ್ತಿಯ ಬಳಿಯಲ್ಲಿ ತುಂಗಭದ್ರೆ ಒಂದಿಷ್ಟು 
ಬಾಗಿಕೊಂಡು ಹರಿಯುತ್ತಿದ್ದು ಅಂಥಾ ಸ್ಥಾನದಲ್ಲಿ ದೇವತಾ ಸನ್ನಿಧಾನವಿರುವುದೆಂಬ 
ನಂಬಿಕೆ ಈಗಲೂ ಪ್ರಚಲಿತವಿದೆ. ಏನಿದ್ದರೂ ಆ ಮೂಲಕ ಈ ನದಿಯ ಬಗೆಗಿನ ತನ್ನ 
ಒಲವನ್ನು ಸೋಮೇಶ್ವರನು ತೋರ್ಪಡಿಸಿದ್ದಾನೆ... ಅವನ ಮರಣಾನಂತರ 
ಕಟ್ಟಿಸಿದ್ದಿರಬಹುದಾದ ಮಲ್ಲಿಕಾರ್ಜುನ ದೇವಾಲಯಕ್ಕೆ : ಅಹವಮಲ್ಲೇಶ್ವರ ಎಂದೇ 
ಹೆಸರಿಟ್ಟು ಆ ಮುಂದಿನವರು ದತ್ತಿ ಬಿಟ್ಟಿದ್ದಾರೆ. 

ಈ ಸೋಮೇಶ್ವರನ ಇನ್ನೊಬ್ಬ ಮಗನೇ ಆರನೆಯ ವಿಕ್ರಮಾದಿತ್ಯ; 
ಮಹಾಪರಾಕ್ರಮಿ. ಚೋಳರನ್ನು ಸದೆಬಡಿಯಲೆಂದು ಅವರ ರಾಜಧಾನಿಯ ತನಕ 
ಸಾಗಿಬಂದ. ವೇಳೆಗೆ ವೀರರಾಜೇಂದ್ರ ಮುದುಕನಾಗಿದ್ದ ವಿಕ್ರಮಾದಿತ್ಯನನ್ನು 
ಎದುರಿಸಲಾಗದೇ ತನ್ನ ಮಗಳನ್ನು ಧಾರೆಯೆರೆದು ಮಿತ್ರತ್ವವನ್ನು ಸಂಪಾದಿಸಿದ. ಆ 
ನೂತನ ವಧುವಿನೊಂದಿಗೆ ವಿಕ್ರಮಾದಿತ್ಯನು ರಾಜಧಾನಿಗೆ ಹಿಂತಿರುಗುವಾಗ, 
ತುಂಗಭದ್ರೆಯ ತೀರದಲ್ಲಿ ತಂಗಿದ್ದನಂತೆ. ಈಗಿನ ಪರಿಪಾಠದಲ್ಲಿ ಹೇಳುವುದಾದರೆ ಆ 
ನದೀತೀರವು ಅವನ ಹನಿಮೂನ್‌ ತಾಣವಾಯಿತೆನ್ನಬೇಕು! ಅಂತೂ ಈ ಬೀಗತನದಿಂದ 
ಚಾಳುಕ್ಯ ಚೋಳರ ತುಂಗಭದ್ರೆಯ ಎಡಬಲದಲ್ಲಿಯ ಸಂಘರ್ಷಕ್ಕೆ ತೆರೆ ಬಿದ್ದಿತು. 


ಹೊಯಳ - ಸೇವುಣರು 


ಇನ್ನೀಗ ಚಾಲುಕ್ಕರೊಡನೆ ಯುದ್ದ ಮಾಡಲು ಹೊಯಳರು ಮತ್ತು ಸೇವುಣರ 
ಸರದಿ. ಹೊಯಳರು ಕರ್ನಾಟಕದ ದಕ್ಷಿಣ- ಪೂರ್ವ ಭಾಗದಲ್ಲಿ ರಾಜ್ಯವಾಳುತ್ತಿದ್ದರೆ 


ಸೇವುಣರು ಈಗಿನ ಮಹಾರಾಷ್ಟ್ರದ ಬಹುಭಾಗ ಮತ್ತು ನಮ್ಮ ನಾಡಿನ ಪಶ್ಚಿಮೋತ್ತರ 
ಪ್ರದೇಶವನ್ನು ಆಳುತ್ತಿದ್ದರು. ಹೀಗಿರುವಾಗ ೧೨-೧೩ನೆಯ ಶತಮಾನಗಳಲ್ಲಿ ಈ 


ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? ೨೩ 


ಮೂವರು ರಾಜಮನೆತನದವರು  ಸಮರೋತ್ಸಾಹಿಗಳಾದರು. ಹೊಯಳರ 
ವಿಷ್ಣುವರ್ಧನನು ತುಂಗಭದ್ರೆಯ ಪೂರ್ವ ದಿಕ್ಕಿಗಿರುವ ಕುಮ್ಮಟವನ್ನು ಗೆದ್ದು ನದಿಯನ್ನು 
ದಾಟಿ ಧಾರವಾಡ ಜಿಲ್ಲೆಯ ಬಹುಭಾಗವನ್ನು ವಶಪಡಿಸಿಕೊಂಡನು (ಕ್ರಿ.ಶ. ೧೧೫೫). 
ಕೆಲ ಕಾಲದ ಮೇಲೆ ಚಾಲುಕ್ಯರು ಅವನನ್ನು ಸೋಲಿಸಿ ತುಂಗಭದ್ರೆಯ ಗಡಿಯಾಚೆ ದಾಟ 
ಹಾಕಿದರು.... ಇತ್ಯಾದಿ. 


ಆದರೆ ಆ ಮುಂದಿನ ಸೇವುಣ, ಹೊಯಳರ ಸೆಣಸಾಟ ದೀರ್ಫಕಾಲದ್ದಾಗಿ 
ನಾಡನ್ನು ಇಬ್ಬಾಗಿಸುವ ಕೆಲಸಕ್ಕೆ ಗಟ್ಟಿಯಾದ ತಳಹದಿಯನ್ನು ಹಾಕಿತ್ತು ಅದರಲ್ಲಿಯೂ 
ಸೇವುಣ ಸಿಂಘಣ ಹಾಗೂ ಹೊಯಳ ನರಸಿಂಹರ ಕಾದಾಟವು (ಕ್ರಿ.ಶ. ೧೨೩೫) 
ಚೋಳ- ಚಾಲುಕ್ಕರದನ್ನು ಪುನರಾವೃತ್ತಿಗೊಳಿಸಿದಂತಿತ್ತು. ಒಂದು ಮಹತ್ತರವಾದ 
ಸ್ಥಿತ್ಯಂತರವೆಂದರೆ ತುಂಗಭದ್ರೆ ಅದುವರೆಗೆ ಗಡಿರೇಖೆಯಾಗಿ ಇದ್ದದ್ದು ನಾಡಿನ 
ವಿಭಜನಾ ರೇಖೆಯಾಗಿ ಪರಿಣಮಿಸಿದ್ದುದು. ಸೇವುಣರನ್ನು ಕುರಿತ ತಮ್ಮ ಗ್ರಂಥದಲ್ಲಿ 
ಶ್ರೀನಿವಾಸ ರಿತ್ತಿ ಅವರು ಈ ಅಂಶವನ್ನು ಹೀಗೆ ಎತ್ತಿ ತೋರಿಸಿದ್ದಾರೆ. 


077 17೮ 5107 10 ಗೀ ೮೧6 08 07೮ ೧೫೮17 0೦೧॥೬/)/ 1! 1100/75700 ೩5 0೧೮ 
71 10೮೧೫೮೮೧ 17೮ 17201110781 ೦070೩7೦5 ೦೯ ೮0681೩೧ 6. ಓಲಗ. 
(ಕಾವೇರಿಯಿಂದಮಾ ಗೋದಾವರಿವರಮಿರ್ದ ನಾಡದಾ....) 80 1: 0೩/7೦ 10 
6111606 1710 130 7೦81೦೧5 0606 10 176 71/೩17/ 0೮1೫7೦೦೧ 500785 ೩76 110)/5125. 
ಔ70861)/ 17೮ 7೪೮೯ 0೮೦೩೧೪ 17೮ 61116178 110. ೮ 7081! ೫/೩5 87260811)/ 
10550178 ೦1 ೦೦೧1೩೦1೪ 0೮1೫೮೮೫ 17೮ 1೧೪೦ 7೮೦೦01೮5. 


ಪಿ.ಬಿ. ದೇಸಾಯಿಯವರಂತೂ ತಮ್ಮ 807/ 08 1೩77೩0೩೫೬೩ ದ ಸೇವುಣ 
ಚರಿತ್ರೆಯ ಕೊನೆಯ ಪ್ಯಾ ರಾದಲ್ಲಿ ಗತಾ 011466' ಎಂದೇ ಶೀರ್ಷಿಕೆ ಕೊಟ್ಟಿದ್ದಾರೆ. 
ದ್ಯ ವಿಷಯದ ಒಂದು "ವೃಂಗ್ಯವಿಂದರೆ ಇಬ್ಬರೂ ಕರ್ನಾಟಕದ ರಾಜರೇ ಎನಿಸಿದ್ದರೂ 
ಕನ್ನಡಿಗರ ಭಾಷೆ ಹಾಗೂ ಮತಧರ್ಮಗಳು ಒಂದೇ ಆಗಿದ್ದರೂ, ಆಚಾರ- ವಿಚಾರ, 
ಸಾಮಾಜಿಕ ನಡವಳಿಕೆ, ವೇಷ- ಭೂಷ, ಆಹಾರಾದಿ ವಿಷಯಗಳಲ್ಲಿ ಭಿನ್ನತೆ ಕಂಡು 
ಬರತೊಡಗಿದ್ದದ್ದು ಇದೇ ಕಾಲದಿಂದ. ಏನು ಕಾರಣ ? ಎಂದರೆ ತುಂಗಭದ್ರೆಯ ಉತರ 
ಪ್ರದೇಶವನ್ನಾಳುತ್ತಿದ್ದ ಸೇವುಣರು. ಮಹಾರಾಷ್ಟ್ರದ ಅಧಿಪತ್ಯವನ್ನು ಹೆಚ್ಚಾಗಿ 
ಹೊಂದಿದ್ದರಿಂದ ಆ ಪ್ರದೇಶದ ಸಾಮಾಜಿಕ ಜೀವನಕ್ಕೆ ಅಲ್ಲಿಯ ಕನ ಡಿಗರು 
ಹೊಂದಿಕೊಳ್ಳುವುದು ಚನಿವಾರ್ಯವಾಯಿತು. ಸೇವುಣರ ಜನೆರ್‌ ಆ ಪ್ರದೇಶವನ್ನು 
ಆಳಿದ ಬಹಮನಿ ಸುಲ್ತಾನರು ಅದನ್ನು ಮುಂದುವರಿಸಿದರು. ಹೀಗೆ ಹ ಉತ್ತರ. 
ಕರ್ನಾಟಕ ; ದಕ್ಷಿಣ ಭಾಗಕ್ಕಿಂತ ಬೇರೆಯದು' ಎಂಬ ಪ್ರಮೇಯ ನೆಲೆಗೊಂಡದ್ದು ಈ 
ಹದಿಮೂರನೆಯ. ಆ ಬ! 


೨೪ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ 


ಹದಿನಾಲ್ಕನೆಯ ಶತಮಾನದ ಆರಂಭಕ್ಕೆ ನಾಡಿನ ರಾಜಕೀಯ ಇತಿಹಾಸ 
ಆನೆಗೊಂದಿ- ಈ॥ ಈ ಸೀಮೆಗೆ ಸ್ಥಳಾಂತರಗೊಂಡಿತು. ವಿಜಯನಗರದ ರಾಜ್ಯವು 
ಅಸಿತ್ರಕ್ಕೆ ಬರುವ ಮುಂಚೆ, ಎಂದರೆ ೧೨೯೮ರ ಸುಮಾರಿಗೆ ಕಂಪಲಿಯಲ್ಲಿ 
ರಾಜ್ಯ ಜೃವಾಳುತ್ತಿದ್ದ ಕಂಪಿಲ ಹಾಗೂ ಕುಮಾರರಾಮ ಇವರನ್ನು ಪ್ರಸ್ತಾಪಿಸತಕ್ಕುದು. ದಿಲ್ಲಿಯ 
ಮಲಿಕ್‌ ಕಾಫರನ ದಾಳಿಯನ್ನು ಬಲವಾಗಿ ಎದುರಿಸಿದ ಶಕ್ತಿಶಾಲೆಗಳಿವರು. ಅವರ. ಈ 
ಯಶಸ್ಸಿಗೆ ನದೀಮಾರ್ಗದ ಸೂಕ್ತ ಬಳಕೆ ತುಸು ಮಟ್ಟಿಗೆ ಕಾರಣವಾಯಿತು. 

ವಿಜಯನಗರ ಸಾಮ್ರಾಜ್ಯವು ಜನ್ಮ ತಾಳಿದ್ದೇ ತುಂಗಭದ್ರೆಯ ಆಸರೆಯಲ್ಲಿ ಮತ್ತು 
ಕೊನೆವರೆಗೆ ಅದೊಂದೇ ಅವರ ರಾಜಧಾನಿಯಾಗಿ ಉಳಿಯಿತು. ಆ ಹಿಂದಿನ ಹಲವಾರು 
ಸಣ್ಣ ದೊಡ್ಡ ಮನೆತನಗಳವರು ತಮ್ಮ ರಾಜಧಾನಿಯ ಸ್ಥಳವನ್ನು ಬದಲಿಸಿದ್ದರೆನ್ನುವುದನ್ನು 
ಗಮನಿಸಬೇಕು. ಅಲ್ಲದೆ ಬೇರೆ ರಾಜರಿಗೆ ನದಿಗಳ ಸಂಪರ್ಕ ಆಗೀಗೊಮ್ಮೆ 'ಎಂಬಂತಿದ್ದರೆ. 
ವಿಜಯನಗರದವರಿಗೆ ದಿನನಿತ್ಯ ಅದರೊಡನೆ ಅವಿನಾಭಾವಿಯಾದ ಸಂಬಂಧ. ವೈರಿಗಳ 
ಹಠಾತ್‌ ದಾಳಿಯಿಂದ ರಕ್ಷಿಸಲು ಅದು ಪ್ರಕೃತಿದತ್ತ ಆಶ್ರಯವನ್ನಿತ್ರಿತು. ಮತ್ತು 30 
ಆಸುಪಾಸಿನ ಯುದ್ಧಗಳಲ್ಲಿ ವಿಜಯನಗರದವರೇ ಹೆಚ್ಚಾಗಿ ಗೆಲುವನ್ನು ಸಾಧಿಸಿದ್ದಾರೆ. 

ಇತರ ಹಲವು ರೀತಿಯಲ್ಲಿಯೂ ಈ ನದಿಯು ಅವರಿಗೆ ವರದಾನವಾಗಿ 
ಪರಿಣಮಿಸಿದೆ. ವಿಶೇಷತಃ ನೀರಾವರಿ. ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ವಿಜಯನಗರದ 
ರಾಜರು ಇದರ ಪ್ರಯೋಜನ ಮಾಡಿಕೊಂಡರು. ಕೆಲವು ಕಡೆ ಬಂಡೆಗಲ್ಲುಗಳನ್ನು 
ನೀರೊಳಗೆ ಉರುಳಿಸಿ ನದೀ ನೀರು ಅಡ್ಡಲಾಗಿ ಹರಿಯುವಂತೆ ಮಾಡಿದ್ದುಂಟು. 
ಎರಡನೆಯ ಬುಕ್ಕನ ಕಾಲದಿಂದಲೇ ಕಾಲುವೆಗಳ ಉಲ್ಲೇಖ ಶಾಸ ಸನಗಳಲ್ಲಿ 
ದೊರೆಯುತ್ತದೆ. ತುರುತ್ತು ಎಂಬಲ್ಲಿಯ ಕಾಲುವೆ, ಉಲ್ಲೇಖಗೊಂಡ ಮೊತ್ತ 
ಮೊದಲಿನದು (ಕ್ರಿ. ಶ. ೧೩೯೯). ಪ್ರೌಢದೇವರಾಯನು (ಕ್ರಿ. ಶ್ರ ೪೨೪- -೧೪೬೬). 
ಆಗಿನ ಕಾಲದಲ್ಲಿ ಬಹು ದೊಡ್ಡದೆನಿಸಿದ ಅಣೆಕಟ್ಟನ್ನು ಕಟ್ಟಿ ಸು. ೧೫ ಮೈಲು ಉದ್ದದ 
ವಿಶಾಲವಾದ ಕಾಲುವೆಯೊಂದನ್ನು ನಿರ್ಮಿಸಿದನಂತೆ. ಕೃಷ್ಣ ಷ್ಹದೇವರಾಯನ 
ಕಾಲದಲ್ಲಂತೂ ನೀರಾವರಿ ವ್ಯಾಪಕವಾಗಿದ್ದಿರಲು ಸಾಕು. ರಾಯಕ. ಕರೆ ರಾಯರ 
ಕಾಲುವೆ ಎಂಬವುಗಳು ಮನೆಮಾತಾಗಿದ್ದವು. ಆದರೆ ಈಚಿನ ಹೊಸಪೇಟೆ ಬಳಿಯ 
ಬೃಹತ್‌ ಅಣೆಕಟ್ಟಿನಿಂದಾಗಿ ಇಂಥ ಕೆಲವು “ಮುಳುಗಿ ಹೋಗಿವೆ. 


ತುಂಗಭದ್ರಾ ಪ್ರವಾಹದ ಉಪಯೋಗದ ಒಂದು ವಿಶಿಷ್ಟ ಉದಾಹರಣೆ ಇಲ್ಲಿದೆ. 
ಹಡಗಲಿ, ಹೂವಿನ ಹಡಗಲಿ ಈ ಊರುಗಳ ಹೆಸರನ್ನು ಕೇಳಿಬಲ್ಲಿವು. ಆದರೆ ಹೂವಿಗೂ 
ಹಡಗಲಿಗೂ ಏನು ಸಂಬಂಧ? ನದಿತೀರದ ಈ ಹೂವಿನಹಡಗಲಿ ಪ್ರಾಚೀನ 
ಕಾಲದಿಂದಲೂ ಹೂವು ಹಣ್ಣುಗಳ ಬೆಳೆಗಳಿಗೆ ಪ್ರಸಿದ್ದವಿತ್ತು ವಿಜಯನಗರದ ಕಾಲಕ್ಕೆ 


ಬುಟ್ಟಿ ಬುಟ್ಟಿ ತುಂಬ ಹೂವುಗಳನ್ನು ರಾಜಧಾನಿಗೆ “ತಃ ನದಿಯ ಮೂಲಕ 
ಸಾಗಿಸುತ್ತಿದ್ದರಂತೆ. 


ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? ೨೫ 


ಆದರೆ, ಆದರೆ! ಸಮಸ್ಯ ದಕ್ಷಿಣ ಭಾರತವನ್ನೇ ಆಳುತ್ತಿದ್ದ ವಿಜಯನಗರ 
ದವರಿಗೂ ತುಂಗಭದ್ರೆಯು ಒಂದು ಗಡಿರೇಖೆಯಾಗಿಯೇ ಉಳಿಯಿತು. ಸುರುವಿಗೆ 
ಅದನ್ನು ದಾಟಿ ಪಶ್ಚಿಮದತ್ತ ಎಂದರೆ ಧಾರವಾಡ, ವಿಜಾಪುರಗಳತ್ತ ರಾಜ್ಯದ ಗಡಿಯನ್ನೂ 
ವಿಸರಿಸಿದ್ದರು. ಮೊದಲನೆಯ ಹರಿಹರನು ಬಾದಾಮಿಯವರೆಗೂ ಸಾಗಿ ಹೋಗಿದ್ದ 
ಆದರೆ ಆ ಸಮಯಕ್ಕೆ ಬಹುಮನಿ ಸುಲ್ತಾನರು ನೆಲೆಗೊಂಡದ್ದರಿಂದ ಮುಂದೆ 
ವಿಸರಣೆಗೆ ಅವಕಾಶ ಒದಗಲೇ ಇಲ್ಲ- ಕೊನೆಯವರೆಗೂ. ನದಿಯನ್ನೇನೋ ಆಗೀಗ 
ಹ ಸಾರೆ ಹೋಗಿದ್ದುಂಟು ; ಸುಲ್ತಾನರುಗಳನ್ನು ಸೋಲಿಸಿದ್ದೂ ಹೌದು. ಆದರೆ 
ಮರಳಿ ತುಂಗಭದ್ರೆಯ ಈಚಿನ ನಾಡಿಗೇ ಅವರ ವಾಪಸಾತಿ. ನಾಡಿನ. ಇಬ್ಬಾಗಕ್ಕೆ ಇದೂ 
ಕೂಡ ಪೂರಕವಾಯಿತು. ವಿಜಯನಗರ ಸಾಮ್ರಾಜ್ಯ ಅಳಿದ ಮೇಲೆಯೂ ಪೆನು 
ಗೊಂಡೆಯ ರಾಜರು ಹಂಪಿಯ, ತುಂಗಭದ್ರೆಯ ಸಂಪರ್ಕವನ್ನು ಉಳಿಸಿಕೊಂಡಿದ್ದರು. 
ಆ ನದೀತೀರದಲ್ಲಿ ಒಂದು ಉದ್ಯಾನವನ್ನು ನಿರ್ಮಿಸಿದ್ದರ, ದೇವಾಲಯಗಳಿಗೆ ದತ್ತಿ ದಾನ 
ಕೊಟ್ಟಿದ್ದರ ಉಲ್ಲೇಖಗಳು ದೊರೆಯುತಿವೆ. 


ಹದಿನೆಂಟನೆಯ ಶತಮಾನದಲ್ಲಿ 


ಈ ಶತಮಾನದ ಉತರಾರ್ಧದಲ್ಲಿ ಹೈದರ್‌- ಟೀಪೂ, ಮರಾಠಾ, ನಿಜಾಮ 
ಹಾಗೂ ಬ್ರಿಟಶ್‌ ಸತ್ತೆಗಳ ಹೋರಾಟ ನಡೆದದ್ದು ಮೋಜೆಂದರೆ ಹೈದರ್‌ ಮತ್ತು ಟೀಪೂ 
ಇವರು ತುಂಗಭದ್ರೆಯು ಒಂದು ಗಡಿ ಎಂದು ಲೆಕ್ಕಕ್ಕೆ ಹಿಡಿಯದೇ, ಬೇಕು ಬೇಕೆಂದಾಗ 
ದಾಟಿ ಹೋಗಿದ್ದಾರೆ | ಹೈದರನು ರಾಜ್ಯಸೂತ್ರ ವಹಿಸಿದ ಮರುವರ್ಷವೇ ಶ್ರ. ಕ 
೧೭೬೩) ನದಿಯಾಚೆಗಿನ ಬಂಕಾಪುರ, ಧಾರವಾಡ ಕೋಟೆಗಳನ್ನು ವಶಪ 
ಕೊಂಡನಲ್ಲದೆ, ಮೇಲ್ಗಡೆ ಕೃಷ್ಣಾ- ತುಂಗಭದ್ರಾ ನಡುವಿನ ಸೀಮೆಗೂ ಲ್ಗೆ. ಇಟ್ಟ 


ಪೇಶ್ವೆಯವರೂ. ಅಷ್ಟೇ. ಇದೇ ಸುಮಾರಿಗೆ ಪೇಶ್ವೆ ತನಔ 
ಬೇರೊಂದು ದಿಕ್ಕಿನಿಂದ ಕರ್ನಾಟಕದ ಮೇಲೆ. ಮೂರು ಬಾರಿ ದಂಡಯಾತ್ರೆ 
ಕೈಕೊಂಡನು (ಕ್ರಿ. ಶ. ೧೭೬೪, ೧೭೬೯, ೧೭೭೧). ಆಗ ಮರಾಠರು ಚಹಾ 
ಶ್ರೀರಂಗಪ ಟ್ಹಣದವರೆಗೂ ನುಗ್ಗಿದರು. ಯಥಾಪ್ರಕಾರ ಆ ಪ್ರದೇಶಗಳನ್ನು ಆಳುವ 
ನಾಂಗಿ “ಹೋಗಲಿಲ್ಲ ಮರಾಠರು ಈ ಮಧ್ಯೆ ಹೈದರ್‌ ಗೆದ್ದುಕೊಂಡಿದ್ದ ಹೆಚ್ಚಿನ 
ಪ್ರದೇಶವನ್ನು ಮರಳಿ ಪಡೆದಿದ್ದರು. ನಿಜಾಮನೂ ಕ್ರಮೇಣ ಮುನ್ನುಗ್ಗುತ್ತಲಿದ್ದ ಇಬ್ಬರೂ 
ಸೇರಿ, ಟೀಪೂವನ್ನು ಸದೆಬಡಿಯುವ ಸನ್ನಾಹದಲ್ಲಿದ್ದರು. ಆಗ" ಟೀಪೂಸುಲಾನನು 
ಕೈಗೊಂಡ ದಂಡಯಾತ್ರೆ ಅತ್ಯ ೦ತ ಸಾಹಸಪೂರ್ಣವಾಗಿದ್ದಿತ್ತು (ಕ್ರಿ. ಶ. 11111 ಅವನು 
ಇನ್ನು ತಮ್ಮ ಮೇಲೆ ನಿಕ್ರಸಿವನೆಂದು ಕಾಯ್ದಿದ್ದಾಗ ಟೀಪೂ ನದಿಯ ಪೂರ್ವ ದಿಕ್ಕಿನ 
ದಡೆಗುಂಟ ಮೇಲಕ್ಕೆ ಸಾಗಿ ಆದವಾನಿಯನ್ನು ಮುತ್ತಿದನು. ಅನಂತರ ಕಾಂಚನಗುಡಕ್ಕೆ 
ಬಂದನು. ಒಡಯ ತುಂಗಭದ್ರಾ ತೀರದ ಲೂರೇ. ಅಲ್ಲಿಯ ಜಾಡರ 
ತುಂಗಮ್ಮ ಎ ಎಂಬಾಕೆ ನದಿಯನ್ನು ದಾಟಿ ಪಾರಾಗಿ ಮರಾಠರನ್ನು ಸೇರಿಕೊಂಡಳು. 


9೬ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಟೀಪೂವಿನ ಮುಂದಿನ ಗುರಿ ಹೊಸಪೇಟೆ. ಆ ದಿಕ್ಕಿನಿಂದ ಧಾರವಾಡ ಜಿಲ್ಲೆಗೆ 
ನುಗ್ಗುವ ಮಿಂಚಿನ ವಿಚಾರ ಅವನದು. ಅದು ಜುಲೈ ತಿಂಗಳು. ತುಂಗಭದ್ರೆ ತುಂಬಿ 
ರಭಸದಿಂದ ಹರಿಯುವ ಕಾಲವದು. ಆಗ ಟೀಪೂ ಜಂ ಹರಗೋಲುಗಳನ್ನು 
ಬಳಸಿ, ರಾತ್ರೋರಾತ್ರಿ ತನ್ನ ಸಮಸ್ತ ಸೈನ್ಯ ವನ್ನು ದಾಟಿಸಿದನಂತೆ. 'ಗ. 7೮71೩೧೭೩01೮ ೫1. 
176004'. ಎಂದೊಬ್ಬ ಇತಿಹಾಸಕಾರನು ಹೊಗಳಿದ್ದಾನೆ. ತುಂಗಭದ್ರಾ ನದಿಯೇ 
ಯುದ್ಧದಲ್ಲಿ ಪಾಲ್ಗೊಂಡಿತೇನೋ ಎಂಬಷ್ಟು ಸಕ್ರಿಯ ಪಾತ್ರವಾಗಿತ್ತು ಅದರದು | 

ವೇಶ್ವೆಯವರ ಆಗಿನ ದಾಖಲೆಗಳಲ್ಲಿಯೂ (ಕ್ರಿ.ಶ. ೧೭೬೨-೧೭೯೨) ಪ 
ನದಿಯ ಪ್ರಸಾಪ ಬಂದೇ ಬರುತ್ತದೆ. ದಿನಾಂಕ ೨೭-೨-೧೭೬೬ರ ಒಂದು ಪತ್ರದ 
ಉಲ್ಲೇಖವಿದು : 

""ಶ್ರೀಮಂತ (ಅಂದರೆ ಪೇಶ್ವೆ) ತುಂಗಭದ್ರಾ ತೀರಾ ಪರ್ಯಂತ ಜಾವೂನ 
ಕರ್ನಾಟಕ ಪ್ರಾಂತೇ ದಬಾವ ಬಸವೂನ ಖಂಡಣೀ ತ್ಯಾ ಪ್ರಾಂತಾತ್‌ ಕರಾವೀ. 
ತುಂಗಭದ್ರಾ ತೀರೇ ಫುಡೇ ನ ಜಾವೇ'' 

ಕ್ರಿ.ಶ... ೧೭೯೨ರಲ್ಲಿ ಮೈಸೂರು ಮೂರನೆಯ ಯುದ್ಧ ಜರುಗಿ ಬ್ರಿಟಿಷರು 
ವಿಜಯಿಗಳಾದರು. ಸೋತು ಹೋದ ಟೀಪೂ ತನ್ನ ಮಕ್ಕಳನ್ನೇ ಅಡವಿಟ್ಟ ಪ್ರಸಂಗ. 
ಏನೆಲ್ಲನಡೆದುಹೋಯಿತಲ್ಲವೆ! ಆಗಿನ ಒಪ್ಪಂದದ ಮಹತ್ತರ ಪರಿಣಾಮವೆಂದರೆ ಅವನ 
ರಾಜ್ಯದ ವ್ಯಾಪ್ತಿ ಈಗಿನ ಮೈಸೂರು ಸೀಮೆಗೆ ಸೀಮಿತವಾದದ್ದು ಹೇಗೆ "ಉತ್ತರ 
ಕರ್ನಾಟಕ' ಎಂಬ ಅಭಿದಾನವು ನೆಲೆಗೊಂಡಿತೋ ಹಾಗೆಯೇ "ಮೈಸೂರು ಸೀಮೆ' 
ಎನ್ನುವುದು ಸ್ಥಿರಗೊಂಡದ್ದು ಆ ವರ್ಷದಿಂದ, ಎನ್ನಬೇಕು. 

ಅನಂತರ ಯಾವ ರಾಜರೇ ಆಗಲಿ ದಾರಾ ದಾಟಿ ಆಚೆಯ ಇಲ್ಲವೆ 
ಈಚೆಯ ಪ್ರದೇಶವನ್ನು ಗೆದ್ದುಕೊಳ್ಳಬೇಕೆನ್ನುವ ಪ್ರಮೇಯ ನಿಂತುಹೋಯಿತು. 
ಅರ್ಥಾತ್‌ ನಾಡಿನ ಸಾಂಸ್ಕೃ ತಿಕ ವಿಭಜನೆಗೆ ಅಧಿಕೃತ ಮುದ್ರ ಬಿದ್ದಿತು | 


ಆ ಮುಂದೆ ಓತ ಅಧಿಕಾರಾವಧಿಯಲ್ಲಿ (೧೮೦೦- ೧೯೪೭) ತುಂಗ 
ಭದ್ರೆಯು ಧಾರವಾಡ-ಚಿತ್ರದುರ್ಗ ರಾಯಚೂರ-ಬಳ್ಳುರಿ ಜಿಲ್ಲೆಗಳ ನಡುವೆ 
ಸೀಮಾರೇಖೆಯಾಯಿತಷ್ಟೆ ಅದರಿಂದಾಗಿ ನದಿಯ ಪಶ್ಚಿಮೋತರಕ್ಕೆ “ಮುಂಬಯಿ 
ಕರ್ನಾಟಕ' ಹಾಗೂ "ನಿಜಾಮ ಕರ್ನಾಟಕ' ಎಂಬ ಹೆಸರುಗಳು ಬಳಕೆಗೆ 
ಬರತೊಡಗಿದವು. 


ಮೈಸೂರು ಸೀಮೆ 
ಇತ್ತ "ಮೈಸೂರು ಸೀಮೆ'ಯ ಪ್ರತ್ಯೇಕತೆಯು ಅಸ; ಷವಾಗಿ ಆರಂಭವಾಗಿ, ಹೇಗೆ 


ರೂಪುಗೊಂಡಿತೆನ್ನುವುದನ್ನು ನೊಡ ತೂ ಒಡೆಯರ್‌” ಮನೆತನದ ಆದ್ಯಪುರುಷ 
ಯದುರಾಯನು ಕೇವಲ ೩೦-೪೦ ಹಳ್ಳಿಗಳ ಒಡೆಯನಾಗಿದ್ದ ಯ 


ತುಂಗಭದ್ರೆ - ನಾಡಿಗೆ ವರವೂ, ಶಾಪವೂ? ೨೭ 


ರಾಜಒಡೆಯರು, ಕಂಠೀರವ ನರಸರಾಜ ಹಾಗೂ ಚಿಕ್ಕದೇವರಾಯ ಇವರುಗಳ ಕಾಲಕ್ಕೆ 
ಮೈಸೂರು ರಾಜ್ಯವು ವಿಸ್ತಾರ ಹೊಂದಿತು. ಆದಾಗ್ಯೂ ಕೆಳದಿ, ಚಿತ್ರದುರ್ಗ, ಬೆಂಗಳೂರು 
ಮೊರರಾನ ತುದಿಯಲ್ಲಿರುವ ಪ್ರದೇಶಗಳು ಸೇರಿರಲಿಲ್ಲ ದೆ ಅವು ಸೇರಿ ಈಚಿನ 
ಮೈಸೂರು ಸಂಸ್ಥಾನವು 'ರೂಪ ಪುಗೊಂಡದ್ದು ಹೈದರ್‌-ಟೀಪೂ ಸುಲ್ತಾನರ ಕಾಲದಲ್ಲಿ 


ಗಮನಿಸಬೇಕಾದ ಒಂದು ವೈಶಿಷ್ಟ್ಯವೆಂದರೆ ಈ ಸಂಸ್ಥಾನದಲ್ಲಿ ಹಲವು 
ಶತಮಾನಗಳ ಕಾಲದಿಂದ ದಳವಾಯಿ, ಪಾಳೆಯಗಾರರೇ ಪ್ರಮುಖರಾಗಿ ಬಾಳಿದ್ದುದು. 
ಆಗ ಹೊರಗಿನ ವಿಶೇಷ ಸಂವರ್ಕವಿಲ್ಲದೇ, ತನ್ನದೇ ಆದ ವಿಶಿಷ್ಟ ಜನಜೀವನ 
ರೂಪುಗೊಂಡಿತು. ಸಂಪರ್ಕ ಬರುವುದೇ ಆಗಿದ್ದರೆ ಒಂದೇ ಭಾಷೆ ಹಾಗೂ ಸಮಾನ 
ಮತಿಧರ್ಮಗಳನ್ನು ಹೊಂದಿದ್ದ ನದಿಯ "ಆ.ಕೆ'ಯವರೊಂದಿಗೆ ಬರಬೇಕಿತ್ತು 
ಹದಿಮೂರನೆಯ ಶತಮಾನದಿಂದಲೇ ಅದು ಹೇಗೆ ತಪ್ಪಿಹೋಯಿತೆಂಬುದನ್ನು 
ನೋಡಿದ್ದಾಗಿದೆ. ಮತ್ತೆ ಹೇಳಬೇಕೆನಿಸುವುದು | ತುಂಗಭದ್ರೆಯ ಅಡ್ಡ ಹರಿಯುವಿಕೆ 
ಯಿಂದಾಗಿ ಸಂಪರ್ಕ ಬಾರದೇ ಹೋಯಿತು. 


ಆದರೆ ಅವಳೋ, ಬ್ರಿಟಿಶರ ಆಳ್ವಿಕೆಯಲ್ಲಿ ಇದಾವುದರ ಪರಿವೆ ಇಲ್ಲದೆ 
ನಿಶ್ಚಿಂತಳಾಗಿ ಹರಿದು ಬಂದಳು. ಒಂದೇ ಕಳದು ಮಹತ್ವದ ಘಟನೆ ಎಂದರೆ, ನಿಜಾಮ 
ಹಾಗೂ ಮದ್ರಾಸ ಸರಕಾರಗಳ ಸಂಯುಕ್ತ ಯೋಜನೆಯಾಗಿ ಈಗಿನ ಹೊಸಪೇಟೆಯ 
"ಡ್ಯಾಮ್‌' ನ ಕೆಲಸ ನಡೆದದ್ವು ಅದರ ಮುಕ್ಕಾಲು ಪಾಲು ಯೋಜನೆ ಮುಗಿಯುತ್ತ 
ಇಬಾಸಿ ೧೯೫೩ರಲ್ಲಿ ಿ ಆಂಧ್ರಪ್ರಾ ತದ ಬರ್ಮಾಣ ಹಾಗೂ ಅದರಲ್ಲಿ ಬಳ್ಳಾರಿ ಜಿಲ್ಲೆಯ 
ಸೇರ್ಪಡೆ ಇವು ಸಮಸ್ಯೆಗಳಾಗಿ ತಲೆದೋರಿದ್ದವು. ಕೊನೆಗೆ ಬಳ್ಳಾರಿ ಜಿಲ್ಲೆ ನಮ್ಮದೇ ಆಗಿ 
ಉಳಿಯಿತು. ಇದನ್ನು. ನಿರ್ಣಯಿಸುವಲ್ಲಿ 'ತುಂಗಭದ್ರೆಯು 'ಕನ್ನಡಿಗರ ಜೀವಾಳದ 
ಪ್ರಶ್ನೆಯಾಗಿದ್ದುದೇ ಪ್ರಮುಖವಾಗಿದ್ದಿತ್ತನ್ನುವುದನ್ನು ಎಚ್‌.ಎಸ್‌. ಗೋಪಾಲರಾವ್‌ 
ಆಡ ತಮ್ಮೆ ಸಾಕ ಏಕೀಕರಣ ಇತಿಹಾಸ' ಪುಸಕದಲ್ಲಿ ವಿವರವಾಗಿ 
ತೋರಿಸಿದ್ದಾರೆ. 


ಈ ಏಕೀಕರಣ ಚಳುವಳಿಯ ಕಾಲಕ್ಕೆ ಎಂದರೆ ೧೯೪೮ರಿಂದ ೧೯೫೬ ರವರೆಗಿನ 
ಅವಧಿಯಲ್ಲಿ ಹಳೆಯ ಮೈಸೂರು ಸಂಸ್ಥಾನದವರು ಒಟ್ಟಿನಲ್ಲಿ ಏಕೀಕರಣದ ಕಟ್ಟಾ 
ವಿರೋಧಿಗಳಾಗಿದ್ದುದು ತಿಳಿದ ವಿಷ ಯ್ದ ಉತರ ಕರ್ನಾಟಕದ ಜನ ಹಾಗೂ 
ಮುಂದಾಳುಗಳೆಲ್ಲರಿಗೂ ಸಮಗ್ರ ಕರ್ನಾಟಕದಲ್ಲಿ ಆಸಕ್ತಿ ಇದ್ದರೆ, ತುಂಗಭದ್ರೆಯ 
ಕೆಳಗಣ ೯೫% ಜನರಿಗೆ ಮತ್ತು ನಾಯಕರಿಗೆ ಮನಸಾ ಬೇಡವಾಗಿತ್ತು ಅಲ್ಲಿಯ ಲೇಖಕ 
ವರ್ಗದವರು ಮಾತ್ರ ಬೆಂಬಲಿಸಿದ್ದರು. ಉತರ ಕರ್ನಾಟಕದ ಏಕೀಕರಣವಾದಿಗಳು 
ಅದೆಷ್ಟು ಸಮಜಾಯಿಸಿದರೂ ಮೈಸೂರಿಗರು ಒಪ್ಪದಿದ್ದಾಗ ಅಲ್ಲಿಯ ಕೆಲವು 
ಉಗ್ರಭಾವನೆಯುಳ್ಳವರು - 

"ನಾವು ಸೇರುವುದು ಅವರಿಗೆ ಬೇಡವಾದರೆ, ನಮಗೂ ಅವರು ಬೇಡ! 
ನಮ್ಮಗಳ ಪ ಪರಸ್ಪರ ಸ ೦ಪರ್ಕದ ಕೊಂಡಿಯೆಂದರೆ ಹರಿಹರದ ಬಳಿಯಲ್ಲಿ ಹರಿಯುವ 


" ತುಂಗಭದ್ರ - ನಾಡಿಗೆ ವರವೊ, ಶಾಪವೊ? 


ತುಂಗಭದ್ರೆಗೆ ಕಟ್ಟಿದ ಸೇತುವೆ ತಾನೇ. ಅದನ್ನು ಒಂದು ರಾತ್ರಿ ಸಿಡಿಮದ್ದಿನ ಸ್ಫೋಟದಿಂದ 
ಕೆಡವಿ ಬಿಡೋಣ !!'' ಎಂಬುದಾಗಿ ಯೋಚಿಸಿದ್ದರು ಕೂಡಾ. ಆದರೆ ಇತರ ಹಿರಿಯ 
ನಾಯಕರು ಅದಕ್ಕೆ ಎಳ್ಳಷ್ಟೂ ಆಸ್ಪದ ಕೊಡಲಿಲ್ಲ 

""ನೀವು ತುಂಗಭದ್ರೆಯ ಆಚೆಯವರು ಸ್ವಾಮೀ'' ಎಂದು ಅನ್ನಿಸಿಕೊಂಡಿದ್ದ ನನಗೆ 
ಇತಿಹಾಸದ ಪುಟಗಳಲ್ಲಿ ಉತ್ತರ ದೊರೆಯಿತು (ಅದರತ್ತ ನನ್ನ ಗಮನ ಸೆಳೆದವರು ಡಾ. 
ಗೋಪಾಲರಾಯರೇ). ಬ್ರಿಟಿಶರು ನಾಡನ್ನು ಹರಿದು ಹಂಚಿಹಾಕಿದರು ಎನ್ನುವುದನ್ನು 
ನಾವು ಸಾಮಾನ್ಯವಾಗಿ ಹೇಳುವುದುಂಟು. ಆದರೆ ಅದು ಅರ್ಥಸತ್ಯ ಮಾತ್ರ. ಕಳೆದ 
ಎಂಟುನೂರು ವರ್ಷಗಳಿಂದ ಈ ಸಾಂಸ್ಕೃತಿಕ ಬಿರುಕು ಆಗುತ್ತಲೇ ಇದ್ದಿತು. 

ಏಕೀಕರಣ ಆದ ಮೇಲೂ ಅದು ಅಳಿಸದೇ ಹೋದುದರ ಇನ್ನೊಂದು ಕಾರಣ 
ನಮ್ಮ ರಾಜಧಾನಿಯು ನಾಡಿನ ತೀರಾ ದಕ್ಷಿಣದ ಒಂದು ತುದಿಯಲ್ಲಿದ್ದುದು. ಅದೇ, 
ಏಕೀಕೃತ ಕರ್ನಾಟಕದ ರಾಜಧಾನಿಯು ಭೌಗೋಲಿಕ ಮಧ್ಯದ 
ಡಾವಣಗೇರಿಯಲ್ಲಾಗಲೀ, ಹುಬ್ಬಳ್ಳಿ - ಧಾರವಾಡದ ಮಧ್ಯದಲ್ಲಿಯಾಗಲೀ ಇದ್ದಿದ್ದರೆ 
ಕನ್ನಡಿಗರ ಸಾಂಸ್ಕೃತಿಕ. ಹಾಗೂ ಭಾವನಾತ್ಮಕ ಏಕೀಕರಣವು ಇಪ್ಪತನೆಯ 
ಶತಮಾನಾಂತ್ಯದಲ್ಲಿಯೇ ಕೈಗೂಡುತಿತ್ತು ಇದು ನನ್ನ ಪ್ರಾಮಾಣಿಕ ಹಾಗೂ ಸ್ಪಷ್ಟವಾದ 
ಅನಿಸಿಕೆ. 


ಡಿ 


೨. ಆನಂದನಿಧಿ - ವಿಜಯನಗರ ಕಾಲದ "ಬ್ಯಾಂಕ್‌' 


ಬ್ಯಾಂಕುಗಳ ಮೂಲೋದ್ಹ್ದೇಶವೇನು ) ಇತರರ ಹಣವನ್ನು ನಿಧಿಯಾಗಿ ಪಡೆದು 
ಬೇಕೆಂದವರಿಗೆ ಕೊಡುವುದು. ಇಂದು ಅಸ್ತಿತ್ವದಲ್ಲಿರುವ ಬ್ಯಾಂಕುಗಳು ವಿಶಿಷ್ಟ 
ಸುಧಾರಿತ ಸ್ವರೂಪದಲ್ಲಿ ಕಾರ್ಯ ನಿರ್ವಹಿಸುತ್ತಿವೆಯಾದರೂ ಮೂಲೋದ್ದೇಶ ಇದೇ 
ಆಗಿದೆ. 

ಈ ಮೂಲೋದ್ದೇಶವುಳ್ಳ ಮೊದಲಿನ ಬ್ಯಾಂಕ್‌ ಯಾವುದು 9 ಎಲ್ಲಿ ಇದ್ದಿತು ? 
ಯಾರು ಸ್ಥಾಪಿಸಿದರು ? ಯಾವಾಗ 7) 

ಆ ಬ್ಯಾಂಕಿನ ಹೆಸರು "ಆನಂದನಿಧಿ' ಎಂಬುದು. ವಿಜಯನಗರ ಸಾಮ್ರಾಜ್ಯದ 
ಅಚ್ಯುತದೇವರಾಯನು `೧೫೩೯ರಲ್ಲಿ ಇದನ್ನು ಸ್ಥಾಪಿಸಿದನು. ಸ್ಥಳ ಸ್ವಾಭಾವಿಕವಾಗಿ 
ಹಂಪಿಯೇ. ಈ ಕುರಿತು ಅಲ್ಲಿಯ ಏಳೆಂಟು ಶಾಸನಗಳಲ್ಲಿ ಪ್ರಸಾಪ ಬಂದಿದೆ. ಆದ್ದರಿಂದ 
ಇದು ಖಚಿತವಾದ ಸಂಗತಿಯೇ. 

ಇದನ್ನು ಬಹಿರಂಗಪಡಿಸಿದವರು ಸುವಿಖ್ಯಾತ ಶಾಸನತಜ್ಞರಾದ ಬಿ.ಎಲ್‌. ರೈಸ್‌ 
ಅವರು. 1)/5075 ೩೧6 0೦೦೫೪ 0:00. 17501011005 ಎಂಬ ತಮ್ಮ ಗ್ರಂಥದಲ್ಲಿ 
(೧೯೦೯) ಹೀಗೆ ಹೇಳಿದ್ದಾರೆ : 

11೮ (1.೮. .ಓ೦0)11272)/೩) ೫೩5 77೦೧೩5೮ 17 £/120 10 17೮ 88017875. 110 


೮5120119706 17 1539 ೩ 80ಗ ೦8 ೩ 08274 1೦ (13೮ ಓ೮೧೮0: 01 07177875, ೦೩/16 
11 ಗಿ7೩768 11011 (೧. 119). 


ವಿಶೇಷವೇನೆಂದರೆ ಆನಂದ ನಿಧಿ ಸ್ಥಾಪನೆಯನ್ನು ದಾವಣಗೆರೆ, ಹೊಳಲ್ಕೆರೆ 
ಮುಂತಾದ ಊರುಗಳಲ್ಲಿಯ ಶಾಸನಗಳಲ್ಲಿಯೂ ದಾಖಲಿಸಲಾಗಿದೆ. - 
ಪ್ರಚಾರಾರ್ಥವಾಗಿ - ಅಂದರೆ ಇದೊಂದು ಬಗೆಯ ಆಗಿನ ಕಾಲದ ಜಾಹೀರಾತಿನ ಕ್ರಮ 
- ಎಂದೂ ನಾವು ತಿಳಿಯಬಹುದು. 
(೧.೮. 10೦1. ೫1, ೫೦. 123) 


ಹೊಳಲ್ಕೆರೆಯಲ್ಲಿನ ಶಾಸನದ ಒಕ್ಕಣಿಕೆ ಈ ರೀತಿ ಇದೆ : 
೩ ಶಾಕೇ ಚಂದ್ರರಸಾಮರೇಂದ್ರ ಗಣಿತೇ ವರುಷೇ ವಿಶಾ 
೪ ರ್ಯ್ಯ್ಯಾಂಹ್ವಯೇ ಪಕ್ಷೇ ಭಾದ್ರಪದಸ್ಯ ಪೋಷಿತ ವಿಧೌದ್ವಾ 


೩೦ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


೫ ದಶ್ಶಭಿಖ್ಯೇ ತಿಥೌ ವಾರೇ ಭೂಮಿಸುತಸ್ಯ ವಿಷ್ಣಧಿಪತೌ 
೬ ತಾರೇಮ್ಯತಕ್ಕಾಪತ್ತಿರ್ದತ್ನಾನಂದನಿಧಿಲ ದ್ವಿಜಾಂ 
೭ ಧನದಯನ್ಮಾಮೋದಯನ್ಮಾಧವಃ 
೮ ಪುಣ್ಯೌಫ್ಟೆ: ಪರಿಪಾಲಿತಸ್ಯ ಪರಿತೋ 
ನಶಿ * ಇ ದ್‌ 
೯ ಭೂತಾಳಿ ಸಂನ್ವೇಷಿತಾ ಕ ಸದ್ವಗ್ಗ್ಯೇನಸ್ವವಸೀತ್ರು 


೧೦ ತಸ್ಯ ಸತತಾ ಕ್ರಾಂತಾ ಭುಜಂಗೌವ್ರಜಂ 


೧೧ ಪ್ರಾಪಸ್ಯೇತಿ ನವಪ್ರಶಸಿಮಧಿಕ ಪ್ರಖ್ಯಾತ 
೧೨ ಕಾರ್ಯಾಚ್ಯತಾಕ್ಚ್ಮಾ ಪಾನಂದಿ, ನೀ 
೧೩ ವಾಪಿನಿಧಯಃ ಕಿಂತ್ರೇ ಲಭಂತ್ರೇ 


೧೪ ತುಲಾಂ 


ಸಾರಾಂಶ : ವಿಕಾರಿ ನಾಮ ಸಂವತ್ತರದ ಭಾದ್ರಪದ ಶುಕ್ಲ ದ್ವಾದಶಿ 
ಮಂಗಳವಾರದ ದಿನ ಮಾಧವನ ಪ್ರೀತ್ಯರ್ಥ, ಅಚ್ಯುತರಾಯನು ಬ್ರಾಹ್ಮಣರನ್ನು 
ಕುಬೇರರನ್ನಾಗಿ ಮಾಡುವ ಉದ್ದೇಶದಿಂದ ಆನಂದನಿಧಿಯನ್ನು ಸ್ಥಾಪಿಸಿದ್ದಾನೆ. ಅದನ್ನು 
ಭೂತಗಳು, ಸರ್ಪಗಳು ಕಾಯುತಿವೆ. ಇದೊಂದು ಅತಿ ನವ ಪ್ರಶಸ್ತಿ ಕುಬೇರನ 
ನವನಿಧಿಗೆ ಸಮಾನವಾದದ್ದು 


ದಾವಣಗೆರೆ ಶಾಸನದಲ್ಲಿ (೫.೦. 101. ೨೭1. ೫೦. 24)- 


ಹೆಚ್ಚುಕಡಿಮೆ ಇದೇ ಶಬ್ದದ ಒಕ್ಕಣಿಕೆ ಇದ್ದು "ಇದಕ್ಕಿಂತ ಉತ್ತಮ ಸ್ವರೂಪದ ನಿಧಿ 
ಬೇರೆಲ್ಲಿ ತಾನೇ ಇದ್ದೀತು ? (ನತೋಪಿ ನಿಧಯಃ ಕಿಂ ತೇ ಲಭಂ ತೇ ತುಲಾಂ) ಎಂಬ 
ಉದ್ಗಾರ ಕೊನೆಯಲ್ಲಿದೆ. 

ಅಂತೂ ಬ್ರಾಹ್ಮಣರ ಶ್ರೇಯೋಭಿವೃದ್ಧಿಗಾಗಿ ಈ ನಿಧಿಯ ಬಳಕೆ ಇದ್ದಿತು ಎಂಬುದು 
ಸ್ಪಷ್ಟ ಹಾಗಿದ್ದರೆ ಇದನ್ನು ದಾನ-ದಕ್ಷಿಣೆ ಎನ್ನಬಹುದೆ ? 'ದಾನ' ದ ಸ್ವರೂಪ ಇಲ್ಲಿ ಇದ್ದ 
ಹಾಗೆ ಕಾಣುವುದಿಲ್ಲ ಯಾವುದಾದರೂ ವಿಶಿಷ್ಟ ಪ್ರಸಂಗವಿದ್ದರೆ ಬ್ರಾಹ್ಮಣರಿಗೆ ನೆರವು 
ನೀಡುವುದಕ್ಕಾಗಿ ಈ ನಿಧಿ ಇದ್ದಿತೆ ? (ಉದಾಹರಣೆಗೆ ಸ್ಕಾಲರ್‌ಶಿಪ್‌) ಏನೇ ಇದ್ದರೂ 
ಬೇರೆಯವರಿಗೆ ಕೊಡುವುದಕ್ಕೆಂದು ಸಾಕಷ್ಟು ದೊಡ್ಡ ಮೊತ್ತವನ್ನು ಅಚ್ಯುತರಾಯನು 
ತೆಗೆದಿರಿಸಿದ್ದದವು. ಅದರ ಸೇಫ್ಟಿಗಾಗಿ ತುಸು ಎಚ್ಚರ ವಹಿಸಿದ್ದರ ಪೌರಾಣಿಕ ಸೂಚನೆಯೂ 
ಇದೆ. ಏನೇ ಇರಲಿ ಇದು "ಎ ಸಾರ್ಟ್‌ ಆಫ್‌ ಎ ಬ್ಯಾಂಕ್‌' ಎಂದೇ ತಿಳಿಯತಕ್ಕದು. 
| ದೊರೆ. ಅಚ್ಯುತರಾಯನ ಬಗ್ಗೆ ಒಂದು. ಮಾತು. ಈತ ಸುಪ್ರಸಿದ್ಧ 
ಕೃಷ್ಣದೇವರಾಯನ ಮಲ ತಮ್ಮ ತನ್ನ ಮಗ ಅಲ್ಪವಯಿ ಇದ್ದುದರಿಂದ ಅಚ್ಯುತರಾಯನು 


ಆನಂದನಿಧಿ - ಎಜಯನಗರ ಕಾಲದ “ಬ್ಯಾಂಕ್‌' ೩೧ 


ಪಟ್ಟವೇರಬೇಕೆನ್ನುವ ಅಪೇಕ್ಷೆಯನ್ನು ಹೊಂದಿದ್ದ ಅಚ್ಯುತರಾಯನು ತನ್ನ ಆಳ್ವಿಕೆಯಲ್ಲಿ 
(೧೫೨೯-೧೫೪೨) ಒರಿಸ್ಸಾ ಕಂಚಿ, ಕೇರಳ, ಉಮ್ಮತ್ತೂರು ರಾಜರೊಡನೆ ಯುದ್ಧ 
ಮಾಡಿ ವಿಜಯಿಯಾಗಿದ್ದವ. ಜೊತೆಗೆ ಅತೀವ ಧರ್ಮಿಷ್ಟ ಅನೇಕ ದಾನ ಧರ್ಮಗಳನ್ನು 
ಯಜ್ಞಯಾಗಗಳನ್ನು ಕೈಗೊಂಡಿದ್ದ. ತನ್ನ ಸರದಾರರು, ಧನಿಕ ಪಾಳೆಯಗಾರರು 
ಮೊದಲಾದವರಿಂದ ಧನ ಸಂಗ್ರಹಿಸಿ, ಅಷ್ಟೇ ಧಾರಾಳವಾಗಿ ವಿನಿಯೋಗಿಸುತ್ತಿದ್ದುದಾಗಿ 
ಇತಿಹಾಸಕಾರ ಪಾಂ. ಭೀ. ದೇಸಾಯಿಯವರು ಹೇಳಿದ್ದಾರೆ (. 111510೧ ೦8 ೩7೩120೩, 
7. 375). ಅಂದಾಗ ಅವನು ಈ "ಆನಂದ ನಿಧಿ' ಸ್ಥಾಪಿಸಿದ್ದುದು ಕ್ರಮಪ್ರಾವವೇ ಆಗಿದ್ದಿತು. 


ಡಿ 


೩. ಶ್ರೀ ವಿಜಯೀಂದ್ರತೀರ್ಥರ ನಿಶ್ಚಿತ ಕಾಲ ಯಾವುದು ? 
(ಒಂದಿಷ್ಟು ಹೊಸ ಬೆಳಕು) 


ಶ್ರೀ ರಾಘವೇಂದ್ರ ಯತಿಗಳ ಪರಮ ಗುರುಗಳಾದ ಶ್ರೀ ವಿಜಯೀಂದ್ರತೀರ್ಥರು 
ಪ್ರಚಂಡ ಮಹಿಮರು. ಶಾಸ್ತ್ರ, ಕಲೆ ಈ ಎರಡರಲ್ಲಿಯೂ ಪರಮ ನಿಷ್ಣಾತರು. ವಾದದಲ್ಲಿ 
ಅಜೇಯರು. ಅವರ ಕಾಲದಲ್ಲಿ ಎಂದರೆ ೧೬ನೆಯ ಶತಮಾನದಲ್ಲಿ ಅನ್ಯಮತಗಳವರ 
ಪ್ರಾಬಲ್ಯವೇ ಪ್ರಧಾನವಾಗಿದ್ದಾಗ ದ್ವೈತಮತದ ಮೇಲ್ಮೆಯನ್ನು ಎತ್ತಿ ಹಿಡಿದವರು. ಶ್ರೀ 
ರಾಘವೇಂದ್ರ ಯತಿಗಳಂತೆಯೇ ಇವರೂ ವಿವಿಧ ಮಠಗಳವರಿಗೆ ಮಾನ್ಯರಾಗಿದ್ದವರು. 
ಸುದೀರ್ಫ್ಥ ಕಾಲ ಬಾಳಿದ ಅವರು ಮಾಡಿದ ಕಾರ್ಯ, ವಾದವೈಖರಿ ಇವೆಲ್ಲ ಸ್ಫುಟವಾಗಿ 
ದಾಖಲಾಗಿವೆ. ಇಷ್ಟಿದ್ದರೂ ಅವರ ಕಾಲಾವಧಿ ಮಾತ್ರ ಖಚಿತಗೊಂಡಿಲ್ಲ 

ಮಂತ್ರಾಲಯ ಶ್ರೀಮಠದ ಪರಂಪರೆಯ ಪ್ರಕಾರ, ರಾಜಾ ಎಸ್‌. ಗುರುರಾಜಾ- 
ಚಾರ್ಯರ “"ಅಜಯ್ಯ ವಿಜಯೀಂದ್ರರು' ಗ್ರಂಥದಲ್ಲಿ ಕಾಲಮಾನವು ದಾಖಲೆ 
ಗೊಂಡದ್ದಿದೆ. ಆದರೆ ದ್ವೈತ ಸಿದ್ಧಾಂತದ ಸಮಗ್ರ ಇತಿಹಾಸವನ್ನು ರೂಪಿಸಿದ ಬಿ.ಎನ್‌.ಕೆ. 
ಶರ್ಮ. ಅವರು ಹೇಳುವ ಕುಂಭಕೋಣಂ ಪರಂಪರೆಯ ಪ್ರಕಾರ ಕಾಲಾವಧಿಯು 
ಬೇರೆಯೇ ಇದೆ. ಈ ವಿಷಯದ ವ್ಯಂಗ್ಯವೆಂದರೆ "ವಿಜಯೀಂದ್ರವಿಜಯ' ಎಂಬ 
ಕಾವ್ಯದಲ್ಲಿ ವಿಜಯೀಂದ್ರ ಗುರುವರ್ಯರ ಮತ್ತು ಅವರಿಗಿಂತ ಹಿಂದಿನ ಪೀಠಾಧಿಪತಿಗಳ 
ವಿಷಯ "ಬಂದಿದ್ದು, ಈ ಗ್ರಂಥದ ಎರಡೂ ಪಕ್ಷಗಳವರು ತಮಗೆ ಸರಿಕಂಡಷ್ಟು 
ಅಂಶಗಳನ್ನು ಉದ್ದರಿಸಿದ್ದಾರೆ. ಹಾಗಿದ್ದರೂ ಭಿನ್ನಾಭಿಪ್ರಾ ಯಕ್ಕೆ ಎಡೆಯುಂಟಾಗಿದೆ. ಆ 
ಗ್ರಂಥವನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಆ ಭಿನ್ನಾಭಿಪ್ರಾ ಯವನ್ನು ಕಡಿಮೆಗೊಳಿಸುವ 
ಪ್ರಯತ್ನ ಇಲ್ಲಿದೆ. | 


೧ 


ಈ ಓನ್ನೆಲೆಯಲ್ಲಿ ಮಂತ್ರಾಲಯ ಮಠದ ಪರಂವರೆ ಏನು ಹೇಳುವುದೋ ನೋಡುವಾ: 


ಟ್ಠ 


ಜೆಸರು ಜನನ ಆಶ್ರಮ ಸ್ವೀಕಾರ ಪೀಠಾರೋಹಣ ನಿರ್ಯಾಣ 
ಶ್ರೀ ಸುರೇಂದ್ರತೀರ್ಥರು ಸು. ೧೪೯೮ ೧೫೦೪ ೧೫೦೪ ೧೫೩೫ 


ಜೀ 


ೇೀ ವಿಜಯೀಂದ್ರತೀರ್ಥರು ೧೫೦೪/೦೭ 'ಸು. ೧೫೨೯ ಸು. ೧೫೩೫ ೧೫೭೫ 
ಏಷ್ಟುತೀರ್ಥರಾಗಿ, ವಿಜಯೀಂದ್ರರಾಗಿ (ಯುವ ಸಂವತ) 


ಶ್ರೀಸ ಸುಧೀಂದ್ರತೀರ್ಥರು ೧೫೭೫ ೧೬೧೪ ೧೬೨೧ 


ಶ್ರೀ ವಿಜಯೀಂದ್ರರ ನಿಶ್ಚಿತ ಕಾಲ ಯಾವುದು ? ೩೭ 

ಈ ಕಾಲಮಾನದಲ್ಲಿ ಎದ್ದು ಕಾಣುವ ಅಂಶವೆಂದರೆ ಶ್ರೀ ವಿಜಯೀಂದ್ರರು 
ಪೀಠಾರೋಹಣ (೧೫೭೫) ಮಾಡುವುದಕ್ಕೆ ಮುಂಚೆ. ಸುಮಾರು ೪೦ 
ವರುಷಗಳವರೆಗೆ, ಲಿಂಗರಾಜೇಂದ್ರ, ಅಪ್ಪಯ್ಯದೀಕ್ಷಿತ ಮುಂತಾದವರನ್ನು 
ಸೋಲಿಸಿದುದು ; ಕೇರಳದ ಗಣಿಕೆಯರ ಮುಂದೆ. ಇಂದ್ರಿಯನಿಗ್ರಹ ತೋರಿದುದು ; 
ಮೂರ್ತಿಶಿಲ್ಪ ಮುಂತಾದ ಸಮಸ್ತ ಕಲೆಗಳಲ್ಲಿ ಪ್ರವೀಣರೆನಿಸಿದುದು ಹಾಗೂ 
ಉಡುಪಿಯಲ್ಲಿ ಶ್ರೀ ವಾದಿರಾಜರನ್ನು ಕಂಡದ್ದು - ಇವೆಲ್ಲವೂ ಕಿರಿಸನ್ಯಾಸಿಗಳಾಗಿ 
ಇದ್ದುಕೊಂಡೇ ನಡೆದವೆಂದು ಹೇಳಬೇಕಾಗುವುದು. ಹಿರಿಯ ಯತಿಗಳು 
ಮಧ್ಯವಯದವರಿದ್ದಾಗಿನಿಂದಲೇ ಶ್ರೀ ವಿಜಯೀಂದ್ರರು ಇಷ್ಟೆಲ್ಲ ಸಾಧಿಸಿದರೆಂದ 
ಹಾಗಾಗುತ್ತದೆ. ಸಾಮಾನ್ಯವಾಗಿ ಗುರು-ಶಿಷ್ಯರ ಸಂಬಂಧದಲ್ಲಿ ಹೀಗೆ ನಡೆಯುವುದು 
ಅಷ್ಟುಗಿ ಕಂಡುಬರದು. ೧೫೭೫-೭೭ರ ಸುಮಾರಿಗೆ ಅವರ ಸಾಧನೆಗಳೆಲ್ಲ (ಅದರಂತೆ 
ಅಪ್ಪಯ್ಯದೀಕ್ಷಿತರದು) ಮುಗಿಯುತ್ತ ಬಂದದ್ದಾಗಿ ಶಾಸನಗಳ ಆಧಾರ 
ಇದೆಯೆಂಬುದನ್ನೂ ಗಮನಿಸಬಹುದು. 

ಇದಕ್ಕೆ ಪ್ರತಿಯಾಗಿ ಬಿ.ಎನ್‌.ಕೆ. ಶರ್ಮರು "ಕ್ರಿ.ಶ. ೧೫೩೯ ವಿಕಾರಿ ನಾಮ 
ಸಂವತ್ತರದಲ್ಲಿಯೇ ಶ್ರೀ ವಿಜಯೀಂದ್ರರು ಪೀಠಾರೋಹಣ ಮಾಡಿದರು. ಮತ್ತು 
೧೫೯೫ರಲ್ಲಿ ವೃಂದಾವನಸ್ಮರಾದರು' ಎನ್ನುತ್ತಾರೆ. ಈ ೧೫೯೫ನೆಯ ವರ್ಷಕ್ಕೆ ಲಿಖಿತ 
ಆಧಾರವೇನೂ ಇಲ್ಲ ಆದರೆ "ಕುಂಭಕೋಣಂ ಪರಂಪರೆ ಹಾಗಿದೆ' ಎನ್ನುತ್ತಾರೆ. ಅವರಿಗೆ 
ಶ್ರೀ ವಿಜಯೀಂದ್ರರ ಪೀಠಾರೋಹಣಕ್ಕೆ ಆಧಾರ ದೊರೆತಿದೆ. ಅರ್ಥಾತ್‌ ಆ ಮುನ್ನಿನ 
ಪೀಠಸ್ಥರಾದ ಶ್ರೀ ಸುರೇಂದ್ರತೀರ್ಥರು ಹರಿಪದ ಸೇರಿದ ವರ್ಷವೇ ಇವ ವರು 
ಪೀಠಸ್ಥರಾಗಬೇಕು, ತಾನೇ. ಶ್ರೀ ಸುರೇಂದ್ರ ತೀರ್ಥರ ನಿರ್ಯಾಣದ ಸಂವತ್ತರವು 
ಮೇಲ್ಮಾಣಿಸಿದ "ವಿಜಯೀಂದ್ರ ವಿಜಯ'ದಲ್ಲಿ ಹೀಗೆ ಉಕ್ತವಾಗಿದೆ : 


ಸ್ವಾಂತಕಾಲೇಚ ಸಂಪ್ರಾಪ್ಯೇ ಸು ಸುರೇಂದ್ರೋ ಗಜಗಹ್ವ ರೇ 


ಎಕಾರಿ ವತ್ತರೇ ಪುಷ್ಕ ಶುಕ್ಲ ದ್ವಾದಶೀ ತಿಥೌ 


ಕ್ಷ ದ್ದಾ 
ಸುರೇಂದ್ರಸ್ಯ ಪುಣ್ಯದಿನ ೦ ಪ್ರಥಿತಂ ಭುವಿ ಸರ್ವತಃ (೪-೩೭) 


ಈ ವಿಕಾರಿ ಸಂವತ್ಸರ ಹಾಗೂ ಪುಣ್ಯತಿಥಿಯು ೧೫೩೯ರ ಕೊನೆಯಲ್ಲಿ ಬರುತ್ತದೆ. 
ಹೀಗೆ ಶ್ರೀ ವಿಜಯೀಂದ್ರರ ನಿರ್ಯಾಣವು ೧೫೩೫-೧೫೭೫ ಇವೆರಡು ವರ್ಷಗಳ 
ತಿಕ್ಕಾಟದಲ್ಲಿ ಅನಿರ್ಣೀತವಾಗಿದೆ. 

ಈ “ವಿಜಯೀಂದ್ರ ವಿಜಯ'ದಲ್ಲಿ ಇನ್ನಿಬ್ಬರು ಯತಿಗಳ (ಇದೇ ಮಠದವರು) 
ನಿರ್ಯಾಣ ನಿರ್ದೇಶನವಿದೆ. ಶ್ರೀ ವಿಬುಧೇಂದ್ರರ ನಿರ್ಯಾಣವು ಪರಾಭವ ಸಂವತ್ತರ 

ಕ್ರಿ.ಶ. ೧೪೮೬) ಎಂದೂ, ಎವಕ ಅನಂತರ ಬಂದ ಶ್ರೀ ಜಿತಾಮಿತ್ರರ ಕಣ್ಮರೆಯು 
ಜಾಂತ ಸಂವತ್ತರ (೧೪೮೮) ಎಂದೂ ಹೇಳಿದ್ದಾಗಿದೆ. (11 ೯ ಮತ್ತು11-೧೩). 


೦ಗಭದ್ರೆ - ನಾಡಿಗೆ ವರವೊ, ಶಾಪವೊ? 


[ಕ 


೩೪ 


ಆದರೆ ಮಂತ್ರಾಲಯದ ಪರಂಪರೆಯ ಪ್ರಕಾರ, ಶ್ರೀ ವಿಬುಧೇಂದ್ರ, ಶ್ರೀ 
ಜಿತಾಮಿತ್ರರ ನಿರ್ಯಾಣ ಸಂವತ್ತರಗಳು ಅನುಕ್ರಮವಾಗಿ "ಸಾಧಾರಣ' (೧೪೯೦) 
ಮತ್ತು ಪ್ರಮಾಥಿಚ (೧೪೯೨) ಎಂಬುದಾಗಿ ದಾಖಲಾಗಿವೆ. 

"ವಿಜಯೀಂದ್ರ ವಿಜಯ' ಕವಿಯು ಕಾಣಿಸಿದ ಒಂದು ಪುಣ್ಯತಿಥಿಯಲ್ಲಿಯೂ ತುಸು 
ಹೆಚ್ಚು ಕಡಿಮೆ ಇದೆ. ಉದಾಹರಣೆಗೆ ಜಿತಾಮಿತ್ರರ ಪುಣ್ಯತಿಥಿಯನ್ನು ಸಾರ್ವತ್ರಿಕವಾಗಿ 
ಮಾರ್ಗಶೀರ್ಷ ಅಮಾವಾಸ್ಯೆಯಂದು ಆಚರಿಸುತಾರೆ. ಆದರೆ ವಿ.ವಿ.ಕಾರರು ಆ 
ದಿನವನ್ನು ಅಶ್ವೀನ ಕೃಷ್ಣ ಅಷ್ಟಮಿ ಎಂದಿದ್ದಾರೆ. 

ಇನ್ನೊಂದು ಗಣನೀಯವಾದ ಹೆಚ್ಚು ಕಡಿಮೆ ಶ್ರೀ ಸುರೇಂದ್ರರ ವೃಂದಾವನ ಸ್ಥಳದ 
ಕುರಿತು ಇದೆ. ಶ್ರೀ ವಿಬುಧೇಂದ್ರರು ತಿನ್ನವೇಲಿ ಹಾಗೂ ಶ್ರೀ ಜಿತಾಮಿತ್ರರದು 
ಕಾಡಲೂರು ಎಂಬುದು ಯಥಾಯುಕವಾಗಿದೆ. ಆದರೆ ಶ್ರೀ ಸುರೇಂದ್ರರದು ಆನೆಗೊಂದಿ 
(ಗಜಗಹ್ವರ) ಎಂದಿದ್ದಾರಲ್ಲ? ಇವರ ವೃಂದಾವನವು ಅಧಿಕೃತವಾಗಿ ಇರುವುದು 
ಮಧುರೆಯಲ್ವಿ ಪ್ರತಿವರ್ಷದ ಆರಾಧನೆಯು ಅಲ್ಲಿಯೇ ನಡೆಯುತದೆ. 
ಆನೆಗೊಂದಿಯಲ್ಲಿ ಅವರ ಮೃತ್ರಿಕಾವೃಂದಾವನವಾದರೂ ಇದ್ದಿದ್ದರೆ ಅರ್ಧಸತ್ಯದ 
ಮಾತಾಗುತಿತ್ರೇನೋ | ಹಾಗೆ ಇಲ್ಲವಲ್ಲ? 

ಮೇಲಿನ ವಿವರಣೆಯಿಂದ, ಶ್ರೀ ಸುರಂದ್ರರ ಕಾಲ ಮತ್ತು ವೃಂದಾವನ ಸ್ಥಳ ಅವರ 
ಹಿಂದಿನ ಯತಿದ್ವಯರ ನಿರ್ಯಾಣ ವರ್ಷ, ಅದರಂತೆ ಜಿತಾಮಿತ್ರರ ಪುಣ್ಯತಿಥಿ ಇವೈದು 
ವಿಷಯಗಳಲ್ಲಿ ಅಭಿಪ್ರಾಯಭೇದ ಇದೆ ಎಂದಂತಾಯಿತು. ಒಂದು ವೇಳೆ ವಾದಕ್ಕಾಗಿ, 
ಎ.ಎ. ಕಾವ್ಯದಲ್ಲಿ ಹೇಳಿದ್ದೇ ಸರಿ ಎಂದು ಗ್ರಹಿತ ಹಿಡಿದಲ್ಲಿ ಮಠದ ನೆಲೆಗೊಂಡ 
ಪರಂಪರೆಯು ಇವೈದು ವಿಷಯಗಳಲ್ಲಿ ಸರಿಯಾದದ್ದಲ್ಲ ಎನ್ನಬೇಕೆ ? ಬದಲಾಗಿ 
ವಿಜಯೀಂದ್ರ ವಿಜಯವೇ ವಿಶ್ವಸನೀಯವಾದದ್ದಲ್ಲ ಎನ್ನಬೇಕಾಗುತ್ತದೆ. ಈ 
ಕಾವ್ಯಕರ್ತರು ಸುರೇಂದ್ರರ ವೃಂದಾವನವೇ ಎಲ್ಲಿದೆಯೆಂಬುದನ್ನು ತಿಳಿಯದಿದ್ದಾಗ, 
ಗ್ಯ ಕಾಲವನ್ನಾದರೂ ಸರಿಯಾಗಿ ಹೇಳಿದ್ದಾರೆಂದು ಹೇಗೆ ನಂಬುವುದು " 


ಹೀಗೆ ನಂಬದಿರಲು ಇನ್ನೂ ಕೆಲವು ಕಾರಣಗಳಿವೆ : 


“ವಿಜಯೀಂದ್ರ ವಿಜಯ' ; ಇದಕ್ಕೂ ಮೊದಲಿಗೆ ಈ ಕೃತಿಯ ಪರಿಚಯ 
ಮಾಡಿಕೊಳ್ಳೋಣ. ಬರೆದವನ ಹೆಸರು "ಮಧ್ವಕವಿ, ತಾನು ಶ್ರೀ ವಾದಿರಾಜರ 
ಶಿಷ್ಯನೆಂದೂ, ಅರಣಿ ರಾಜಮನೆತನದ (ತಮಿಳುನಾಡು) ಪ್ರರೋಹಿತನೆಂದೂ 
ಹೇಳಿಕೊಂಡಿದ್ದಾನೆ. ಸೋದೆ ಮಠದ ಚರಿತ್ರೆ ಯಲ್ಲಿ ಮಧ್ವ ಕವಿಯೆಂಬ ಹೆಸರಿನ ಯಾರೂ 
ಪ್ರಸಿದ್ಧರಾಗಿಲ್ಲವಂತೆ. ಪ್ರಾಯಶಃ ಅರು ಉಡುಪಿಗೆ ಬಂದು ವಿದ್ಯೆ ಕಲಿತಿರಬೇಕು. 
"ವಾದಿರಾಜ ಶಿಷ್ಯ' ಎಂಬುದರಿಂದ ಶ್ರೀ ವಾದಿರಾಜರ ಕಾಲದವ ಇದ್ದಿರಬೇಕೆಂದು 
ಊಹಿಸಲು ಅವಕಾಶವೇನೋ ಇದೆ. ಈ ಕೃತಿಯನ್ನು ಈಚೆಗೆ ೧೯೯೫ರಲ್ಲಿ 'ಎಸ್ವಾರವಾದ 
ಪೀಠಿಕೆಯೊಂದಿಗೆ ಪ್ರಕಟಿಸಿದ ಬಿ.ಎನ್‌.ಕೆ. ಶರ್ಮರು ಇವನ ಕಾಲವು ೧೭ನೆಯ 
ಶತಮಾನದ ಪೂರ್ವಾರ್ಧವೆಂದು ಹೇಳಿದ್ದಾರೆ. ಆದರೆ ಈ ಮುಂದಿನ ವಿವರಣೆಯಿಂದ 


ಶ್ರೀ ವಿಜಯೀಂದ್ರರ ನಿಶ್ಚಿತ ಕಾಲ ಯಾವುದು? ೩೫ 


ಮಧ್ವಕವಿ ೧೮ನೆಯ ಶತಮಾನದವನಿರಬೇಕೆಂದು ನಮಗನಿಸುವುದು. ತಾನು 
ವಾದಿರಾಜರ ಶಿಷ್ಟ ಎಂದು ಹೇಳಿಕೊಂಡ ಮಾತ್ರಕ್ಕೆ ಅವರಲ್ಲಿ ವಿದ್ಯೆ ಕಲಿತ 
ಶಿಷ್ಯನಾಗಿರಲಾರ. ಮೇಲಾಗಿ ಅವರ ಪ್ರಸಾಪ ಕೇವಲ ೨-೩ ಪದ್ಯಗಳಲ್ಲಿ ಮಾತ್ರ 
ಬಂದಿದೆ. ಅವನಿಗೆ ಇಲ್ಲಿ ಮುಖ್ಯವಾದದ್ದು ಶ್ರೀ ವಿಜಯೀಂದ್ರರ ಮತ್ತು ಅವರಿಗಿಂತ 
ಹಿಂದಿನ ಯತಿಗಳ ಮಹಿಮೆಯನ್ನು ಹೇಳುವುದಾಗಿದೆ. ಅವನ ಈ ಉದ್ದೇಶದಿಂದಾಗಿ, 
“ಗುರುಚರಿತೆ' ಬರೆದ ಎಚ್‌.ಕೆ. ವೇದವ್ಯಾಸಾಚಾರ್ಯರು ಹಾಗೂ "ಅಜಯ್ಯ 
ವಿಜಯೀಂದ್ರ' ಕೃತಿಯ ರಾಜಾ ಎಸ್‌. ಗುರುರಾಜಾಚಾರ್ಯರು ಇದೊಂದು 
ಪ್ರಾಮಾಣ್ಯವಾದ ಗ್ರಂಥವೆಂದು ಬಗೆದಿದ್ದಾರೆ. ತಮ್ಮ ಕೃತಿಗಳಲ್ಲಿ ಯಥೇಚ್ಛವಾಗಿ 
ಉದ್ದರಿಸಿದ್ದಾರೆ. ಹೀಗೆ ಉದ್ಧರಿಸಿದ್ದರ ಮಟ್ಟಿಗೆ ಮಾತ್ರ ಇದು ವಿಶ್ವಸನೀಯವಾದದ್ದ್ವು 

ಇದರಲ್ಲಿ ಏಳು ಸರ್ಗಗಳಿದ್ದು ಒಟ್ಟಿನ ಶ್ಲೋಕಗಳ ಸಂಖ್ಯೆ ೩೩೧. ಕೊನೆಯ 
ಸರ್ಗದಲ್ಲಿ, ಉಡುಪಿಗೆ ಆಗಮಿಸಿದ್ದ ಶ್ರೀ ವಿಜಯೀಂದ್ರರ ಹಾಗೂ ಶ್ರೀ ವಾದಿರಾಜರ 
ಸಮಾಗಮವು. ೧೪ ಶ್ಲೋಕಗಳಲ್ಲಿಯೇ ಮುಗಿದುಹೋಗಿದೆ. ಇದರ ವಿಷಯ 
ನಿರೂಪಣೆಯು ಗುರು ಪೀಳಿಗೆಯ (088108780810) ಕಾವ್ಯದೋಪಾದಿಯಲ್ಲಿದ್ದು ಕಾವ್ಯ 
ಲಕ್ಷಣದ ಒಂದಾದರೂ ಅಂಶ ಕಂಡುಬರದು. ಅದೊಂದು "ಪಗದ್ಯ' (ಪದ್ಯರೂಪೀ 
ಗದ್ಯ). ಆದಾಗ್ಯೂ ತುಸು ಚಾರಿತ್ರಿಕ ಮಹತ್ವವುಳ್ಳದ್ದು 

ಇದರ ವಿಷಯಾನುಕ್ರಮ ಹೀಗಿದೆ : 

ಸುರುವಿಗೆ ಶ್ರೀ ಮಧ್ವಾಚಾರ್ಯರ ನಾಲ್ವರು ಶಿಷ್ಯರು, ಉಡುಪಿಯ ಅಷ್ಟಮಠ 
ಪರಂಪರೆ, ಶ್ರೀ ಜಯತೀರ್ಥರು, ಅವರ ಶಿಷ್ಯ ಶ್ರೀ ವಿದ್ಯಾಧಿರಾಜರು - ಇದಿಷ್ಟನ್ನು 
ಅವಸರದಲ್ಲಿ ಹೇಳಿ ಅಲ್ಲಿಂದ ಶ್ರೀ ರಾಮಚಂದ್ರತೀರ್ಥರನ್ನು ಪ್ರಸ್ತಾಪಿಸುತ್ತಾನೆ. ಅವರು 
ಶ್ರೀ ವಿಬುಧೇಂದ್ರರಿಗಿ ಸನ್ಯಾಸ ದೀಕ್ಷೆ ಕೊಟ್ಟದ್ದು ಅವರ ಅಂತ್ಯಕಾಲಕ್ಕೆ ಶ್ರೀ 

ವಿಬುಧೇಂದ್ರರು ಕಾಶಿಗೆ ಹೋದದ್ದು ಆಗ ವಿದ್ನಾ ನಿಧಿಯೆಂಬುವರು ಶ್ರೀ ತಾ 

ಪ್ರತಿಮೆಗಳ ಪೂಜೆಯನ್ನು ಕೈ ಕೊಂಡಿದ್ದು ಬಾ ಒಟ್ಟಿನಲ್ಲಿ ಶ್ರೀ ವಿಬುಧೇಂದ್ರ 
ಮುಂತಾದ ಆ ಮಠದವರನ್ನು ಎತ್ತಿ ಹಿಡಿಯುವ ಉದ್ದೇಶ ಸ್ಪಷ್ಟವಾಗಿದ್ದು ಶ್ರೀ 
ವಿಜಯೀಂದ್ರರ ಚರಿತ್ರೆಯು ಕೇವಲ ೬ನೆಯ ಸರ್ಗದಲ್ಲಿ ಮಾಶ್ರ ಬಂದಿದೆ (ಜೂತೆಗೆ 
೭ನೆಯ ಸರ್ಗದಲ್ಲಿ ಉಡುಪಿಯ ಯಾತ್ರೆಯ ಚುಟುಕಿನ ' ವರ್ಣನೆ). ಹೀಗೆ ಒಟ್ಟಿನ 
ಬಂಧದಲ್ಲಿ ಸಮಂಜಸತೆ ಇಲ್ಲ ಮತ್ತು ನಿರೂಪಣೆ ಹಿಂದುಮುಂದಾಗಿದೆ. ಪುನರುಕ್ತಿಗಳೂ 
ಸಾಕಷ್ಟಿವೆ. 

ಈ ಕೃತಿಯಲ್ಲಿ ಕೆಲವು. "ಅಘಟಿತ' ಘಟನೆಗಳು, ಸ್ವಕಪೋಲಕಲ್ಪಿತ 
ಎನ್ನಬಹುದಾದವುಗಳು. ಇವೆ. ಅರ್ಥಾತ್‌ ಅವಕ್ಕೆ ಬೇರೆ ಯಾವುದೇ ಆಧಾರಗಳಿಲ್ಲ 

(ಅ) ಶ್ರೀ ವಿಬುಧೇಂದ್ರರಿಲ್ಲದಾಗ, ಸಿನಿ ಶ್ರೀ ರಾಮಚಂದ್ರತೀರ್ಥರು 
ವೃಂದಾವನಸ್ಥ (ರಾದರಷ್ಟೆ ಆಗ ಪ್ರತಿಮೆಗಳನ್ನು ನೆಲದಲ್ಲಿ ೫201 ಇರಿಸಿದ್ದರು. ಅಲ್ಲಿಗೆ 
ಓರ್ವ ತೌಳವ ವಿಪ್ರ ಬರುತಾನೆ. ತನ್ನ ಹಸರು ಕೃಷ್ಣ ಷ್ಣನೆಂದೂ, ಬ್ರಹ್ಮಚಾರಿಯೆಂದೂ 


೩೬ ತುಂಗಭದ್ರ - ನಾಡಿಗೆ ವರವೊ, ಶಾಪವೊ? 


ಪರಿಚಯಿಸಿಕೊಳ್ಳುತಾನೆ. ಆಗ ಮಠದ ಶಿಷ್ಕರು ("ದುಷ್ಟರು', "ಕ್ರೂರಕರ್ಮಿಗಳು') 
ಅವನಿಗೆ ಸನ್ಯಾಸವಿತ್ತು"ವಿದ್ಯಾನಿಧಿ' ಎಂಬ ಹೆಸರಿಟ್ಟು ಪೂಜಾ ಪ್ರತಿಮೆಗಳನ್ನು ಒಪ್ಪಿಸುತಾರೆ 
- "ಯರಗೋಳಪತಿ'ಯ ಸಹಕಾರದೊಂದಿಗೆ. 

ವೃಂದಾವನಸ್ಟೇ ಯತಿಪೆ ತಚ್ಛಿಷ್ಟು ದುಷ್ಟ ಮಾನಸಾಃ 

ಪ್ರಾಪ್ತಂ ದೃಷ್ಟು ತೌಳವಿಪ್ರಂ ದತ್ವಾ ಸನ್ಯಾಸಮಸ್ಯ ತೇ (1-೨೯) 

ಮರಳಿ ಬಂದ ಶ್ರೀ ವಿಬುಧೇಂದ್ರರು ಚಿಂತಾಪರರಾಗಿ ತಮ್ಮದೇ "ವಂಶ'ವನ್ನು 

ಸ್ಥಾಪಿಸಿದರು (ಸ್ವಸ್ಯ ವಂಶಂ ಚಕಾರಹ, 1-೩೩). ಇವರ "ವಂಶ'ದಲ್ಲಿ ಮುಂದೆ ಶ್ರೀ 
ವಿಜಯೀಂದ್ರರೂ, ಶ್ರೀ ವಿದ್ಯಾನಿಧಿಗಳ ವಂಶದಲ್ಲಿ ಶ್ರೀ ವಿದ್ಯಾಧೀಶರೂ ಆಗಿಹೋದರು. 


ಹೀಗಾಗಿ ತಾ ವಂಶದ್ವ ಇ ಜಾತಂ ಪರಸ್ಪರ "ಎರೋಧಕಮ್‌ (1-೩೫) ಎಂದು 
ಹೇಳಲಾಗಿದೆ. 


ಇಲ್ಲಿ ಆಗಮಿಸಿರುವ ತೌಳವ ವಿಪ್ರ- ಕೃಷ್ಣ ನೇ ಉತ್ತರಾದಿ ಮಠದ ವಿದ್ಯಾಧೀಶರು 
ಎಂಬುದಕ್ಕೆ ಏನೂ ಆಧಾರವಿಲ್ಲ 


(ಆ) ಶ್ರೀ ಜಿತಾಮಿತ್ರರ ಅನಂತರ ಪೀಠವೇರಿದ ಶ್ರೀ ರಘುನಂದನರ ಕಾಲಕ್ಕೆ 
"ಸೀತಾವಿಹೀನ' ರಾಮಚಂದ್ರನ ಮೂರ್ತಿಯನ್ನು ಒಬ್ಬರು ಗುಟ್ಟಾಗಿ ಮಠಕ್ಕೆ ತಂದರು. 
ಆಗ ಸಿಟ್ಟಿಗೆದ್ದ ಶಿಷ್ಯರು (ಇನ್ನೊಂದು ಮಠದವರಿರಬೇಕು) ಹೇಳುತಾರೆ : 

ನ ಸಹಾಮೊ ವಯಂ ಸರ್ವೇ ರಘುನಂದನ ವಶ್ಯಗಮ್‌ 

ರಾಮಂ ಶ್ರುತ್ವಾ ಹನಿಷ್ಯಾಮೋ ರಘುನಂದನ ಹಂಸಕಮ್‌ (11-೧೮). 


ಆದರೆ ಕೊಲೆಯೇನೂ ಘಟಿಸುವುದಿಲ್ಲ 

(ಇ) ಅನಂತರ ಪಟ್ಟಾಭಿಷಿಕರಾದ ಶ್ರೀ ಸುರೇಂದ್ರರು ಒಮ್ಮೆ ಆನೆಗೊಂದಿಯ 
ಊರ ಹೊರಗಿನ ಉದ್ಯಾ ನದಲ್ಲಿ ಬೇಡುಬಟ್ಟರು. 

ತುಂಗಭದ್ರಾ ನದೀತೀರೇ ದೃಷ್ಟೋದ್ಯಾನಮದ್ಭುತಮ್‌ 

ಸ್ನಾತ್ವಾ ನದ್ಯಾಂ ವನೇ ರಾಮಂ ಪೂಜಯತ್‌ ಭಕ್ತಿಪೂರ್ವಕಮ್‌ (11/-೬) 





ರ 


ಆಂದ ಹಾಗೆ ಇದರ ಒಂದು ಹಸ ಸಪ್ರತಿಯು ಪುರಾತನ ' ಕಾಲದಿಂದ ಮಂತ್ರಾಲಯ 
ಮಠದಲ್ಲಿಯೋ ನಂಜನಗೂಡಿನಲ್ಲಿಯೋ ಇದೆಯಂತೆ. ಈ ಹಸ್ತಪ್ರತಿಯಿಂದ ಅನೇಕ ಅವತರಣಿಕೆ 
ಗಳನ್ನು ಗುರುಚರಿತೆ ಹಾಗೂ ಅಜಯ್ಯ ವಿಜಯೀಂದ್ರದಲ್ಲಿ ಕೊಟ್ಟಿದೆ. ಆದರೆ ಈ ಹಸಪ್ರತಿ, ಮುದ್ರಿತ 
ಪ್ರತಿಗಳಲ್ಲಿ ಪರಸ್ಪರ ಸಾಕಷ್ಟು ಸಾಕಭಜಗಳತೆ 


ಶ್ರೀ ವಿಜಯೀಂದ್ರರ ನಿಶ್ಚಿತ ಕಾಲ ಯಾವುದು ? ೩೭ 


ಈ ಸ್ಥಳವನ್ನು ಗುರುಚರಿತಕಾರರು ವಿಜಯನಗರವೆಂದು ತಪ್ಪಾಗಿ ತಿಳಿದಿದ್ದಾರೆ. 
ಇದರ ಹಿಂದಿನ ಶ್ಲೋಕದಲ್ಲಿಯೇ (117-೫) "ಆಗತೋ ಗಜಗಹ್ವರಮ್‌' ಎಂದು 
ಹೇಳಿದ್ದಿದೆ. ಆ ಸ್ಥಳಕ್ಕೆ ಶ್ರೀ ವ್ಯಾಸತೀರ್ಥರು ತಮ್ಮ ಕೇಶವಾದಿ ಶಿಷ್ಯರು ಹಾಗೂ 
ಶ್ರೀ ವಾದಿರಾಜಸಹಿತರಾದ ಶ್ರೀ ಸುರೇಂದ್ರರನ್ನು ಕಾಣಲು ಬಂದರು. ಆಗ 
ಆನೆಗೊಂದಿಯ ಅಧಿಪತಿಯು (ಕೃಷ್ಣದೇವರಾಯನಲ್ಪ "ಈ ಹೊಸ ಯತಿಗಳು 
ಯಾರು?' ಎಂದು ಶ್ರೀ ವ್ಯಾಸರಾಯರನ್ನು ಕೇಳಿದನು. ಅದಕ್ಕೆ ಶ್ರೀ ವ್ಯಾಸತೀರ್ಥರು ಕ 

"ಎಲೈ ರಾಜನೇ ಕೇಳುವಂಥವನಾಗು, ಇವರು ಶ್ರೀ ವಿಬುಧೇಂದ್ರರ ವಂಶಜರು ; 
ಶ್ರೀ ಸುರೇಂದ್ರತೀರ್ಥರು, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ'' ಎಂದು ಹೇಳಿ, ರಾಜನ 
ಸಂಶಯವನ್ನು ಸಂಪೂರ್ಣ ನಿವಾರಿಸುವಂತೆ ""ನಾನು ಯಥಾರ್ಥವನ್ನೇ ಹೇಳುತ್ತಿದ್ದೇನೆ'' 
ಎಂದು ಉತ್ಪರಿಸುತಾನೆ. 

( ಈ) ಶ್ರೀ ವಿಷ್ಣುತೀರ್ಥರನ್ನು ಶ್ರೀ ಸುರೇಂದ್ರರಿಗೆ ಒಪ್ಪಿಸುವಾಗ ಶ್ರೀ ವ್ಯಾಸರಾಯರು 
ಹೊಸ ಯತಿಯ ಜನನಾದಿ ಅಂಶಗಳನ್ನು ಸ್ವಲ್ಪದರಲ್ಲಿ ಹೇಳುತ್ತಾರೆ. ಬೇರೆಲ್ಲಿಯೂ ಆ 
ವಿವರ ದಾಖಲೆಗೊಂಡಿಲ್ವ ಆ ಪ್ರಸಂಗವೆಂದರೆ ಓರ್ವ "ಪುರಪತಿ'ಯು ಶ್ರೀ 
ವ್ಯಾಸರಾಯರಿಗೆ ನಮಸ್ಕರಿಸಿದಾಗ ಅವರು ""ಪುತ್ರ ಭವಾನ್‌'' ಎಂದು ಆಶೀರ್ವದಿ 
ಸಿದರು. ಆಗ, ಆತನು ""ವೃದ್ಧೋಹಂ, ಬ್ರಾಹ್ಮಣೀ ವೃದ್ಧಾ' ಎಂಬುದಾಗಿ ತಮ್ಮ 
ಅಸಹಾಯಕತೆಯನ್ನು ತೋರುತಾನೆ. ಆದರೂ ಗುರುವಿನ ಆಶೀರ್ವಾದದ ಬಲದಿಂದ 
ಮಗು. ಜನಿಸುತ್ತದೆ. ಬಾಲ್ಯ ಕಳೆದೊಡನೆ ಆ ತಂದೆತಾಯಿಗಳು ಮಗುವನ್ನು 
ಶ್ರೀ ವ್ಯಾಸರಾಯರಿಗೆ ಒಪ್ಪಿಸುತ್ತಾರೆ. ಮಠದಲ್ಲಿಯೇ ಅವನ ಉಪನಯನ, ಶಾಸ್ತ್ರಾಭ್ಯಾಸ 
ಮತ್ತು ಸನ್ಯಾಸ ಸ್ವೀಕಾರ. ಆದರೆ ಈ ತಂದೆತಾಯಿಗಳ ಊರ ಹೆಸರು ಏನನ್ನೂ ಹೇಳಿಲ್ಲ 
ಅಂತೆಯೇ ಏನೋ ಗುರುಚರಿತಕಾರರಾಗಲೀ, "ಅಜಯ್ಯ ವಿಜಯೀಂದ್ರ' ಕರ್ತರಾಗಲೀ 
ಈ ಜನನ ಪ್ರಸಂಗವನ್ನು ಪ್ರಸ್ತಾಪಿಸಿರಲಿಕ್ಕಿಲ್ಲ 

(ಉ) ಇತ್ತ ಶ್ರೀ ವ್ಯಾಸತೀರ್ಥರು ಮುಂದುವರಿದು ಆನೆಗೊಂದಿಯ ರಾಜನಿಗೆ 
ಹೇಳುವುದು ಅಚ್ಚರಿಗೊಳಿಸುವಂತಿದ. 

"ಶ್ರೀ ವಿಬುಧೇಂದ್ರರಿಗೂ ಶ್ರೀ ಜಿತಾಮಿತ್ರರಿಗೂ ಶ್ರೀರಾಮನ ಪೂಜೆ 
ಲಭಿಸಲಿಲ್ಲವಷ್ಟೆ ಅದಕ್ಕೆಂದು ಶ್ರೀ ವಿಬುಧೇಂದ್ರರು ಶ್ರೀ ವಿಷ್ಣುತೀರ್ಥರಾಗಿಯೂ, ಶ್ರೀ 
ಜಿತಾಮಿತ್ರರು ಶ್ರೀ ಸುಧೀಂದ್ರತೀರ್ಥರಾಗಿ ಅವತಾರ ತಾಳಿದ್ದಾರೆ.'' (೪೫ ೯ -೧೧) 

ಶ್ರೀ ಸುಧೀಂದ್ರರ ಅನಂತರ ? 


ತಚ್ಛಿಷ್ಯೋಹಂ ಭವಿಷ್ಯೇಹಂ ದ್ವಿಜನ್ಮಾ ಯತಿಸೋತ್ತಮಃ 
` ರಾಘವೇಂದ್ರ ಇತಿ ಖ್ಯಾತೋ ಜನಿಷ್ಕೇ ರಾಮಕಾರಣಾತ್‌ (1-೨೧) 


ಶ್ರೀ ರಾಘವೇಂದ್ರ ಗುರುಗಳು ಶ್ರೀ ವ್ಯಾಸರಾಯರ ಅವತಾರ ಎಂಬ ಗ್ರಹಿಕೆ 


೩೮ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಇರುವುದೇನೋ ನಿಜ. ಆದರೆ ಅದನ್ನು ಸ್ವಯಂ ಶ್ರೀ ವ್ಯಾಸರಾಯರೇ, ಅದೂ ಆ 
ರಾಜನ, ಇತರರ ಸಮಕ್ಟಮ ಇ... ಹಾಸ್ಯಾಸ್ಪದವಾಗಲಾರದೆ? ಅಲ್ಲದೆ ಶ್ರೀ 
ರಾಘವೇಂದ್ರರ ಕಾಲದ ಒಂದು ಶತಮಾನದಷ್ಟು ಹಿಂದ್ಫ"(ಯೇ ಈ ಡಂ &ಿ 
ಪ್ರಚಲಿತವಿತ್ತನ್ನುವುದು ಅಪದ್ದವೇ ಸೈ. 

ಊ) ಶ್ರೀ ವಿಜಯೀಂದ್ರರು ಅಪ್ಪಯ್ಯ ದೀಕ್ಷಿತರನ್ನು ವಾದದಲ್ಲಿ ಜಯಿಸಿದರಷ್ಟೆ 
ಆದರೂ ಅವರು ದೀಕ್ಷಿತರನ್ನು ತುಂಬಾ ಗೌರವದಿಂದ ಕಂಡರು. ಆದರೆ ವಿ.ವಿ.ಕಾರನು 
ದೀಕ್ಷಿತರನ್ನು ತೀರ ಹೀನಾಯವಾಗಿ ವರ್ಣಿಸಿದ್ದಾನೆ. 


ಮತಾವಲಂಬೀ ನೀಚಸ್ಕ ಶಂಕರಸ್ಯಚ ಬ್ರಾಹ್ಮಣ 
ಅಭೇದವಾದಕೊ ನಿತ್ಯಂ ಜರಾಸಂಧ ಇವಾಧಮಃ। 
ಶಿವಪೂಜಾರತೋ ನಿತ್ಯಂ ಪಾಷಂಡ ಇವ ದೃಷ್ಟಧೀಃ ॥ 


(ಎ) "ವಿಜಯೀಂದ್ರ ವಿಜಯ'ದ ಇನ್ನೊಂದು ವೈಚಿತ್ರ ಚವನ್ನು ಹೇಳಿ ಮುಗಿಸುವೆ. 
ಏಳನೆಯ ಸರ್ಗದಲ್ಲಿ ಶ್ರೀ ವಿಜಯೀಂದ್ರರು ಉಡುಪಿಗೆ ಸಂಚಾರತ್ವೇನ ಆಗಮಿಸಿದ್ದಾಗ 
ಪೂರ್ವಪರಿಚಯದ ಗುರುಬಂಧು ಶ್ರೀ ವಾದಿರಾಜರು ಅವರನ್ನು ಸತ್ಯರಿಸಿದರು ಮತ್ತು 
ಸ್ನೇಹಭಾವದಿಂದ ಶ್ರೀ ವಿಜಯೀಂದ್ರ ಮಠಕ್ಕೆಂದು ರಥಬೀದಿಯ ಎಡಕ್ಕೆ ಜಾಗ 
ಕೊಟ್ಟರು. ಇದೆಲ್ಲ ನಡೆದ ವಿಷಯ. ಮಧ್ವಕವಿಯು ತನ್ನ ಕಾವ್ಯದ ಮುಖ್ಯ ವಿಷಯ 
ವಿಜಯೀಂದ್ರರ ಚರಿತ್ರೆಯಿದ್ದಾಗ, ತಾನು ವಾದಿರಾಜ ಶಿಷ್ಯನೆಂದು ಹೇಳಿಕೊಂಡಿರುವಾಗ 
ಈ ಭೆಟ್ಟಿಯನ್ನು ವಿಶದವಾಗಿ ಹೇಳಬಹುದಿತ್ತು; ಮಾಡಿಲ್ವ ಮುಂದೆ ಕೇಳಿರಿ! 


ವಿಜಯೀಂದ್ರ ಮಠೋ ಲೋಕೇ ಪ್ರಥಿಶೋ ರೌಪ್ಯಪೀಠಕೇ 
ಸ್ವಮಠೇ ರಾಮಚಂದ್ರಸ್ಥ ಭ್ಯ ಪೂಜಾಕಾಲೇ ನಿರಂತರಮ್‌ 
ಕೃಷ್ಣ ಷ್ಹ ಸಂದರ್ಶನಮ್‌ ಭವ ಇತಿ ರಂಧ್ರಂ ನಿರಂತರಮ್‌ (1!11-೬,೭) 


ಉಡುಪಿಯಲ್ಲಿರುವ ಸದ್ಯದ ಶ್ರೀ ರಾಘವೇಂದ್ರ ಮಠದ ಎದುರುಗೇನೆ ಕನಕನ 
ಕಿಂಡಿಯು ಕಾಣಿಸುತ್ತದೆಯಲ್ಲವೆ. ಮಧ್ವಕವಿ ತಯ ಅದನ್ನು ಕಂಡು ತನ್ನ 
ಕಲ್ಪನೆಯ ಕುದುರೆಯನ್ನು ಓಡಿಸಿದ! ತಮ್ಮ ಶ್ರೀರಾಮನ ಪೂಜೆಯ- ಕಾಲಕ್ಕೆ ನಿತ 
ಶ್ರೀಕೃಷ್ಣ ಷ್ಣನ ದರ್ಶನವಾಗಬೇಕೆಂದು ಆ ಕಿಂಡಿಯನ್ನು ಮಾಡಿಸಿದರಂತೆ. ಈ ಬ್‌ 
ಹಾರಿಗೂ ಮಾನ್ಯವಾಗುವಂತಹದಲ್ಲವೆಂಬುದನ್ನು ಮನಗಂಡೇ ರಾಜಾ ಎಸ್‌. 
ಗುರುರಾಜಾಚಾರ್ಯರು ಇವೆರಡು ಶ್ಲೋಕಗಳನ್ನು 'ಬಿಟ್ಟೇ ಉಡುಪಿಯಾತ್ರೆಗೆ ಸಂಬಂಧಿ 
ಸಿದ ಇತರ ಶ್ಲೋಕಗಳನ್ನು ತಮ್ಮ ಗಂಥದಲ್ಲಿ ಉದ್ಭರಿಸಿದ್ದಾರೆ! 


ಹೀಗೆ ಶ್ರೀ ರಾಘವೇಂದ್ರ ಯತಿಗಳ ಪ್ರಸ್ತಾಪ, ಕನಕನ ಕಿಂಡಿಯ ಬಗೆಗಿನ 
ಕಲ್ಪನಾವಿಲಾಸ, ಸರಿಯಲ್ಲದ ಕಾಲನಿರ್ಣಯ ಡಿ ವೃಂದಾವನ ಸ್ಥಳಗಳ ತಪ್ಪು 


ಶ್ರೀ ವಿಜಯೀಂದ್ರರ ನಿಶ್ಚಿತ ಕಾಲ ಯಾವುದು ? ೩೯ 


ನಿರ್ದೇಶನ ಇವುಗಳಿಂದಾಗಿ ಈ ಕೃತಿಯು ಬಹುಮಟ್ಟಿಗೆ ೧೮ನೆಯ ಶತಮಾನದ್ದೆಂದೂ, 
ಕೆಲವೆಡೆ ಮಾತ್ರ 'ಅದರ ಚಾರಿತ್ರಿಕ ಅಂಶಗಳನ್ನು ಗ್ರಹಿಸಬಹುದೆಂದೂ ತೋರುತ್ತದೆ. 
ಹೀಗಾಗಿ ಶ್ರೀ ಮಠದ ಪರಂಪರೆಯಲ್ಲಿ ಉಕ್ತವಾದ ಕಾಲಾವಧಿಗಳನ್ನು ಬದಲಿಸುವ 
ಅಗತ್ಯವೇನೂ ಕಾಣದು. 


ಅನುಬಂಧ 


ಶ್ರೀ ವಿಜಯೀಂದ್ರ - ಶ್ರೀ ವಾದಿರಾಜರ ಸಮಾಗಮ ಆದದ್ದು ಯಾವ 
ವರ್ಷವೆಂಬುದರ ಸ ಸ್ಪಷ್ಟ ಉಲ್ಲೇಖವಿಲ್ಹ, ಒಂದು ಮಾತು ನಿಜ ; ಅವರ ಪರ್ಯಾಯ 
ಕಾಲದಲ್ಲಿಯೇ ಈ “ಘಟನೆ "ಜರುಗಿರಬೇಕು. ಕಾರಣವೆಂದರೆ ರಥಬೀದಿಯಲ್ಲಿ ಶ್ರೀ 
ವಿಜಯೀಂದ್ರರ ಮಠಕ್ಕೆ ಜಾಗ ಬಿಟ್ಟುಕೊಡುವ ಅಧಿಕಾರ ಪ ಪರ್ಯಾಯಸ್ಥರಿಗೇ ಇರುತದೆ. 
ಅಲ್ಲದೆ ಶ್ರೀಕೃಷ್ಣನ ಪೂಜೆ ಮಾಡುವ. ಬೇರೆ ಪರ್ಯಾಯಸ್ಥರು ಇದ್ದಿದ್ದರೆ ಅವರ ಹೆಸರು 
ಉಲ್ಲೇಖೆಗೊಳ್ಳುತಿತ್ತು 

ಉಡುಪಿಯಲ್ಲಿ ಎರಡು ವರ್ಷದ ಪರ್ಯಾಯವನ್ನು ಆರಂಭಿಸಿದವರು ಶ್ರೀ 
ವಾದಿರಾಜರೇ. ಹಾಗೆ ಅದು ಆರಂಭವಾದದ್ದು ಪಲಿಮಾರು ಮಠದವರ ಸರದಿ ಇದ್ದ 
೧೫೨೨ರಲ್ಲಿ ಇತ್ತ ಶ್ರೀ ವಾದಿರಾಜರ ಪರ್ಯಾಯ ಕಾಲಾವಧಿಗಳೆಂದು ಇವಿಷ್ಟನ್ನು 
ಹೆಸರಿಸಬಹುದು. 


೧)ಕ್ರಿ ಕ್ರಿ.ಶ. ೧೫೩೨, ೧೫೩೩ ೨) ಕ್ರಿ.ಶ. ೧೫೪೮, ೧೫೪೯ 
೩)ಕ್ರಿ ಕ್ರಿ.ಶ. ೧೫೬೪, ೧೫೬೫ ೪) ಕ್ರಿ.ಶ. ೧೫೮೦, ೧೫೮೧ 


ಇವುಗಳಲ್ಲಿಮೊದಲಿನದು ಇರಲಾದರು. ಆಗ ಶ್ರೀ ವಿಜಯೀಂದ್ರರು ಅದೇ ತಾನೇ 
ಆಶ್ರಮ ಸ್ವೀಕರಿಸಿದ್ದರು. ಕೊನೆಯದೂ ಇತಕುರವು ಕ ಯಾಕೊದರೆ ಆಗ ಶ್ರೀ 
ವಾಡಿಜಾಕು ನೂರು ವರ್ಷದ ವೃದ್ಧರಾಗಿ, ಪರ್ಯಾಯಕ್ಕೆ ಮಠದ ಕಿರಿಯ ಸ್ವಾಮಿಗಳು 
ನಿಯುಕರಾಗಿದ್ದರು. ಆದ್ದರಿಂದ "ಈರ್ವರದೂ ಏರಿಕೆಯ ಕಾಲವುದ ೧೫೬೪/ 
೧೫೬೫ರಲ್ಲಿ ಭೆಟ್ಟಿ ನಡೆದಿರಬಹುದು. "ತಮ್ಮಿಬ್ಬರ ಸಮಾಗಮ ತುಂಬಾ ವರ್ಷಗಳ 
ಅನಂತರ ಆಗುತ್ತದೆ' ಎಂದು "ಅಜಯ್ಯ ವಿಜಯೀಂದ್ರ'ದಲ್ಲಿ ಬಂದದ್ದು ಈ ಕಾಲಾವಧಿಗೆ 

ಅನುಕೂಲಿಸುವಂತಿದೆ. 
| ಡ 


ಸೂಚನೆ : ಈ ವಿಷಯದಲ್ಲಿ ಮಹತ್ತರ ಸಲಹೆಗಳನ್ನಿತ್ತ ವಿದ್ವಾನ್‌ ಗೋವಿಂದಾಚಾರ್ಯ ಹಾಗೂ 
ವಿದ್ವಾನ್‌ ಕುರಡಿ ಆನಂತಾಚಾರ್ಯ ಇವರನ್ನು ನೆನೆಯುವೆ. 


೪. ಆದಿಲ್‌ಶಾಹಿಗಳ ಗ್ರಂಥಸಂಪದ 


ಬಿಜಾಪುರದಲ್ಲಿ ಹಲವಾರು ಪ್ರಸಿದ್ಧ ಕಟ್ಟಡಗಳಿವೆ. ಅಲ್ಲಿಯ ಅಸರ್‌ಮಹಲಿನಲ್ಲಿ 
ಕ್ರಿ.ಶ. ೧೪೮೯ರಿಂದ ೧೬೮೬ರವರೆಗೆ ಅಳದೆ ಆದಿಲ್‌ಶಾಹಿಗಳ ಗ್ರಂಥಾಲಯವಿದೆ. 
ಆದಿಲ್‌ಶಾಹಿಗಳು ಅತಿ ಹೆಚ್ಚು ಸಂಖ್ಯೆಯ ಹಸಲಿಖಿತ ಪ್ರತಿಗಳನ್ನು ಸಂಪಾದಿಸಿದ್ದರು. 
ಅವುಗಳಲ್ಲಿ ಹಲವು ಮೊಗಲರಿಂದ ಮತ್ತು ಬಹು ದೂರದ ಸಮರಖಂಡದಿಂದ 
ತರಿಸಿದವುಗಳು. ಇತ್ತ ಸೂಫಿಗಳ ಕುರಿತವುಗಳು ಬಿಜಾಪುರದಲ್ಲೇ ಜನ್ನತಾಳಿದವುಗಳು. 
ಒಂದನೆಯ ಅಲಿ ಆದಿಲ್‌ಶಾಹ, ಇಬ್ರಾಹಿಂ ಆಲಿ ಮತ್ತು ಎರಡನೆಯ ಆಲಿ 
ಆದಿಲ್‌ಶಾಹನ ಕಾಲದಲ್ಲಿ ಅವು ಹೆಚ್ಚು ಪ ಪ್ರಸಿ ಸಿದ್ದಿಗೆ ಬಂದವು. ಅವರು ಕಲೆ ಮತ್ತು 
ಸಾಹಿತ್ಯಗಳ ಅಭಿಮಾನಿಗಳಾಗಿದ್ದುದರಿಂದ ಬಿಜಾಪುರವು ವಿದ್ಯಾನಗರವೆಂದು 
ಪರಿಗಣಿಸಲ್ಪಟ್ಟಿತ್ತು 


ಆಲಿ ಆದಿಲ್‌ಶಹನ ಸಮಕಾಲೀನನಾದ ಶೀರಾಜಿ ತನ್ನ "ತಜ್‌ಕಿರತ್‌-ಅಲ್‌- 
ಮುಲಕ್‌' ಎಂಬ ಗ್ರಂಥದಲ್ಲಿ ಆ ರಾಜನ ವಾಚನಾಭಿರುಚಿಯ ಬಗ್ಗೆ ಕಿರು ಟಿಪ್ಪಣಿಯನ್ನು 
ಬರೆದಿದ್ದಾನೆ : 

""ಅವನ ವಿಶೇಷ ಮೆಚ್ಚಿನವಾದ ಪುಸ್ತಕಗಳನ್ನು ನಾಲ್ಕು ಪೆಟ್ಟಿಗೆಗಳಲ್ಲಿಟ್ಟು 
ಅವುಗಳನ್ನು ಪ್ರಯಾಣದ ಕಾಲದಲ್ಲಲ್ಲದೆ ಅರಮನೆಯಲ್ಲಿಯೂ ತನ್ನೊಡನೆ 
ಇಟ್ಟುಕೊಳ್ಳುತ್ತಿದ್ದನು. ಒಮ್ಮೆ ತನ್ನ ಪ್ರಯಾಣದ ಸಮಯದಲ್ಲಿ ಮಳೆ ಬಂದು ನದಿಗಳಲ್ಲಿ 
ಸ 'ತುಂಬಿ ಬಂತು. ಅವರಿಗೆ ನೆದಿಯನ್ನು ದಾಟುವುದೂ ಕಷ್ಟವೆನಿಸಿತು. ಅಂತೂ ಅವನು 

ಲುಪಬೇಕಾದ ಸ್ಥಳಕ್ಕೆ ಬಂದಾಗ ಪುಸಕಗಳ ಪೆಟ್ಟಿಗೆಯು ಕಾಣಲಿಲ್ಲ ಆ ಪುಸಕಗಳ 
ಪಟ್ಟಿಗೆ ರಾಜನ ಯಾ % ಬೇರೆ ಮಾರ್ಗದ ಮೂಲಕ ಸದ 
ಅವುಗಳನ್ನು ನೋಡಿಕೊಳ್ಳುವ ಜನರು ಹಿಂದೆ ಉಳಿದಿದ್ದಾರೆ ಎಂಬ ವಿಷಯ ಅವನಿಗೆ 
ತಿಳಿಯಿತು. ಆ ಪೆಟ್ಟಿಗೆಗಳನ್ನು ಯಾವ ಸಂದರ್ಭಗಳಲ್ಲಿಯೂ ತನ್ನಿಂದ ಅಗಲಿಸ 
ಬಾರದೆಂದು ಆತನು ಹತ್ತಾರು ಸಲ ಹೇಳಿದ್ದರೂ ತನ್ನ ಅಪ್ಪಣೆ "ಪ್ರಯೋಜನಕ್ಕೆ : 
ಬರಲಿಲ್ಲವಲ್ಲಾ ಎಂದು ಕೋಪಗೊಂಡನು. ತನ್ನ ಆಸ್ಥಾನದ ಹಿರಿಯನೊಬ್ಬನಿಗೆ ೫ 
ಕೂಡಲೇ ಪೆಟ್ಟಿಗೆಗಳನ್ನು ತರಲು ಆದೇಶವಿತ್ತನು. ಅದೂ ಅಲ್ಲದೆ ಪುಸಕಗಳು 
ತಲುಪುವವರೆಗೆ ಸುಲ್ರಾನನು ವಿಶ್ರಮಿಸಲಿಲ್ಲ'' ಹ 


ಹೀಗೆ ಸುಲ್ತಾನನಿಗೆ ಓದುವುದರಲ್ಲಿ ಅತೀವ ಆಸಕ್ತಿ ಇದ್ದುದರಿಂದ ಅವನಲ್ಲಿ ವಿವಿಧ 
ಯಗಳಿಗೆ ಸಂಬಂಧಿಸಿದ ಅಪಾರ ಪುಸ್ತಕ ಸಂಗ್ರಹವಿತ್ತು ಅರಮನೆಯ ಆ 


ಆದಿಲ್‌ಶಾಹಿಗಳ ಗ್ರಂಥಸಂಪದ ೪೧ 


ಗ್ರಂಥಾಲಯವು ಹಸಪ್ರತಿಗಳಿಂದ ತುಂಬಿ ತುಳುಕುತ್ತಿತ್ತು ಗ್ರಂಥಾಲಯದಲ್ಲಿ ೬೦ಕ್ಕೂ 
ಮೇಲ್ಪಟ್ಟು ನೌಕರರಿದ್ದರು. ಅವರಲ್ಲಿ ಹಸಪ ಪ್ರತಿಗಾರರು, ಬಂಗಾರದ ಮೆರುಗು 
ಕೊಡುವವರು, ಮತ್ತು ಪುಸಕಗಳಿಗೆ ರಟ್ಟನ್ನು ಹಾಕುವವರು ಕೆಲಸ ಮಾಡುತ್ತಿದ್ದರು. ಇನ್ನು 
ಕೆಲವರು ಅವುಗಳನ್ನು. ಓರಣಗೊಳಿಸುವೆ $ಲಸದಲ್ಲಿ ದಿನವಿಡೀ ಸೇವೆ ಸಥ್ಜಿಸುತ್ತಿದ್ದರು. 


ಇಷ್ಟೊಂದು ಜನ ಉದ್ಯೋಗಸ್ಥರು! ಹಾಗಿದ್ದರೆ ಮುಖ್ಯ ಗ್ರಂಥಾಧಿಕಾರಿ ಒಬ್ಬ 
ಬೇಕಲ್ವ ಅವನ ಹೆಸರು ಅನಂತ ಎಂಬಾತನ ಮಗ” ಶೀಶ್‌ ಮಾಮನ - ಅದೂ ಒಬ್ಬ 
ಹಿಂದೂ ಆ ಪಿ.ಎಮ್‌. ಜೋಶಿಯವರ ಸಾಧಕ ಶತಾಬಿ ಫಿ (೧೯೦೪- ೧೯೫೪) 
ಸ್ಮರಣೋತ್ಸವ ಸಂಪುಟದಲ್ಲಿ ಬಂದ ಲೇಖ). ಅವನ ವಾರ್ಷಿಕ ವೇತನವು ಇಂದಿನ ರೂ. 
೩೫೦೦ರಷ್ಟಿದ್ದಿತು. 


ಇಷ್ಟಲ್ಲದೆ ಪ್ರತಿಯೊಬ್ಬ ಆದಿಲ್‌ಶಾಹಿ ರಾಜನೂ ತನ್ನದೇ ಆದ ಖಾಸಗಿ 
ಸಂಗ್ರಹವನ್ನು ಇಟ್ಟುಕೊಂಡಿದ್ದನೆಂದು ತೋರುತ್ತದೆ. ಅಲ್ಲದೆ ಕಾದ್ರಿ ಎಂಬ ಮುಸ್ಲಿಂ 
ಸಂತನ ಮಸೀದಿಯಲ್ಲಿ ಇಂತಹ ಇನ್ನೊಂದು” ಗ್ರಂಥಾಲಯವು ಅಸಿತ್ವದಲ್ಲಿತ್ರೆಂದು 
ತತ್ಕಾಲೀನ ದಾಖಲೆಗಳು ತೋರುತವೆ. 


ಅರಮನೆಯ ಗ್ರಂಥಾಲಯವು ಗಗನಮಹಲ್‌ನಲ್ಲಿ ಸ್ಥಾಪಿಸಲ್ಪಟ್ಟಿತ್ತು ಕ್ರಿ.ಶ. 
೧೬೪೬ರ ಸುಮಾರಿಗೆ _ಈ ಕಟ್ಟಡಕ್ಕೆ ಬೆಂಕಿ ಬಿದ್ದಾಗ ಅಸರ್‌ಮಹಲಿಗೆ 
5 ಗ್ರಂಥಾಲಯವು: ಸ್ಥಾಪಿಸಲ್ಪಟ್ಟು ಒಂದು ಶತಮಾನಕ್ಕೂ ಹೆಚ್ಚು ` 
ಕಾಲ ಅದು ಪ ಪ್ರಸಿದ್ಧಿಯನ್ನು ಪ ಪಡೆದಿತ್ತು ಎಂಬ ಅಂಶವು ಕ್ರಿ ತು ೧೭೩೦ರ" ಒಂದು 
ದಾಖಲೆಯಿಂದ ತಿಳಿಯುತದೆ. ಅವುಗಳಲ್ಲಿರುವ ಟಿಪ್ಪಣಿ ಮತ್ತು ಮುದ್ರೆಗಳನ್ನು 
ಗಮನಿಸಿದಾಗ ಗ್ರಂಥಾಲಯವು ತನ್ನ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿತು. 
ಎನ್ನಬಹುದು. ಇನ್ನೊಂದು ವಿಷಯವಂದರೆ, ವಿದ್ವಾ ಸರು ಆ ಸಂಗ್ರಹವನ್ನು ಪ ಪರಿಣ್ಣಿನಿ 
ಅದನ್ನು ತಂತಮ್ಮ ಒಡೆಯನಿಗೆ ವರದಿ ಒಪ್ಪಿಸಿರಬೇಕು (ಉದಾ : ಕಾಬೀಲ್‌ಖಾನ್‌ 
`ಔರಂಗಜೇಬನಿಗೆ, ಅಲ್‌ ಮಿರಿ ಮತ್ತು ಇಬ್ನ್‌-ರೀಯ್‌ ನಿಜಾಮನಿಗೆ ಒಪ್ಪಿಸಿದ 
ವರದಿಗಳು). 
ಕ್ರಿ.ಶ. ೧೭೬೦ರಲ್ಲಿ ಬಿಜಾಪುರವನ್ನು ನಿಜಾಮನು ಮರಾಠರಿಗೆ ಒಪ್ಪಿಸಿದ ಅನಂತರ 
ಅಸರ್‌ಮಹಲನ್ನು ಒಳಗೊಂಡಂತೆ ಅನೇಕ ಕಟ್ಟಡಗಳು ಕ್ಚಯಿಸಿ, ಅರಮನೆ ಸಹಿತವಾಗಿ 
ನೆಲಸಮವಾದವು. ಬೆಲೆಬಾಳುವ ತೊಲೆಗಳು, ಬಾಗಿಲುಗಳು, ಕಿಟಕಿಗಳು ಇವೆಲ್ಲವನ್ನೂ 
ಸುಲಿಗೆ ಮಾಡಲಾಯಿತು. ಇದರಿಂದಾಗಿ ಅಸರ್‌ಮಹಲ್‌ ಅತ್ಯಂತ ದುಸ್ಥಿತಿಗೆ ಬಂದು, 
ಅಲ್ಲಿಯ ಭವ್ಯ ಗ್ರಂಥಾಲಯವು ನಾಶವಾಯಿತು. ೧೮೧೮ರಲ್ಲಿ ಪೇಶ್ವೆಯವರು ಅವನತಿ 
ಹೊಂಡದ ಬ್ರಿಟಿಷರು ಬಿಜಾಪುರದ ಪ್ರದೇಶವನ್ನು ಸಾತುರಾದ ರಾಜನಿಗೆ 
ಒಪ್ಪಿಸಿದರು. ಗ್ರಂಥಾಲಯವು ಸೊರಗಿ ಹೋಗಿದ್ದರೂ ಕೂಡಾ ಅಪೂರ್ವವಾದ ಕಲವು 
ಗ್ರಂಥಗಳು ಹೇಗೋ ಉಳಿದಿದ್ದವು. 
ಡಿ. ಒಶೋವಾ ಎಂಬ ಫೆಂಚ್‌ ವಿದ್ವಾಂಸನು ೧೯ನೆಯ ಶತಮಾನದಲ್ಲಿ ಪ್ರಾ:ಕೀನ 
ಜಿ ಎದ್ವಾಂಸರ ಕೃತಿಗಳನ್ನು ಅರಸಿಕೊಂಡು ಬಿಜಾಪುರಕ್ಕೆ ಬಂದನು. ಅವನಿಗೆ 


೪೨ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಈ ಗ್ರಂಥಾಲಯದ ಪುಸ್ತಕಗಳನ್ನು ಪರೀಕ್ಷಿಸಲು ವಿಶೇಷ ಅನುಮತಿ ಕೊಡಲಾಗಿತ್ತು ಆ 
ಸಮಯದಲ್ಲಿ ಸ್ವಲ್ಪ ಭಾಗ ನಾಶ. ಹೊಂದಿದವುಗಳಿಂದ ಹಿಡಿದು ಸಂಪೂರ್ಣ ಸುಸ್ಥಿತಿ 
ಯಲ್ಲಿರುವವನ್ನು ಕ್ರಮಬದ್ಧವಾಗಿ ಪ್ರತ್ಯೇಕಿಸಿ ವ್ಯವಸ್ಥೆಗೊಳಿಸಿದನು. ಹಾಳಾಗುವುದನ್ನು 
ತಪ್ಪಿಸಲು ಅವನು ಪಟ್ಟ ಪ್ರಯತ್ನ ಫಲಕಾರಿಯಾಗಲಿಲ್ಲ ಅನಂತರ ಅದು ಇನ್ನೂ 
ಉಪೇಕ್ಷೆಗೆ ಗುರಿಯಾಯಿತು. 

ಮುಂದೆ ರಾಯಲ್‌ ಏಶಿಯಾಟಿಕ್‌ ಸೊಸೈಟಿಯ ಮುಂಬಯಿ ಶಾಖೆಯವರು ಈ 
ವಿಷಯದ ಬಗ್ಗೆ ಬ್ರಿಟಿಷ್‌ ಸರಕಾರದ ಗಮನ ಸೆಳೆದು, ಆ ಸಂಗ್ರಹಾಲಯವನ್ನು ಸಂರಕ್ಷಿಸಿ, 
ವಿದ್ವಾಂಸರ ಉಪಯೋಗಕ್ಕಾಗಿ ಬ ಬಳಸಬೇಕೆಂದು ಮನವಿ ಮಾಡಿದರು. ಆದರೆ ಆ 
ಹೊತ್ತಿಗೆ ಕೇವಲ ೪೫೫ ಹಸಪ್ರತಿಗಳು ಉಳಿದಿದ್ದವು. ಆದರೂ ಇವುಗಳಿಂದ, 
ಪಶ್ಚಿಯನ್‌ ಹಾಗೂ ಆ. ಹಸಪ್ರತಿಗಳ ಎರಡು ಪ್ರತ್ಯೇಕ ಪಟ್ಟಿಗಳನ್ನು 
ತಯಾರಿಸಲಾಯಿತು. ಸಾತಾರಾದ ರಾಜನು ಇದರಲ್ಲಿ ಆಸಕ್ತಿ ತೋರಿಸಿದ್ದನು. ಅವನ 
ಆದೇಶದಂತೆ ಎಲ್ಲ ಹಸ್ತಪ್ರತಿಗಳನ್ನು ಸ್ವಚ್ಛಗೊಳಿಸಿ, ಬಟ್ಟೆಯಲ್ಲಿ ಸುತ್ತಿ ಇಡಲಾಯಿತು. 

ಕ್ರಿ.ಶ. ೧೮೪೮ರಲ್ಲಿ ಸಾತಾರದ ರಾಜನು ನಿಧನಗೊಂಡ ಬಳಿಕ ಅದು ಮುಂಬಯಿ 
ಸರಕಾರದ ನೇರ ಆಡಳಿತಕ್ಕೆ ಒಳಪಟ್ಟಿತು. ಮುಖ್ಯ ಕಾರ್ಯಾಲಯದವರು ವರದಿಯನ್ನು 
ಕೇಳಿದಾಗ ಅದಕ್ಕೆ ಫ್ರೆರೆ ಎಂಬ ಅಧಿಕಾರಿಯು ಸಲ್ಲಿಸಿದ ವರದಿ ಇಂತಿದೆ : 


"ಒಂದು ಸಣ್ಣ ಅಂಕಣದಲ್ಲಿ ಕಪಾಟುಗಳನ್ನು ಜೋಡಿಸಿ ಅದರ ಖಾನೆಗಳಲ್ಲಿ 
ಗ್ರಂಥಗಳನ್ನು ಮೊದಲೇ ವ್ಯವಸ್ಥಿತವಾಗಿ ಜೋಡಿಸಲಾಗಿತ್ಕು ಆದರೆ ಗೋಡೆಗಳ 
ಮೂಲಕ ವಿವಿಧ ದಿಕ್ಕುಗಳಿಂದ ಗೆದ್ದಲು ಹುಳುಗಳು ಆಕ್ರಮಿಸಿದ್ದವು. ಆ ಗ್ರಂಥಗಳನ್ನು 
ಪೆಟ್ಟಿಗೆಯಲ್ಲಿ ಇರೆಸಲಾಸಿದ 


"ಈಗ ಸ್ಥಿತಿ ಹೇಗಿದೆಯೆಂದರೆ ಗುರುತು ಹಿಡಿಯಲು ಅಸಾಧ್ಯವಾದ ಅರ್ಧ 
ತಿಂದುಳಿದ ರಟ್ಟುಗಳು ಮತ್ತು ಚೂರುಚೂರಾದ ಕಾಗದಗಳಿದ್ದು ಅವುಗಳನ್ನು 
ಗುರುತಿಸುವುದೂ "ಕಷ್ಟವಾಗಿದೆ. “ನಾಶಗೊಳಿಸಿದ ಗ್ರಂಥಗಳ ಅವಶೇಷಗಳೂ ಅಷ್ಟೇ 
ಸಂಖ್ಯೆಯಲ್ಲಿವೆ. ಸಣ್ಣ “ಪ್ರಮಾಣದ ಗ್ರಂಥಗಳು ಸುಸ್ಥಿತಿಯಲ್ಲಿವೆ. ಗಮನಕ್ಕೆ ಬಂದ 
ಇನ್ನೊಂದು. ವಿಷಯವೆಂದರೆ ಆ ಕಟ್ಟಡದ ಮೇಲುಸುವಾರಿ ನೋಡುವವರು ಕಳೆದ 
೩೦- ೪೦ ವರ್ಷಗಳಲ್ಲಿ ಗ್ರಂಥಗಳನ್ನು. ಕದ್ದು ಮಾರಿರುವರು. ಇದರಲ್ಲಿ ಶಾಮೀಲಾದ 
ಸರಕಾರೀ ನೌಕರರು . ಮತ್ತಷ್ಟು ಕೊಳ್ಳೆ 'ಹೊಡೆದರು. ಅಲಂಕಾರಿಕವಾದ ಕೆಲವು 
ಮಹತ್ವದ ಕೃತಿಗಳು ಕಾಣೆಯಾಗಿವೆ. ಈ ಎಷಯವನ್ನು ದುಃಖದಿಂದಲೇ 
ತಿಳಿಸಬೇಕಾಗುತದೆ.'' (ಮೂಲ - ಮುಂಬಯಿಯಲ್ಲಿರುವ ಭಾರತ ಸರಕಾರದ 
೧೮೫೭ರ ಹೊಸ ಶ್ರೇಣಿಯ ಪಿ ಖಿ.ಪಿ. ೨೧೬-೨೧೮ರ ದಾಖಲೆ) 

ಈ ಅಪರೂಪದ ಸಂಗ್ರಹವನ್ನು ಹೇಗೆ ರಕ್ಷಿಸುವುದು, ಜೋಪಾನ ಮಾಡುವುದು 
ಮತ್ತು ಉಪಯೋಗಿಸಲು" ಸಾಧ್ಯವಾಗುವಂತೆ ಹೇಗೆ ಮಾಡುವುದೆಂಬುದೇ 
ಸಂಬಂಧಪಟ್ಟವರ ಮುಂದಿರುವ ಸವಾಲಾಗಿದ್ದಿತು. ಸೂಚಿತ ಅಧಿಕಾರೀ ವರ್ಗದವರಿಂದ 
ಅಭಿಪ್ರಾಯಗ ಳನ್ನು ತಿಳಿಯಲು ಪ್ರಯತ್ನಿಸಲಾಯಿತು. 


ಆದಿಲ್‌ಶಾಹಿಗಳ ಗಂಥಸಂಪದ ೪೩ 


ಬಿಜಾಪುರದಿಂದಲೇ ಅವುಗಳನ್ನು ಸ್ಥಳಾಂತರಿಸಬೇಕೆಂಬ ಒಂದು ಸೂಚನೆ 
ಮುಂದಿಡಲಾಯಿತು. ಇದಕ್ಕೆ ಎಲ್‌.ಡಬ್ಲ್ಯೂ. ಹಾರ್ಟ್‌ ಎಂಬ ಅಧಿಕಾರಿಯು "ಮುಸ್ಲಿಂ 
ಜನಸಮುದಾಯದ ಮನ ನೋಯುತ್ತದೆ'' ಎಂದು ವಾದಿಸಿದನು. ಆಗ ಫ್ರೆರೆಯು 
ಪರ್ಯಾಯವಾದ ಸೂಚನೆ ಕೊಟ್ಟನು. 

""ಯಾವುದಾದರೂ ಗ್ರಂಥ ಅಮೂಲ್ಯವಾದುದಲ್ಲದಿದ್ದರೆ ಅದನ್ನು ಇದ್ದಲ್ಲಿಯೇ 
ಬಿಡುವುದೊಳ್ಳೆಯದು. ಹೊರತೆಗೆದ ಗ್ರಂಥಗಳಿಗೆ ಸರಕಾರವು ಒದಗಿಸುವುದಾದರೆ 
ಸರಕಾರದ ವತಿಯಿಂದ ಪ್ರಕಟಿಸಲ್ಪಟ್ಟ ಅರೆಬಿಕ್‌, ಪರ್ಶಿಯನ್‌ ಮತ್ತು ಹಿಂದುಸ್ಥಾನೀ 
ಗ್ರಂಥಗಳಿಗೂ ಅದು ಅನ್ವಯಿಸುವುದಾದರೆ, ಅವುಗಳ ಪೈಕಿ ಬಹುತೇಕ ಗ್ರಂಥಗಳನ್ನು 
ಪುನಃ ರೂಪಿಸಿಕೊಳ್ಳಲು ಸಾಧ್ಯ. ಆಗ ಬಡ ಮತ್ತು ಸಂಕುಚಿತ ವೃತ್ತಿಯ ಮುಸ್ಲಿಮರನ್ನು 
ಸೌಹಾರ್ದದಿಂದ ತನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗಬಹುದು.'' 

ಜೆ. ವಿಲ್ಲನ್‌ "ಗ್ರಂಥಗಳನ್ನು ಇಂಡಿಯಾ ಆಫೀಸ್‌, ಲಂಡನ್‌ಗೆ ಕಳುಹಿಸುವುದೇ 
ಹಿತಕರ' ಎಂಬ ಕೂನೆಯ ಅಭಿಪ್ರಾಯ ತಿಳಿಸಿದನು. ೧೮೯೬ರಲ್ಲಿ ಅವುಗಳ 
ಯಾದಿಯನ್ನು ತಯಾರಿಸಿ, ಇತರ ಅರೆಬಿಕ್‌ ಹಸ್ಪಪ್ರತಿಗಳೊಡನೆ ಈಗ ಅಲ್ಲಿಯೇ 
ಸಂಗ್ರಹಿಸಿಡಲಾಗಿದೆ. ಬಿಜಾಪುರದ ಸಂಗ್ರಹವನ್ನು, ಅವುಗಳನ್ನು ಸ್ವೀಕರಿಸಿದ ಸಂಖ್ಯೆಗೆ 
"ಬಿ' ಅಕ್ಬರವನ್ನು ನಮೂದಿಸಿರುವುದರಿಂದ ಸುಲಭದಲ್ಲಿ ಗುರುತು ಹಿಡಿಯಬಹುದು. ಈ 
ಸಂಗ್ರಹವು ಅರೆಬಿಕ್‌ ಭಾಷೆಯಲ್ಲಿದ್ದರೂ, ಕೆಲವು ಪರ್ಶಿಯನ್‌ ಹಸಪ್ರತಿಗಳೂ ಇವೆ. ಈ 
ಹಸ್ತಪ್ರತಿಗಳು ಒಳಗೊಂಡಿರುವ ವಿಷಯಗಳು ಇಂತಿವೆ : 


. ಕುರಾನ್‌ ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳು (೨೦%) 
. ದೈವೀ ಶಾಸ್ತ್ರ ಮತ್ತು ತತ್ವಜ್ಞಾನ (೨೦%) 

. ಕಾಯಿದ ಕಾನೂನು ಮತ್ತು ವ್ಯವಹಾರಶಾಸ್ತ್ರ (೧೫%) 

. ಸೂಫಿ ಶತ್ವಜ್ಞಾನ (೧೫%) 

ಸಾಹಿತ್ಯ ಮತ್ತು ವಿಜ್ಞಾನ (೨೦%) 

ಆತ್ಮಕಥನ. ಚರಿತ್ರೆ (೧೦%) 


ಅ 2೦ 


ರ 


ವಲ್ಲನ್ನನು ಕೃತಿಗಳ ಕುರಿತು ತಿಳಿದ ಅಭಿಪ್ರಾಯದಂತೆ ಇಲ್ಲಿರುವ ೃತಿಗಳು 
ಜೆ ಆದಿಲ್‌ ಹಗ ಧರ್ಮದ, ಅಧಿಕಾರದ. ಬುನಾದಿ ಮತ್ತು 
ಕಾನೂನುಗಳನ್ನು ಕುರಿತದ್ದಾಗಿದೆ. ಆದರೆ ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ 
ಹೋಲಿಕೆ ಇರುವ ವುಗಳನ್ನು ಬಿಟ್ಟು ಬೇರೆ ಧರ್ಮಗಳ ಕುರಿತಾದ ಗಂಥಗಳು ಕೆಲವಿದ್ದು, 
ಅವನ್ನು ಸಂಪೂರ್ಣವಾಗಿ 'ಕೃಬಿಟ್ಟದ್ದು ಕಂಡುಬರುತ್ತದೆ | 


ಡಿ 


೫. ಕೆಳದಿ ಅರಸರ ವಿದೇಶೀ ಸಂಬಂಧ 


ಕರ್ನಾಟಕದ ಅನೇಕ ರಾಜಮನೆತನದವರಿಗೆ ವಿದೇಶೀಯರ ಸಂಬಂಧ ಬಂದದ್ದಿದೆ. 
ಆದರೆ ಕೆಳದಿಯ ಅರಸರಿಗೆ ಒದಗಿ ಬಂದ ದೀರ್ಫ್ಥಕಾಲೀನ ಹಾಗೂ ಘನಿಷ್ಠವಾದ. 
ಸಂಬಂಧ ಬೇರಾವ ರಾಜಮನೆತನಕ್ಕೂ ಇರಲಿಲ್ಲ ಅದಕ್ಕೆ ಮುಖ್ಯ ಕಾರಣ ಅವರ 
ವಶದಲ್ಲಿದ್ದ ಪಶ್ಚಿಮ ಕರಾವಳಿ. ಇಂದಿನ ಕೇರಳ ವಲ್ಲರಪಟ್ಟಣಮ್‌ (ವಳಪಟ್ಟಣಮ್‌) 
ದಿಂದ ಮೇಲ್ಗಡೆ ಕಾರವಾರದವರೆಗೆ ಸುಮಾರು ೫೦೦ ಮೈಲುಗಳ ಕಡಲ ತೀರ ಅದು. 

ಆ ವಿದೇಶೀಯರಲ್ಲಿ ಅರಬರು, ಪೋರ್ತುಗೀಜರು, ಡಚ್ಚರು, ಫ್ರೆಂಚರು, 
ಇಂಗ್ಲಿಷರು, ಸ್ಟೇನ್‌ದವರೂ ಇದ್ದಾರೆ. ಇವರಲ್ಲಿ ಪೋರ್ತುಗೀಜರೊಡನೆಯ 
ಸಂಪರ್ಕವೇ ಹೆಚ್ಚು ಘನಿಷ್ಠವಾದದ್ದು ಹಾಗೂ ಸಂತತವಾಗಿ ನಡೆದುಕೊಂಡು ಬಂದದ್ದು 
ಕೆಳದಿ ರಾಜ್ಯ ಸ್ಥಾಪನೆ ಹಾಗೂ ಭಾರತಕ್ಕೆ ಪೋರ್ತುಗೀಜರ ಆಗಮನ ಎರಡೂ ಏಕಿ 
ಕಾಲಕ್ಕೆ (ಕ್ರಿ.ಶ. ೧೪೯೮) ನಡೆದವು. ಮೊದಲಿನ ೬೦-೭೦ ವರ್ಷ ಅವರೊಡನೆ 
ಕೆಳದಿಗೆ ಅಂಥ ಸಂಬಂಧವೇನೂ ಇರಲಿಲ್ಲ. ವಿಜಯನಗರದ ಸೇನಾಪತಿಯೊಬ್ಬ ಆ 
ಪೋರ್ತುಗೀಜರ ಮೇಲೆ ದಂಡೆತ್ತಿ ಹೋದಾಗ ಕೆಳದಿಯ ದೊಡ್ಡ ಸಂಕಣ್ಣನಾಯಕ 
ಅವನೊಂದಿಗೆ ಹೋಗಿ ಯುದ್ಧದಲ್ಲಿ ಪೋರ್ತುಗೀಜರೊಂದಿಗೆ ಹೋರಾಡಿದುದು ರ್‌ 
ದಿಸೆಯಲ್ಲಿ ಪ್ರಾಯಶಃ ಮೊದಲ : ಪ್ರಮುಖ ಘಟನೆ ಎಂದು ಕಾಣುತದೆ. 


ಡಚ್ಚರೊಡನೆಯ ಸಂಬಂಧವೂ ಕ್ರಿ.ಶ. ೧೭ನೆಯ ಶತಮಾನದ ಮಧ್ಯಕಾಲದಿಂದ 
ಆರಂಭವಾಯಿತು. ಕೆಳದಿಯ ಶಿವಪ್ಪನಾಯಕನು ಪೋರ್ತುಗೀಜರನ್ನು ಸೋಲಿಸುವಲ್ಲಿ 
ಡಚ್ಚರ ಸಹಾಯ ಪಡೆದಂದಿನಿಂದ ಅದರ ಆರಂಭ. ಡಚ್ಚರು ಕೆಳದಿ ಸೀಮೆಯಲ್ಲಿ 
ವ್ಯಾಪಾರ ಮಾಡುತ್ತಿದ್ದುದಲ್ಲದೆ ಗನ್‌ಪೌಡರ್‌ ಇತ್ಯಾ ದಿಯಾದ' ಯುದ್ದ ಸಾಮಗ್ರಿಗಳನ್ನು 
.. ಪೂರೈಸುತ್ತಿದ್ದರು. ಅದರಂತೆ ಸ್ಟೇನದವರ ಹಾಗೂ ಫ್ರೆಂಚರ ವ್ಯಾಪಾರ 
ಕೇಂದ್ರಗಳೂ "ಕೆಳದಿಯಲ್ಲಿದವು. ಇವರೆಲ್ಲ ಕೆಳದಿ ಅರಸರೊಡನೆ ಸಂಬಂಧವನ್ನು 
ಬೆಳೆಸಿದ್ದರ ಒಂದು ಮೋಜೆಂದರೆ, ಕೆಳದಿ ಅರಸರು ಅವರಲ್ಲಿ ಯಾರೊಬ್ಬರಿಗೆ ಒಂದು. 
ಸವಲತ್ತನ್ನು ಕೊಟ್ಟದ್ದಾದರೆ, ಇನ್ನೊಬ್ಬರು ಸೌಮ್ಯವಾಗಿ ತಕರಾರು ಮಾಡುತ್ತಿದ್ದರು. 
ಒಂದು “ವೇಳೆ ಅಂಥ ಸವಲತ್ತನ್ನು ಸಢಿಷ ನಿರಾಕರಿಸಿದ್ದರೆ, ಅದಕ್ಕಾಗಿ ಕೆಳದಿಯವರನು 
ಅಭಿನಂದಿಸಿ. ಕಾಗದವನ್ನು ಬರೆದದ್ದೂ ಉಂಟು! ಇತ್ತ ಆಂಗ್ಲರು ತುಸು ತಡವಾಗಿಯೇ. 
ಬಂದರೂ ವಹಿವಾಟಿನಲ್ಲಿ ತಮ್ಮ ಪಾಶ್ಚಾತ್ಯ ಬಂಧುಗಳನ್ನು. ಹಿಮ್ಮೆಟ್ಟಿಸಿದ್ದುದು ತಿಳಿದ 
ವಿಷಯ. ಕೆಳದಿ ಅರಸರೊಡನೆಯ ಅವರೆ ಸ. ವೀರಭದ್ರನಾಯಕನ ಕಾಲದಿಂದ 


ಕೆಳದಿ ಆರಸರ ವಿದೇಶೀ ಸಂಬಂಧ ೪೫ 


ಮೊದಲಾಯಿತು. ಇತರ ವಿದೇಶೀಯರೊಡನೆ ಕೆಳದಿ ಅರಸರು ಯುದ್ಧ ಮಾಡಬೇಕಾಗಿ 
:ಬಂದ ಸಂದರ್ಭಗಳು ಅನೇಕ. ಇಂಗ್ಲಿಷರೊಡನೆ ಮಾತ್ರ ಎದ್ದು ತೋರುವ ಯಾವ 
ಹೋರಾಟವೂ ನಡೆದಂತಿಲ್ಲ 


ಈ ವಿದೇಶೀಯರೊಡನೆ ಬಂದ ಸಂಬಂಧ ಹಲವಾರು ಬಗೆಯದು 
ಮೊದಲನೆಯದು ಹಾಗೂ ಮುಖ್ಯವಾದದ್ದು ವ್ಯಾಪಾರ. ಈ ವ್ಯಾಪಾರವು ಮಲೆನಾಡಿನ 
ಎಲ್ಲಾ ಬೆಳೆಗಳಿಗೆ ಸಂಬಂಧಪಟ್ಟಿತ್ತು ಅದರ ಕಾರಣದಿಂದಾಗಿ ಮೇಲಿಂದ ಮೇಲೆ 
ಘರ್ಷಣೆಯಾಗುತ್ತಿದ್ದವು. ಎರಡನೆಯದು, ಆ ವಿದೇಶೀಯರಿಗೆ ಕೋಟೆ ವಠಾರಗಳನ್ನು 
ಕಟ್ಟಿಕೊಳ್ಳಲು ಅನುಮತಿ. ಅಗತ್ಯಬಿದ್ದರೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳ ಪೂರೈಕೆಯೂ 
ಇದ್ದಿತು. ಮೂರನೆಯದು, ಶಸ್ತಾಸ] ಗಳ ಪೂರೈಕೆ ಅದರಂತೆ ಬೇರೆಯವರೊಡನೆ 
(ಬಿಜಾಪುರ, ಮೈಸೂರು, ಚಿತ್ರದುರ್ಗದವರೊಡನೆ) ಯುದ್ಧ ಮಾಡುವ ಪ್ರಸಂಗ 
ಬಂದರೆ ಪರಸ್ಪರ ಸಹಾಯ ಮಾಡುವುದು; ಇಲ್ಲವೆ ಕೆಳಧಿಯವರೊಡನೆ ತಾವೇ ವಾ್‌ 
ನಿಂತು ಹೋರಾಡುವುದು. 


ಕೊನೆಯದಾಗಿ, ಮೇಲಿನವುಗಳಿಗೆ ಸಂಬಂಧಿಸಿದಂತೆ ವಕೀಲರು, 
ರಾಯಭಾರಿಗಳು - ಇವರ ಮುಖಾಂತರ ಮಾತುಕತೆ ನಡೆಸುವುದು, ಒಪ್ಪಂದದ ಕರಾರು 
ಪತ್ರ ಮಾಡಿಕೊಳ್ಳುವುದು. ತಿಳಿಯಬೇಕಾದ ಮಾತೆಂದರೆ ಈ ಎಲ್ಲದರಲ್ಲಿ ಹಣ ಮತ್ತು 
ವ್ಯಾಪಾರವೇ ಮುಖ್ಯವಾಗಿತ್ತಲ್ಲದೇ ರಾಜ್ಯವಿಸಾರ, ಪ್ರತಿಷ್ಠೆಗಳು ಇದ್ದಿರಲಿಲ್ಲ ಹೀಗಾಗಿ 
ವೈರತ್ವ. ಯುದ್ಧಗಳು ಬೇಗ ಮರೆಯಾಗಿ ಒಡಂಬಡಿಕೆಯಾಗುತಿತ್ತು ಈ 
ಒಡಂಬಡಿಕೆಯನ್ನು ಕ್ಷಣಿಕ ಕಾರಣಗಳಿಂದ ಗಾಳಿಗೆ ತೂರುತ್ತಿದ್ದುದೂ ಉಂಟು | ಅದೇನೇ 
ಇರಲಿ, ಅಪರಿಚಿತ ವಿದೇಶೀಯರೊಡನೆ ವ್ಯವಹರಿಸುವಾಗ ವಿಶೇಷ ಚಾಕಚಕ್ಕತೆ ಬೇಕು. 
ಕೆಳದಿಯರಸರು ಈ ಬಾಬತಿನಲ್ಲಿ ಸಾಕಷ್ಟು ಪರಿಣತರಾಗಿದ್ದು ತಮ್ಮ ನಾಡು 
ಶ್ರೀಮಂತವಾಗಿರುವಂತೆ ನೋಡಿಕೊಂಡರೆಂದು ಹೇಳಬಹುದು. 


ಕೆಳದಿಗೆ ಸಂಬಂಧಿಸಿದ ವಿದೇಶೀ ದಾಖಲೆಗಳು 


ವಿದೇಶೀಯರು ತಮ್ಮ ಕೆಲಸಗಳಲ್ಲಿ ಅತ್ಯಂತ ನಿಷ್ಠೆಯುಳ್ಳವರೆಂಬುದರಲ್ಲಿ 
ಸಂದೇಹವಿಲ್ಲ ಕೆಳದಿಗೆ ಸಂಬಂಧಿಸಿದ ತಿ ಕಾಗದ ಪತ್ರಗಳು ಇತರ 
ಬರಹಗಳಲ್ಲಿ ಸೃಷ್ಟಿಯಾದವು. ಅವುಗಳನ್ನು ಬಳಸಿಕೊಂಡು ಆ ಹಲವರು 
ಲೇಖನ, ಗ್ರಂಥಗಳನ್ನು ಬರೆದೇ ಇದ್ದಾರೆ. "ಆದಾಗ್ಯೂ ಇನ್ನೂ ಯಾರೂ ಗಮನಿಸದೇ 
ಇರುವ ಅವೆಷ್ಟೋ ದಾಖಲೆಗಳಿವೆ. ಈ “ವಿಧ ವಿದೇಶೀ ದಾಖಲೆಗಳ ಸ್ವರೂಪವೇನು, 
ಅವು ಎಲ್ಲೆಲ್ಲಿ ಲಭ್ಯ ಎನ್ನುವುದನ್ನು ಈಗ ನೋಡೋಣ. ಅದರಿಂದ ಅವುಗಳ ಪೂರ್ಣ 
ಪ್ರಯೋಜನ. ಪಡೆಯುವುದು ಸಾಧ್ಯವಾದೀತು. ಅಲ್ಲದೆ ಹೊಸದಾಗಿ ಕೆಳದಿಯ ಬಗ್ಗೆ 
ಅಭ್ಯಸಿಸುವವರಿಗೆ ನೆರವಾಗಬಹುದು. 


೪೬ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಈ ದಾಖಲೆಗಳು ಮೂರನೆಯವರು (0816 ॥೩ಗ)) ಬರೆದವುಗಳಾದ್ದರಿಂದ 
ಸಹಜವಾಗಿಯೇ ಅವುಗಳಲ್ಲಿ ವಸುನಿಷ್ಠತೆ (೦0601107) ಇದೆ. ಆದರೆ ಎಲ್ಲ ಕಾಲಕ್ಕೂ 
ಅವು ಪ್ರಾಮಾಣ್ಯವೆನಿಸಿಲ್ಲ ಕಾರಣವೆಂದರೆ ತಮಗೆ ಅಪರಿಚಿತವಾದ ವಿಷಯಗಳನ್ನು 
ಗ್ರಹಿಸುವಾಗ, ಇಲ್ಲವೆ ಅವರಿವರ ಬಾಯಿಯಿಂದ ಕೇಳಿ ಮಾಹಿತಿ ಸಂಗ್ರಹಿಸುವಾಗ 
ಪ್ರಮಾದಗಳಾಗುತ್ತವೆ. ಇಂಥ ತಪ್ಪುಗಳು ಅಧಿಕವಾಗಿಯೇ ಇದ್ದರೂ, ಬುದ್ಧಿಪೂರ್ವಕ 
ಮಾಡಿದವುಗಳಲ್ಲವಾದ್ದರಿಂದ ನಾವು ಸುಧಾರಿಸಿಕೊಂಡು, ಆ ಮೂಲಕ ಕೆಳದಿಯ 
ಚರಿತ್ರೆಯ ಮೇಲೆ ಬೆಳಕು ಚೆಲ್ಲಬಹುದಾದವುಗಳನ್ನು ಸ್ವೀಕರಿಸಬಹುದು. 

ವಿದೇಶೀ ದಾಖಲೆಗಳಲ್ಲಿ ಮೇಲೆ ಹೇಳಿದ ವ್ಯಾಪಾರ ವಹಿವಾಟು ಹಾಗೂ 
ತತ್ತಂಬಂಧವಾದ ರಾಜಕೀಯ ಅಂಶಗಳಲ್ಲದೆ, ನಾಡಿನ ಪ್ರಾಕೃತಿಕ ಪರಿಚಯ, 
ಜನಜೀವನದ ಕೆಲವು ಅಂಶಗಳೂ ತಿಳಿದು ಬರುತ್ತವೆ. ಅಲ್ಲದೆ ಅವರವರೊಳಗಿನ 
ಸ್ಥಾನಮಾನವನ್ನೂ ನಾವು ಕಂಡುಕೊಳ್ಳಬಹುದು. ಕೆಳದಿಯ ಚರಿತ್ರೆಯ ಮಟ್ಟಿಗಂತೂ 
ಅವು ಶಾಸನಗಳಿಗಿಂತ ಒಂದು ತೂಕ ಹೆಚ್ಚೇ ಮಹತ್ವದ ಆಕರಗಳಾಗಿವೆ. 


ಇವೆಲ್ಲ ದಾಖಲೆಗಳನ್ನು ಈ ರೀತಿಯಾಗಿ ವಿಭಾಗಿಸಬಹುದು. ಒಂದು, ಸರಕಾರೀ 
ನಿರೂಪಗಳು ಅಥವಾ ವರದಿಗಳು : ಇಲ್ಲಿಯವರು ಯೂರೋಪದಲ್ಲಿಯ ತಮ್ಮ 
ಮೇಲಧಿಕಾರಿಗಳಿಗೆ ಬರೆದವುಗಳು. ವಿಶೇಷತಃ ತಮ್ಮ ಕಾರ್ಯವೊಂದಕ್ಕೆ ವರಿಷ್ಠರ 
ಅನುಮತಿಯನ್ನಾಗಲೀ, ಸಹಾಯವನ್ನಾಗಲೀ ಯಾಚಿಸಿದವುಗಳು. ಅಂತೆ ಆ 
ವರಿಷ್ಠರಿಂದ ಅವಕ್ಕೆ ಬಂದ ಉತ್ತರಗಳು. ಇಂಥ ಪತ್ರವ್ಯವಹಾರವು ಹೆಚ್ಚಾಗಿ ಅವರವರ 
ಫ್ಯಾಕ್ಟರಿಗಳ ಯರ್‌ ನಡೆಯುತ್ತಿತ್ತು 


ಎರಡನೆಯದು, ಇಲ್ಲಿಗೆ ಬೆಂದ ಪ್ರವಾಸಿಗರ ವರ್ಣನೆಗಳು, ಕೆಳದಿಗೆ ಸಂಬಂಧಿ : 
ಸಿದಂತೆ. ಅವರಲ್ಲೆಲ್ಲ ಪಿಎತ್ರೊ ದ ವ ಅ; ಗ್ರಗಣ್ಯನೆಂಬುದನ್ನು ಚೆನ್ನಾಗಿ ಬಲ್ಲೆವು. 
ಅನಂತರ ಪರಿಚಿತರೆಂದು ಪೀಟರ್‌ ಮಕಕ. ಜಾನ್‌ ಫ್ರಾಯರ್‌ ಅವರನ್ನೂ 
ಹೆಸರಿಸಬೇಕು. ಅಲೆಕ್ಸಾಂಡರ್‌ ಹ್ಯಾಮಿಲ್ಬನ್‌ ನ" ಗ 170೫ ೩೦೦೦0೧! ೦ 17೮ 176105" ಈ 
ಗ್ರಂಥದಲ್ಲಿ ಎರಡೇ ಪ್ರಕರಣಗಳು ನಮ್ಮ ಕರಾವಳಿಗೆ ಮೀಸಲಿದ್ದರೂ 
ಗಮನಾರ್ಹವಾಗಿದೆ. ಏದರೀಯಕ ಸರಕಾರೀ ಕಾಗದ ಪತ್ರಗಳಿಗಿಂತಲೂ ಇವು ಹೆಚು 
ಪ್ರಯೋಜನಕಾರಿ ಹಾಗೂ ಪ್ರಾಮಾಣ್ಯವೆನಿಸಬಲ್ಲುವು. ಅಲ್ಲದೆ ಆಗಿನ ಜನಜೀವನದ. 
ಸಣ್ಣ: ಸೂಕ್ಡ್ಮ ಅಂಶಗಳನ್ನು ಅವರು ಕೊಡುತಾರೆ : 

ಹ್ಯಾಮಿಲ್ಬನ್ನನ ಈ ವರ್ಣನೆ ಆ ದೃಷ್ಟಿಯಿಂದ ಗಣನೀಯವಾಗಿದೆ : 


116 5]0015 08 11115 0೦/0) 0೩1100 (೩78/೩ 0050770 170 18% 50 ೮1], 
7006/)' ೦೯ 1707007 ೩7೮ 14101)1 10876 08 ೩17008 1301. 70 ೩ 51378೮ 772)/ 


0೩55 111/00811 11೮ 0೦೬೧0೧7 ೫117001 ೮178 ೩5160 ೪೫/1೦7೦ 11೮ 15 0178 ೦7 ೫/೩! 
05111055 1 029. 


ಕೆಳದಿ ಆರಸರ ವಿದೇಶೀ ಸಂಬಂಧ ೪೭ 
ಮುಂದೆ ಕೇಳಿರಿ : 


110 171807 15 ೮177111100 17 1115 ೦೦/೧೧ 10 70೮ 07 10565, 7720105 ೦ 
೮1೮0087/5. 801 ೧07100೧ 0೦8 508165, ೦೯ 17000೮೧ ೩7೮ ೩110%/00 10 7066 0೧ 060 
೦೯ 008108. 710: 707೮ ೩7೮ 7೮77711100 10 896 0770701185 ೦೩7766 0%೮ 17077 
0)/ 8೮7/೩71೨. 


ಮತ್ತೆ ಮಳೆ ಬಂದರೆ ಅಥವಾ ಬಿಸಿಲು ಜೋರಿದ್ದರೆ 9 ಸ್ವತಃ ಕೊಡೆಯನ್ನು 
ಒಯ್ಯಬಹುದಂತೆ. 


80/ 17 ೩1 071785 ೮15೮ 1707೮ 15 1100ಗ)/, ಎಂದಿದ್ದಾನೆ ಹ್ಯಾಮಿಲ್ಬನ್‌. 


ಇನ್ನು ನಿಧ್ದೇಶೀಯ ದಾಖಲೆಗಳ ಲಭ್ಯತೆಯ ಬಗ್ಗೆ ಒಂದಿಷ್ಟು ವಿವರಗಳನ್ನು 
ಕೊಡಬಯಸುವೆ. ಪೋರ್ತುಗೀಜ ದಾಖಲೆಗಳು ಪಣಜಿ, ಲಿಸ್ಫನ್‌, ತೊಂಬೊ. 
ಎವೊರಾ ಮುಂತಾದ ಸ್ಥಳಗಳಲ್ಲಿವೆ. ಅವುಗಳನ್ನು ಮೂಲದಲ್ಲಿ ಪರಿಶೀಲಿಸದವರೆಂದು 
ನಾಲ್ವರ ಹೆಸರನ್ನು ಹೇಳಬೇಕು. ಒಬ್ಬ ಲಂಡನ್ನಿನ ಇಂಡಿಯಾ "ಆಫೀಸಿನಲ್ಲಿದ್ದ ಎಫ್‌. ಸಿ. 
ಡ್ಯಾಕ್ಟರ್ಸ. ಈತ. ಅನೇಕ ಪೋರ್ತುಗೀಜ ದಾಖಲೆಗಳನ್ನು ವಿವಿಧ ಮೂಲಗಳಿಂದ 
ಕರಕುಕ್ಕಿ, ಅನುವಾದ ಮಾಡಿದ್ದಲ್ಲದೆ ಅವುಗಳ ಕುರಿತು ಎರಡು ಅಮೂಲ್ಯ ಗ್ರಂಥಗಳನ್ನು 
ಬರೆದಿದ್ದಾನೆ. ಅನಂತರದ ಹೆಸರು ಫಾದರ್‌ ಹೆರಾಸರದು. ತ್‌ ಕೂಡ 
ದಾಖಲೆಗಳನ್ನು ಬಳಸಿಕೊಂಡು ಅರವೀಡು ರಾಜ ಮನೆತನದ ಗ್ರಂಥವನ್ನು ಬರೆದಿದ್ದಾರೆ. 
ಇವರಿಬ್ಬರೂ ತಾವು ತಂದಿದ್ದ ಮೂಲ ಪ್ರತಿಗಳನ್ನು ತಂತಮ್ಮ ಕಾರ್ಯಸ್ಥಾನದಲ್ಲಿ 
ಕಾಯ್ದಿರಿಸಿದ್ದಾರೆ. ಹೆರಾಸರು ತಂದಿದ್ದವುಗಳನ್ನು ಆಧರಿಸಿಯೇ ಇ.ಎಮ್‌. ಆಳ್ವಾರಿಸರು 
76 702೩825 ೦8 101 ಎಂಬ ಸಂಶೋಧನ ಗ್ರಂಥವನ್ನು ಬರೆದರು. ಅವರೂ 
ಪೋರ್ತುಗೀಜ ಭಾಷೆಯನ್ನು ಚೆನ್ನಾಗಿ ಕಲಿತಿದ್ದರು. ಪೋರ್ತುಗೀಜ ದಾಖಲೆಗಳನ್ನು 
ಮೂಲದಲ್ಲೇ ನೋಡಿದ್ದ ಇನ್ನೊಬ್ಬರು ಬಿ.ಎಸ್‌. ಶಾಸ್ತ್ರಿಯವರು. ಅವರ "ಕೆಳದಿಯ 
ಅರಸರು ಮತ್ತು ಪೋರ್ತುಗೀಜರು' ಎಂಬ ಗ್ರಂಥ ವಿಶೇಷ ಮಹತ್ವದ್ದು ಶಾಸ್ತ್ರಿಯವರು 
ಮೂಲ ದಾಖಲೆಗಳ ಜೊತೆಗೆ ಪಿಸೂರ, ಲೇನಕರ ಎಂಬವರು ಸಂಪಾದಿಸಿದ 'ಗ55೮೧!೦5 
68 0೦೧5೮17೦ 60 €5260' ಕೃತಿಯನ್ನು ಹೆಚ್ಚಾಗಿ ಆಧರಿಸಿದ್ದಂತೆ ತೋರುತದೆ. ಕೆಳದಿಗೆ 
ಸಂಬಂಧಿಸಿರಬಹುದಾದ ಇನ್ನೂ ಹಲವಾರು ಪ್ರಮುಖ ಪೋರ್ತುಗೀಜ ದಾಖಲೆಗಳಿದ್ದು 
ಆ ವಿವರಗಳು ಚೀಟ್ನೀಸರ 161 001/0/ ಹಾಗೂ ಶಾಸ್ತ್ರಿಯವರ ಗ್ರಂಥಗಳಲ್ಲಿ 
ದೊರೆಯುವುವು. 

ಡಚ್‌ ದಾಖಲೆಗಳು ಮಾತ್ರ ನಮ್ಮ ಇತಿಹಾಸಕಾರರಿಗೆ ಅತ್ಯ ಲ್ಹವಾಗಿ ಲಭ್ಯವಾಗಿವೆ. 
ಡಚ್ಚರ ಏಶಿಯದ ಕೇಂದ್ರಸ್ಥಳವಾಗಿದ್ದ. ಬಟಾವಿಯಾದಲ್ಲಿ ಭಾರತದಲ್ಲಿಯ ಅವರ 
ಫ್ಯಾಕ್ಟೆರಿಗಳಿಂದ ಹೊರಟ ಜಡನ ತ್ರಗಳಿದ್ವು ಅವುಗಳಲ್ಲಿ ಕೆಲವನ್ನು ಮಾತ್ರ 100/78 08 
7೮ 80170287 1115101081 50%0ರ7/'ಯ ಪ್ರಾರಂಭದ ಸಂಪು ಟಗಳಲ್ಲಿ ಪ್ರಕಟಿಸ ಸಲಾಗಿದೆ. 


೪೮ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಆದರೆ ಇದೀಗ ಹೆಸರಿಸಿದ ಡ್ಯಾನ್ಜರ್ಸ್‌ ಅನೇಕ ಡಚ್‌ ದಾಖಲೆಗಳನ್ನೂ (ಕ್ರಿ. ಶ. ೧೭ನೇ 
ಶತಮಾನದವನ್ನು) 786 ಚು "ರಜಧಾನಿಯಿಂದ ತಂದು ಅನುವಾದಿಸಿದ್ದಾನೆ. ಅವು 
ಲಂಡನ್ನಿನ 1861೩ 01106. ಓಗಿಣ)/ ಯಲ್ಲಿ ಸುರಕ್ಷಿತವಾಗಿ ಇವೆ. 'ಇಳದಿಯ 
ಅಭ್ಯಾ ಸಿಗರಿಗಾಗಿ ಕಾಯುತಿವೆ. 

ಇನ್ನೀಗ ಬ್ರಿಟಿಶ್‌ ದಾಖಲೆಗಳು : ಇವು ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಲಭ್ಯ. 
ಕಾರಣ ಸ್ಪಷ್ಟವೇ ಸೆ ಲಂಡನ್‌ ಹಾಗೂ ಮುಂಬಯಯಲ್ಲಿ ಎನಿ ವ್ಯವಸ್ಥಿತವಾದ 
ಶೇಖರಣೆ. "ಅಲ್ಲದೆ ಆ ಮೂಲ ದಾಖಲೆಗಳನ್ನು ಆಧರಿಸಿ "ರಚಿತವಾದ ಗ್ರಂಥಗಳೂ 
ಸಾಕಷ್ಟಿವೆ. ಉದಾಹರಣೆಗೆ ಲಂಡನ್ನಿನ ಇಂಡಿಯಾ ಆಫೀಸ್‌ ಲೈಬ್ರರಿಯಲ್ಲಿ ತತ 
ಮತ್ರಿತರ ದೇಶಗಳಲ್ಲಿಯ ಫ್ಯಾಕ್ಟರಿಗಳ ಸಮಸ್ತ ದಾಖಲೆಗಳನ್ನು ಕ್ರಿ.ಶ. ೧೬೦೨ರಿಂದ 
೧೮೮೮ರವರೆಗೂ ಕಾಯ್ದಿಡಲಾಗಿದೆ. ಅಲ್ಲಿಯ ಸುಮಾರು ೧೭೦೦ ಸಂಪುಟಗಳಲ್ಲಿ 
ಅಡಕವಾಗಿರುವ ಆ ಸಾಮಗ್ರಿಯಲ್ಲಿ ಕೆಲವನ್ನು ವರ್ಗಿಕರಿಸಿ ಪ್ರಕಟಿಸಲಾಗಿದೆ - 81118 
77000165 17 17618 - ಎಂಬ ಸಾಮಾನ್ಯ ಸದರಿನಲ್ವಿ 

ಮೆಕೆಂಯುಿಯ ಮದ್ರಾಸ್‌ ಸಂಗ್ರಹ, ಲಂಡನ್ನಿನಲ್ಲಿಯ ಅವನ ಸಂಗ್ರಹ, ಎರಡೂ 
ಬೇರೆಯೇ ಇವೆ. ಮದ್ರಾಸದಲ್ಲಿ ಹಳಗನ್ನಡ "ಕಾವ್ಯಗಳು, ಕೈಫಿಯತುಗಳು, 
ಮೂಲರೂಪದಲ್ಲಿ ಇವೆ. ಲಂಡನ್ನಿನ ೧.1. "ಸಂಗ್ರಹದಲ್ಲಿ ಸ್ಥಳಪುರಾಣ, ಐತಿಹ್ಯ, 
ಶಾಸನ, ಕಾವ್ಯ ಮುಂತಾದವುಗಳ ಇಂಗ್ಲಿಷ್‌ ಅನುವಾದ ಪ್ರತಿಗಳಿವೆ. ಈ ಸಂಗ್ರಹದ 
ಕೆಟಲಾಗ್‌ ಪ್ರಸಿದ್ಧವಾಗೇ ಇಲ್ಲ ಹಾಗಾಗಿ ಸಂಶೋಧಕರ ಪಾಲಿಗೆ ಅವು ಇಲ್ಲದಂತಾಗಿವೆ. 

ನಾನು ಲಂಡನ್ನಿನಲ್ಲಿ ಇದ್ದಾಗ, ಅವುಗಳಲ್ಲಿ ಕೆಲವನ್ನು ತಿರುವಿ ಹಾಕಿದ್ದೆ ಅವುಗಳಲ್ಲಿ 
ಬಾರಕೂರ ಕೈಫಿಯತ್‌ನ. ಇಂಗ್ಲಿಶ್‌ ಅನುವಾದ ಕಂಡಿತು, ಕೆಲವೇ ಪಾನುಗಳದ್ದು. 
ಅದರಲ್ಲಿ ಸುರುವಿಗೆ ವಿಜಯನಗರದ ರಾಜರ ವಂಶಾವಳಿ ಇದೆ. ಆ ಕೂಡಲೇ ಕೆಳದಿಯ 
ಚರಿತ್ರೆ ಬಂದಿದೆ. ಒಂದೆರಡು ಸೂಕ್ಷ್ಮ ವ್ಯತ್ಯಾಸಗಳನ್ನು ಬಿಟ್ಟರೆ ಆ ಚರಿತ್ರೆ ನಮಗೆ ಈಗ 
ತಿಳಿದಿರುವ ಚರಿತ್ರೆಯೇ ಆಗಿದೆ. ಅದನ್ನು ರಚಿಸಿದ ಕರಣಿಕ ರಾಮಯ್ಯ ೧೮೦೭ರಲ್ಲಿ 
ಅದನ್ನು ಥಾಮಸ್‌ ಮನ್ರೋಗೆ ಕೊಟ್ಟನಂತೆ. ಅದರ ಅನುವಾದ ಮಾಡಿಸಿ ಮೆಕೆಂದು ತನ್ನ 
ಸಂಗ್ರಹಕ್ಕೆ ಸೇರಿಸಿದ್ದಾನೆ. 

ಈ ಬಾರಕೂರ ಕೈಫಿಯತ್ತನ್ನು ಇಲ್ಲಿ ಪ್ರಸ್ತಾಪಿಸಿದ್ದರ ಉದ್ದೇಶವೆಂದರೆ, ಇಂಥ 
ಎಷ್ಟೋ ದಾಖಲೆಗಳೊಳಗೇ ಕೆಳದಿಯ ಚರಿತ್ರೆಗೆ ಸಂಬಂಧಿಸಿದ ಅಂಶಗಳು 
ಹುದುಗಿರುತವೆ. ಒಮ್ಮೊಮ್ಮೆ ಅವು ಮಹತ್ವದವೂ ಇರಬಹುದು. ಇಲ್ಲವೆ ಅಸ್ಪಷ್ಟವಾಗಿ 
ಗುರುತಿಸಿದ ಚರಿತ್ರಾಂಶಗಳಿಗೆ ಸಮರ್ಥನೆ ನೀಡಬಹುದು. 

ಇತ್ತ ಮುಂಬಯಿಯಲ್ಲಿ ಇಂಗ್ಲಿಶ್‌ ಫ್ಯಾಕ್ಟರಿಗಳಿಗೆ ಸಂಬಂಧಿಸಿದ ಅನೇಕ 
ಕಾಗದಪ ತ್ರೆಗಳಿದ್ದು ಅವುಗಳಲ್ಲಿ ಕೆಳದಿಯ 'ಚರಿತ್ರಾಂಶಗಳು ಓತಪ್ರೋತವಾಗಿ 
ಕಂಡುಬರುತವೆ. ಚೀಟ್ನೀಸರು ತಮ್ಮ 861861 ?01/ಯಲ್ಲಿ ಅವುಗಳ ಕೆಲವು 
ಉತಾರಗಳನ್ನು ಕೊಟ್ಟಿದ್ದಾರೆ. ಆದರೆ ` ಇನ್ನೂ ಬೇಕಾದಷ್ಟು ಇವೆ. ನಾನು ನೋಡಿದ 


ಕೆಳದಿ ಆರಸರ ವಿದೇಶೀ ಸಂಬಂಧ ೪೯ 


ಡಿಸೆಂಬರ್‌ ೧೭೫೪ರ ಒಂದು ದಾಖಲೆಯಲ್ಲಿಪೇಶವೆ ನಾನಾಸಾಹೇಬನು ಕೆಳದಿ ಹಾಗೂ 
ಸೋದೆ ಪ್ರದೇಶಗಳ ಮೇಲೆ ದೊಡ್ಡ ಪ ಪ್ರಮಾಣದ ದಾಳಿ ನಡೆಸಲು ಬ್ರಿಟಿಶರೊಡನೆ 
ಪತ್ರವ್ಯವಹಾರ ಮಾಡಿದ್ದರ ವಿವರಗಳಿವೆ. 


ಕೊನೆಯದಾಗಿ ನನ್ನದೊಂದು ಸೂಚನೆ. ಕೆಳದಿಯ ನಯ ನಾವುಕ್ರಿ 
೧೭೬೩ಕ್ಕೆ, ಹೈದರ ಬಿದನೂರನ್ನು ವಶಪಡಿಸಿಕೊಂಡ ವಷ "ಗಕ್ಕನೆ ಸ 
ಬಿಡುತ್ತೇವೆ. ಮಳೆ ನಿಂತರೂ ಮರದ ಹನಿ ನಿಲ್ಲದೆಂಬಂತೆ, ಊನ ತಡೆದು 
ನಿಂತರೂ, ಮುನ್ನಿನ ಆಡಳಿತ ಕ್ರಮ ಇತ್ಯಾದಿ ಹಾಗೇನೇ ಮುಂದುವರಿದವು. ವ್ಯಾಪಾರ 
ವಹಿವಾಟು ಎಂದಿನಂತೆ ನಡೆದಿತ್ತು (ವೀರಮ್ಭಾಜಿಯ ದತ್ತಕ ವಂಶದವರು ಪಗಲಣ 
ಇದ್ದಾರೆ.) ಆದ್ದರಿಂದ ಆ ಚರಿತ್ರೆಯನ್ನು ಮುಂದುವರಿಸೋಣ. ಒಂದೆರಡು ಅಂಶಗಳನ್ನು 
ಪ್ರಸ್ತಾಪಿಸುತ್ತೇನೆ : 
ಹೈದರನು ಬಿದನೂರನ್ನು ವಶಪಡಿಸಿಕೊಂಡು ಅದರ ಅಪಾರ ಸಂಪತ್ತನ್ನು ಕೊಳ್ಳೆ 
ಹೊಡೆದ ಮೇಲೂ, ಅದರ ಸಿರಿವಂತಿಕೆ ಕಡಿಮೆಯಾಗಲಿಲ್ಲ, ಅಂತೆಯೇ ಕರಾವಳಿಯ 
ಅತ್ಯಂತ ಶ್ರೀಮಂತ ನಗರವಂದು ವಿಲ್ಫನಿಂದ ಹೊಗಳಿಸಿಕೊಂಡಿದ್ದ ಬಿದನೂರಿನ 
ಮೇಲೆ ಬ್ರಿಟಿಶರ ಕಣ್ಣು ಇದ್ದೇ ಇತ್ತು ಕ್ರಿ.ಶ. ೧೭೮೨ರಲ್ಲಿ ಹೈದರ್‌ ತೀರಿಕೊಂಡ 
ಮೇಲೆ ಅದರ ಲಾಭ ಪಡೆಯಬೇಕೆಂದು ಜನರಲ್‌ ಮ್ಯಾಥ್ಯೂಸ್‌ ಎಂಬ ಬ್ರಿಟಿಶ್‌ 
ದಳಪತಿ ಮಂಗಳೂರಿನಲ್ಲಿದ್ದವ ಹೊಂಚುಹಾಕಿದ. ಹಯಾತಖಾನ ಎಂಬ ಅಲ್ಲಿಯ 
ಸುಭೇದಾರನನ್ನು ಒಡೆದುಕೊಂಡು ಜನವರಿ ೧೭೮೩ರಲ್ಲಿ ಆ ಕೋಟೆಯನ್ನು 
ವಶಪ ಡಿಸಿಕೊಂಡ. ಅಲ್ಲಿ ಅವನಿಗೆ. ಹೂತಿಟ್ಟ ಬಹು ದೊಡ್ಡ 'ಭಂಡಾರವೇ ಸಿಕ್ಕಿತಂತೆ. 
ಆದರೆ ಇದಾವ ಸುದ್ದಿಯನ್ನೂ ಮುಂಬಯಿಯಲ್ಲಿರುವ ಮೇಲಧಿಕಾರಿಗಳಿಗೆ ಮೊದಲಿಗೆ 
ತಿಳಿಸಲೇ ಇಲ್ವ ಅಂತೂ ಸಾಕಷ್ಟು ಅ ಫರತಫರಾ : ಮಾಡಿರಬೇಕು. ಅವನನ್ನು $50606 
ಮಾಡಿ. ಮಂಗಳೂರಿಗೆ ಕಳಿಸಿದರು. ಬ್ರಿಟಿಶರು. ಬಿದನೂರಿನ ಆಡಳಿತವನ್ನು 
ನೋಡಿಕೊಳ್ಳಲು ಮೂವರ ಕಮಿಟಿಯನ್ನೂ ನೇಮಿಸಿದ್ದರು. ಅಷ್ಟರವರೆಗೆ ಟೀಪೂ. 
ಸುಮ್ಮನೆ ಕೂಡುತಾನೆಯೆ? ಮೂರೇ ತಿಂಗಳಲ್ಲಿ ಬಿದನೂರನ್ನು ವಶಪಡಿಸಿಕೊಂಡ. 
ಮುಂದೆ ಮಂಗಳೂರಿನ ಶರಣಾಗತಿಯ ಒಪ್ಪಂದವಾದದ್ದು ಬಿದನೂರಲ್ಲಿಯೇ. ಆನಗರ 
ಅಷ್ಟು ಪ್ರಸಿದ್ಧವಾಗಿತ್ತು 
ಬಿದನೂರಿನ ಚರಿತ್ರೆ ಹೀಗೇ ಮುಂದುವರಿಯುತ್ತದೆ. ಕ್ರಿ.ಶ. ೧೭೯೯ರ ಜುಲೈ 
ತಿಂಗಳಿನಲ್ಲಿ ಅಲ್ಲಿ ದಂಗೆ ಏಳುತ್ತದೆ. ಆಗ ಟೀಪೂ ಸುಲ್ತಾನ "ಇರಲಿಲ್ಲವಲ್ಲ ಕೆಳದಿ ರಾಜ್ಯದ 
ಪಶ್ಚಾತ್‌- ಆಡಳಿತವನ್ನು ಹಯಾತ್‌ಖಾನನೇ ನೋಡಿಕೊಳ್ಳುತ್ತಿದ್ದನೆನ್ನಬಹುದು. ಅವನೊಂದಿಗೆ 
ಬ್ರಿಟಿಶರು ಕರಾರುಪತ್ರ ಮಾಡಿಕೊಂಡಿದ್ದರು. ಅವರು ಮುಂದೆ “ಅದರಂತೆ ನಡೆಯಲಿಲ್ಲ 
ವಾದ್ದರಿಂದ ಅವನ ಮಕ್ಕಳು ಕಂಪನಿಯ “ಮೇಲೆ ದಾವೆ ಹೂಡಿದರು. ಇವೇ ಮೊದಲಾದ 
ಕೆಳದಿಯ ರಾಜ್ಯದ ಉತ್ತರಾಯಣ ಕಾಲದ ದಾಖಲೆಗಳು 1.0.1.ನಲ್ಲಿ ಸಿಕ್ಕುತ್ತವೆ. 
ಕೆಳದಿಯ ಸಮಗ್ರ ಅಧ್ಯ ಯನಕ್ಕೆ ಇವೂ ಬೇಕು. 
| ಡಿ 


೬. ಮೆಕೆನ್ಷಿಯ ಒಂದು ಅಜ್ಞಾತ ಸಂಗ್ರಹ 


ಅನುವಾದಕರು, ಗ್ರಂಥಪಾಲರು ಹಾಗೂ ಸಂಗ್ರಹಕಾರರು - ಇವರ ಕೆಲಸ ಎಷ್ಟೇ 
ಮೇಲ್ಮಟ್ಟದ್ದಾಗಿದ್ದರೂ ವಿದ್ವಾಂಸರು ಅವರನ್ನು ದ್ವಿತೀಯ ಸ್ಥಾನದಲ್ಲಿಯೇ ಗಣಿಸುತಾರೆ. 
ಆದರೆ ಇವರುಗಳು ತಮ್ಮ ಕೆಲಸದಲ್ಲಿ ತೋರುವ ಶ್ರದ್ಧೆ ಸತತ ಪ್ರಯತ್ನ ಮತ್ತು 
ದೀರ್ಫ್ಥಕಾಲೀನ ಪರಿಶ್ರಮ - ಇವನ್ನು ನೆನೆದರೆ ಅವರನ್ನು ಆ ದ್ವಿತೀಯ ಸ್ಥಾನದಲ್ಲಿ 
ಇರಿಸುವುದು ತಪ್ಪಾಗುತ್ತದೆ. ಮೆಕೆನ್ಸಿಯ ಕೆಲಸ ಈ ಅರ್ಥದಲ್ಲಿ ಉನ್ನತ ಮಟ್ಟದ್ದು 
ಮೌಲಿಕವಾದದ್ದು 

ಕಾಲಿನ್‌ ಮೆಕೆನ್ಸಿ "ವೃತ್ತಿಯಲ್ಲಿ ಒಬ್ಬ ಕರ್ನಲ್‌. ಅದರಲ್ಲಿ ಅವನಿಗೆ ಬಡ್ತಿಯೂ 
ಕಿತ್ತು ಆದರೆ ಪ್ರವೃತ್ತಿಯಲ್ಲಿ ಆತ ಚರಿತ್ರೆಯಲ್ಲಿ ಆಸಕ್ತ; ಪಳೆಯುಳಿಕೆಯ ಪ್ರೇಮಿ. ಈ 
ವೃತ್ತಿಗೆ ಅನುಗುಣವಾಗಿ ಟಿಪ್ಪೂ ಸುಲ್ತಾನನಿಂದ ಬ್ರಿಟಿಶರು ಪಡೆದ ಪ್ರದೇಶದ 
ಪರಿವೀಕ್ಷಣೆಯ ಕೆಲಸ ಕೊಡಲಾಯಿತು. ಅದಕ್ಕಾಗಿ ಹಳ್ಳಿ ಹಳ್ಳಿಗಳಿಗೆ ಹೋದ. 
ಮಾತ್ರವಲ್ಲದೆ ಯಾರೇ ಸಿಕ್ಕರೂ "“ನಿಮ್ಮಲ್ಲಿ ಸ್ಥಳಪುರಾಣ ಉಂಟೆ ? ವಂಶಾವಳಿ, ಇತರ 
ಕಾಗದ ಪತ್ರಗಳು ಇವೆಯೆ ) ನಿಮ್ಮ ಊರಿನ ಹಿಂದಿನ ಚರಿತ್ರೆ ಗೊತ್ತೆ ನಿಮಗೆ 9'' 
ಎಂದೆಲ್ಲ ಕೇಳುತ್ತಿದ್ದ (ದೇವಚಂದ್ರನ “ರಾಜಾವಳೀ ಕಥೆ' (೧೮೦೮) ಎಂಬ 
ಸಾಹಿತ್ಯಗೃಂಥದಲ್ಲಿ ಇದರ ಉಲ್ಲೇಖವಿದ್ದು ಕನ್ನಡ ಸಾಹಿತ್ಯದಲ್ಲಿ ಕಾಣಿಸಿಕೊಂಡ 
ಪಾಶ್ಚಾತ್ಯರಲ್ಲಿ ಇವನೇ ಮೊದಲಿಗೆ). ಅವರುಗಳು ಕನ್ನಡ, ತೆಲುಗು, ತಮಿಳು ಭಾಷೆಯಲ್ಲಿ 
ಹೇಳಿದ್ದನ್ನು ಕಾವಲಿ ಬೋರೈಯ್ಯ, ಅನಂತರ ಅವನ ತಮ್ಮ ವೆಂಕಟಲಕ್ಷ್ಮಯ್ಯ ಇವರ 
ಮೂಲಕ ಬರೆದುಕೊಂಡು ಇಂಗ್ಲಿಷ್‌ಗೆ ಭಾಷಾಂತರ ಮಾಡಿಸಿದ ; ತಾನೂ ಮಾಡಿದ. 
ಸಾಧ್ಯವಾದಲ್ಲಿ ಗುಡಿಗಳ, ಮೂರ್ತಿಗಳ, ಮನುಷ್ಯರ ಚಿತ್ರ ನಕ್ಷೆಗಳನ್ನು ತೆಗೆಸಿದ (ಆಗಿನ್ನೂ 
ಫೋಟೋಗ್ರಾಫಿ ಬಂದಿರಲಿಲ್ಲ. ಶಾಸನಗಳ ಯಥಾವತ್‌ ಪ್ರತಿ ಮಾಡಿಸಿದ. ಬಖೈರು, 
ಕೈಫಿಯತ್‌, ಕಾವ್ಯಗಳ ಹಸಪ್ರತಿ - ಇವನ್ನು ದಾನವಾಗಿ ಪಡೆಯಲೆಂದ. ಅಖಂಡ ೧೫ 
ವರ್ಷಗಳ ಕಾಲ ಅವನ ಈ ಸಂಗ್ರಹ `ಕಾರ್ಯ ನಡೆಯಿತು. ಓರ್ವ ಸೈನ್ಯಾಧಿಕಾರಿ 
ತನ್ನದಲ್ಲದ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ನಮ್ಮ ರಾಜಕೀಯ, ಸಾಮಾಜಿಕ ಚರಿತ್ರೆಯ 
ಕುರುಹುಗಳನ್ನು ಉಳಿಸಿಕೊಟ್ಟ ಘಟನೆ ಅಗಾಧವಾದದ್ದು 


ಅವನು ಸಂಗ್ರಹಿಸಿದ್ದು ಹೆಚ್ಚಾಗಿ ಮೌಖಿಕ ಇತಿಹಾಸದ ಸದರಿನಲ್ಲಿ (೦೫ 
81500/) ಬರುವಂತಹದು. ಒಂದು ಸಣ್ಣ ನಿದರ್ಶನವನ್ನು ಕೊಡುವೆ : ತೆರಕಣಾಂಬಿ 


2೨. 


(8 


ಮೆಕೆನ್ಸಿಯ ಒಂದು ಅಜ್ಞಾತ ಸಂಗ್ರಹ ೫೧ 


ಯಲ್ಲಿ ಓರ್ವ ಲಿಂಗಾಯತ ಮುದುಕನಿದ್ದ ನೂರು ಸಂವತ್ಸರಗಳನ್ನು ದಾಟಿದವ. 
ಆದರೂ ನೆನಪಿನ ಶಕ್ತಿ ಚೆನ್ನಾಗಿದ್ದಿತು. ೧೮೦೪ನೇ ಇಸವಿಯಲ್ಲಿ ಮೆಕೆನ್ಸಿ ಅವನನ್ನು ಎರಡು 
ಬಾರಿ ಕಂಡನಂತೆ. ಪೇಶ್ವೆ ಬಾಜೀರಾಯನು ೧೬೨೬ರಲ್ಲಿ ಮೈಸೂರು ಪ್ರದೇಶದಲ್ಲಿ ದಾಳಿ 
ಮಾಡಲೆಂದು ಬಂದಿದ್ದರ ಅನೇಕ ಏವರಗಳನ್ನು ನೆನಪಿಟ್ಟು ಹೇಳಿದನಂತೆ. 
ಮತ್ತೊಂದೆಂದರೆ ಅವನ ಪ್ರಕಾರ, ಒಡೆಯರ ಆಳ್ವಿಕೆ ಸುಖ-ಶಾಂತಿಯಿಂದ ಕೂಡಿದ್ದಿತು. 
ತೆರಿಗೆಗಳ ಭಾರ ಇರಲಿಲ್ಲ ಹೈದರ ಟಿಪ್ಪೂ ಇವರ - ಕಾಲದಲ್ಲಿ ಜನಜೀವನ 
ಕ್ಷೇಶಕರವಾಗಿದ್ದಿತಂತೆ. 

ಹೀಗಿದು ತೋಂಡೀ ಇತಿಹಾಸವಾದ್ದರಿಂದ, ಮೆಕೆನ್ಸಿಯ ಕಾಲದ ೧೦೦-೧೫೦ 
ವರ್ಷಗಳ ಹಿಂದಿನ ಇತಿಹಾಸಕ್ಕೆ ಪ್ರಾಮುಖ್ಯತೆ ಬಂದಿದೆ. 

ಅವನ ಸಮಗ್ರ ಸಂಗ್ರಹದಲ್ಲಿ ದೇಶ ಭಾಷೆಗಳಲ್ಲಿದ್ದದ್ದು ಮದ್ರಾಸದಲ್ಲಿ 
ಉಳಿಯಿತು. ಈ ವಿಷಯ ಗೊತ್ತಿದ್ದದ್ದೇ. ಅವುಗಳ ಸೂಚಿಯನ್ನು ಕಳೆದ ಶತಮಾನದಲ್ಲಿ 
ವಿಲ್ಲನ್‌ (೧೮೨೮) ಮತ್ತು ಟೇಲರ್‌ (೧೮೬೨) ಇವರೂ ಸ್ವತಂತ್ರ ಭಾರತ ಕಾಲದಲ್ಲಿ 
ಮದ್ರಾಸ್‌ ಯೂನಿವರ್ಸಿಟಿ ಹಾಗೂ ಓರಿಯೆಂಟಲ್‌ ಲೈಬ್ರರಿಯವರೂ ಮಾಡಿದ್ದಾರೆ. 
ಆದರೆ ಅವೆಲ್ಲ ಆಯ್ದ ಸ್ವಲ್ಪ ಭಾಗ ಮಾತ್ರ. ಅವನ ಹೆಚ್ಚಿನ ಸಂಗ್ರಹ - ಇಂಗ್ಲಿಷ್‌ 
ಭಾಷೆಯಲ್ಲಿ ಇದ್ದದ್ದು ಲಂಡನ್ನಿನ ಇಂಡಿಯಾ ಆಫೀಸ್‌ ಲೈಬ್ರರಿಯಲ್ಲಿದೆ. ಇಲ್ಲಿ ಲಭ್ಯವಿರುವ 
ಸಂಗ್ರಹದ ಒಂದು ಭಾಗ ಮಾತ್ರ ಪ್ರಕಾಶನಗೊಂಡಿದೆ. ಇನ್ನೊಂದು "13000210 
(೧೦116000 8. 11 : ೮೯೫೫೫/%1"” ಎಂಬ ಹೆಸರಿನದು ಮುದ್ರಿತವಾಯಿತು. ಆದರೆ 
760% ಇರಲಿಲ್ಲ ಹೀಗಾಗಿ ಹೊರಬರಲೇ ಇಲ್ಲ ಹೊರಗಿನವರಿಗೆ ಅದರ ಅಸಿತ್ರಿದ 
ಕಲ್ಪನೆಯೂ ಇಲ್ಲ ಅದಕ್ಕಾಗಿ ಈ ಸಂಗ್ರಹದ ಸ್ಥೂಲ ಪರಿಚಯವನ್ನು 
ಮಾಡಿಕೊಡುತಿದ್ದೇವೆ. 

ಇದಕ್ಕೆ '೮67€೫/1' ಎಂದು ಕರೆದಿದ್ದರೂ ಅದರಲ್ಲಿ ಅಡಕವಾಗಿರುವ ಮಾಹಿತಿ, 
ದಕ್ಷಿಣ ಭಾರತಕ್ಕೇ ಮೀಸಲಾಗಿದೆ, ಕರ್ನಾಟಕವೂ ಸೇರಿದಂತೆ. ಅದರಲ್ಲಿ ಶಾಸನಗಳ 
ಪ್ರತಿಗಳು, ಸನದುಗಳು, ಸ್ಥಳಪರಿಚಯಗಳು, ಬಖೈರು-ಕೈಫಿಯತ್ತುಗಳು, ನಕ್ಚೆ- 
ನಾಈ ಸಮಾವೇಶಗೊಂಡಿವೆ. ಕಾವ್ಯಾನುವಾದಗಳು 'ಕಶಿವು ಮಾತ್ರ ಇವೆ. ಎಲ್ಲವೂ 
ಇಂಗ್ಲಿಷ್‌ ಭಾಷೆಯವು - ಎಂಬುದನ್ನು ಇನ್ನೊಮ್ಮೆ ನೆನಪಿಸ ಬಯಸುತ್ತೇವೆ. ಮತ್ತೆ ಎಲ್ಲವೂ 
ಅನುವಾದಗಳೇ ಏನಲ್ಲ ಅಲ್ಲದೆ ಅವು ವಿಷಯದ ಇಲ್ಲವೆ ಕಾಲದ ಅನುಕ್ರಮದಲ್ಲೇನೂ 
ಇಲ್ಲ 

ಈ ಸಂಗ್ರಹದಲ್ಲಿ ಒಟ್ಟಿಗೆ ೬೫ ಕಟ್ಟುಗಳಿವೆ. ಒಂದೊಂದರಲ್ಲಿ ೧೦೦ ರಿಂದ 
೪೦೦ರವರೆಗೆ ನಿರ್ದಿಷ್ಟ ವಿಷಯಗಳ ಬಗ್ಗೆ ಮಾಹಿತಿ ಇದೆ. ಒಟ್ಟಿನ ಮಾಹಿತಿ ೧೨ ಸಾವಿರ 
ಪುಟಗಳಷ್ಟುದೀತು. ಇನ್ನು ಕರ್ನಾಟಕಕ್ಕೆ 'ಸಿಂಬಂಧಪ ಟ್ಟ ಮಾಹಿತಿಯು ೧೨ ಕಟ್ಟುಗಳಲ್ಲಿ 
ಚದುರಿದ್ದು "ಸುಮಾರು ೧೫೦೦ ಪುಟಗಳಷ್ಟು ಆಗಬಹುದು. ಕಾಲಮಾನದ ಪ ಪ್ರಕಾರ ೧೬ 


೫೨ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ರಿಂದ ೧೮ - ಈ ಶತಮಾನಾವಧಿಯ ಘಟನೆಗಳು, ಮಾಹಿತಿಗಳು ಅಡಕವಾಗಿವೆ. 
ಅವನ್ನು ಹೀಗೆ ವಿಭಾಗಿಸಬಹುದು : 

- ವಿಜಯನಗರ ಪೂರ್ವದ ಚರಿತ್ರೆ 

- ವಿಜಯನಗರ ಸಾಮ್ರಾಜ್ಯ 

- ವಿಜಯನಗರೋತ್ತರ ಪಾಳೆಯಗಾರರು 

- ಮೈಸೂರು ಒಡೆಯರು ಹಾಗೂ ಹೈದರ್‌-ಟಿಪ್ಪೂ 


ಅದಕ್ಕೂ ಮುಂಚೆ ಮೆಕೆನ್ಸಿಯ ಶಾಸನ ಸಂಗ್ರಹದ ಬಗ್ಗೆ ಎರಡು ಮಾತು 
ಹೇಳಬೇಕು. ಸುಮಾರು ಮೂರು ಸಾವಿರ ಶಾಸನಗಳ ಸಂಗ್ರಹ ಅವನದು. ಅವನಂತೂ 
ಅವನ್ನು ಓದುವ ವಿಷಯದಲ್ಲಿ ಅನಭಿಜ್ಞ. ನಮ್ಮ ನಾಡಿನಲ್ಲಿ ಓದುಬಲ್ಲವರೂ ಕೆಲವೇ 
ಜನ; ಅವರು ಯಾರೆಂಬುದು ತಿಳಿಯದಂತಹ ಪರಿಸ್ಥಿತಿ. ಆನವಟ್ಟಿಯಲ್ಲಿ ಅಂಥ ಒಬ್ಬ 
ಇದ್ದಾನೆಂದು ತಿಳಿದು ಬಂದ ಮೇಲೆ ಅವನನ್ನು ಮುಳಗುಂದದಲ್ಲಿ ಲಭ್ಯವಿದ್ದ 
ಶಾಸನಗಳನ್ನು ಓದಲೆಂದು ಮೆಕೆನ್ಸಿ ತನ್ನ ವೆಚ್ಚದಿಂದ ಕಳುಹಿಸಿಕೊಟ್ಟನಂತೆ. ಇಂಥ ಸಮಗ್ರ 
ಶಾಸನ ಪಟ್ಟಿ ನಮ್ಮ ಸುದೈೆವಕ್ಕೆ ಈ ಸಂಗ್ರಹದ ೧೮ನೆಯ ಕಟ್ಟಿನಲ್ಲಿದೆ. ಸುಮಾರು ೮೦ 
ಪಾನುಗಳ ಪಟ್ಟಿ ಅದರಲ್ಲಿ ಕರ್ನಾಟಕಕ್ಕೆ ಸಂಬಂಧವಿರುವಂಥವನ್ನು ಹುಡುಕಬೇಕು. 
ಅನೇಕ ಶಾಸನಗಳು 8.೮.ಯಲ್ಲಿ ಪ್ರಕಟವಾಗಿರಲೂ ಸಾಕು. ಎಷ್ಟೋ ನಶಿಸಿ 
ಹೋಗಿರಲೂಬಹುದು. ಹೆಚ್ಚು ಸುರಕ್ಷಿಕವಿರುವ ತಾಮ್ರಶಾಸನಗಳು ಸ್ಥಳಾಂತರವಾಗು 
ತಿದ್ದವು. ಚಂದ್ರಗಿರಿಯ ಯತಿರಾಜ. ಎಂಬುವರಿಗೆ ಕೊಟ್ಟ ದತ್ತಿಯ ಶಾಸನ 
ದಾವಣಗೆರೆಯ ಹತ್ತಿರದ ಒಂದು ಹಳ್ಳಿಯಲ್ಲಿ ಮೆಕೆನ್ಸಿಗೆ ದೊರೆಯತಂತೆ. 


ಇನ್ನೀಗ ಕಾಲಮಾನದಿಂದ ಈ ಸಂಗ್ರಹದ ಪರಿಚಯ ಮಾಡಿಕೊಳ್ಳೋಣ. 
ವಿಜಯನಗರ ಪೂರ್ವದ ಕಾಲ ; ಎಂದರೆ ಕದಂಬರ, ಹೊಯಳರ ಕೆಲವು 
ವಂಶಾವಳಿಗಳಿವೆ. ಘಟನೆಗಳಲ್ಲಿ ಹೆಚ್ಚಿನವು ಅತಿರಂಜಿತ. 


ವಿಜಯನಗರ ಸಾಮ್ರಾಜ್ಯಕಾಲ 


ವಿಜಯನಗರದ ರಾಜವಂಶದವರ ಹಲವಾರು ಚರಿತ್ರೆ ವಂಶಾವಳಿಗಳಿವೆ. 
ಬೇರೆ ಬೇರೆಯವರಿಂದ ಸಂಗ್ರಹಿಸಿದವುಗಳು. ಅಂತಾಗಿ ವೈವಿಧ್ಯಮಯವಾಗಿದೆ. 
ಕೃಷ್ಣ ಷ್ಹದೇವರಾಯ ಮತ್ತು ಅವನಿಂದ ಈಚೆಗಿನ ರಾಜರು ೫ೂರಣಿಸದ ೧೭-೧೮ 
ಆಜ್ಞಾಪತ್ರ ಗಳಿವೆ. ಅಂತೂ ಅವರ ಎಂದರೆ ವಿಜಯನಗರ ಸಾಮ್ರಾಜ್ಯದ ಉತ್ತರಕಾಲೀನ 
ಮಾಹಿತಿಯೇ ಇಲ್ಲಿ ಹೆಚ್ಚಾಗಿ ಲಭ್ಯವಿದೆ. ಆ ದೃಷ್ಟಿಯಿಂದ ಇಲ್ಲಿ ದಾಖಲಿಸಲಾದ 
ಬಖೈರುಗಳು ಹೆಚ್ಚು ಉಪಯುಕ್ತವಾಗಿವೆ. ಒಂದು ಬಜ್ಫರಿನಲ್ಲಿ ಅಳಿಯ ರಾಮರಾಯನ 
ರಾಜ್ಯಭಾರ, ಅವನು ಮಾಡಿಕೊಂಡಿದ್ದ ಏಳು ಸ! ವಿಭಾಗಗಳು, ಅವನ ಅಷ್ಟ 


ಮೆಕೆನ್ಷಿಯ ಒಂದು ಅಜ್ಞಾತ ಸಂಗ್ರಹ ೫೩ 


ಪ್ರಧಾನರು, ಸೈನ್ಯದ ವಿಸ್ತಾರ ಮುಂತಾದ ಅಂಶಗಳಿವೆ. ಅಂದ ಹಾಗೆ ಕೊನೆಯ 
ರಕ್ಕಸತಂಗಡಗಿ.. ಜಾ ದ ಕಾರಣವು ಜನರಲ್ಲಿ ಪ್ರಚಾರವಿದ್ದದ್ದು ಹೀಗೆ : ಓಮ್ಮೆ 
ವಿಜಯನಗರದ ಅರಮನೆಗೆ ಓರ್ವ ಫಕೀರನು. ಆ ಅಲ್ಲಿಯ ಚಿಕ್ಕ ಜಲಾಶಯ 
ವೊಂದರ ನೀರು ಕುಡಿದನಂತೆ. ಆಗ ರಾಮರಾಜನು ಅವನಿಗೆ ಮರಣದಂಡನೆ ವಿಧಿಸಿದ' 
ನೆಂದೂ, ಅದರಿಂದ ಬಿಜಾಪುರ, ಅಹಮ್ಮದನಗರ ಸುಲ್ತಾನರು ಸಿಟ್ಟಿಗೆದ್ದು ಯುದ್ಧ 
ಸಾರಿದರಂತೆ. 

ವಿಜಯನಗರ ಕಾಲದ ಜನಜೀವನ, ಶಿಲ್ಪ ಮುಂತಾದವುಗಳಿಗೆ ಸಂಬಂಧಿಸಿ ಮೆಕೆನ್ಸಿ 
ತೆಗೆಸಿದ ಚಿತ್ರಗಳು, ನಕ್ಷೆ ನಕಾಶೆಗಳು ಅಪೂರ್ವವಾಗಿವೆ. ಕ್ಫ ಷ್ಜದೇವರಾಯನೆ. 
ಸಿಂಹಾಸನ, ಆನೆ:ಳ೪ ಉಯ, ದರ್ಬಾರಿನಲ್ಲಿ ಸಾಮಂತರಿಗಾಗಿ ಸತವ ಮಂಚಗಳ 
ಏರ್ಪಾಡು, ನಾಣ್ಯಗಳು-ಇವೇ ಮೊದಲಾದವುಗಳ ಚಿತ್ರಗಳು ಗಮನಾರ್ಹವಾದವು 
ಗಳು. ವೀರನರಸಿಂಹ ಎಂಬವನ ಹೆಸರಿನಲ್ಲಿ ಒಂದು ಮುದ್ರೆ ಇದ್ದು ಮೇಲೆ "ಶ್ರೀ'ಕಾರ, 
ಬದಿಗಳಿಗೆ ಸೂರ್ಯ-ಚಂದ್ರರು. ಅದರಲ್ಲಿಯ ಒಕ್ಕಣಿಕೆ ಹೀಗಿದೆ : ""ಶ್ರೀ ಲಕ್ಷ್ಮೀ 
ರಮಣಗೋವಿಂದ / ಸಾ ವರಪ ಪ್ರಸಾದ / ಶ್ರೀಮದ್ರಾಜಾಧಿರಾಜ ೫ 
ಪರಮೇಶ್ವರ ಶ್ರೀ ವೀರಪ್ರತಾಪ ಶ್ರೀ ವೀರನರಪ ತ್ರಿ ಸ್ವಾಮಿ...' 


ವಿಜಯನಗರೋತರ ಕಾಲ 


ಈ ಕಾಲದ ಹೆಚ್ಚಿನ ಮಾಹಿತಿ ಕೈಫಿಯತ್ತುಗಳಿಂದಲೇ ತಿಳಿದು ಬರಬೇಕು. ಅಂತಾಗಿ 
ಅವು ಮೊದಲಿಗೆ ದೇಶೀ ಭಾಷೆಗಳಲ್ಲಿ ಲಭ್ಯ. ಆದರೆ ಮೆಕೆನ್ಸಿ ನೇರವಾಗಿ ದಾಖಲಿಸಿದ್ದ 
ಸಂದರ್ಭಗಳೂ ಇವೆ. : ಇದಾಹರಣೆಗೆ ಹೊಸ ಪೇಟೆ ತಾಲೂಕಿನ ದರೋಜಿ, ಕಂಪಲಿ' 
ಹಾಗೂ ಸುತ್ತಲಿನ ಊರುಗಳ ಚರಿತ್ರೆಯನ್ನು ಮೆಕೆನ್ಸಿಯು ಅವರಿವರಿಂದ ಕೇಳಿ 
ಬರೆದುಕೊಂಡದ್ವು ತಲಕಾಡು ಮತ್ತು ಸವಿ ತೀರದ ಶಿವನ ಸಮುದ್ರ - ಈ ಪ್ರಾಚೀನ 
ಸ್ಥಳಗಳ ಚರಿತ್ರೆ "ಮಹಾತ್ಮೆಯ ಸ್ಹರೂಪವನ್ನು ತಾಳಿದೆ. ಸಿರಾ, ಸೌವಗಡ: ಉಪದ 
ಕಳಸ, ನಾಯ್ಕನಹಟ್ಟಿ ತುರುವೇಕರೆ - ಇನ್ನೂ ಹಲವು ಸ್ಥಳಗಳ, ತುಸುವೇ ಆಗಲಿ, 
ಚರಿತ್ರಾತ್ಮಕ ವಕ ಇದೆ. ಆದರಂತೆ ಕಳವೆ, ಮಾಗಡಿ, ಮಹಾರಾಜಾದುರ್ಗ, 
ಉಚ್ಚಂಗಿದುರ್ಗ, ಹರಪನಹಳ್ಳಿ ಇವನ್ನೂ ಹೆಸರಿಸಬೇಕು. ಸ್ಥಾನಿಕ ಅಭ್ಯಾಸ 
ಮಾಡುವವರಿಗೆ ಅಷ್ಟಿಷ್ಟು ಮಾಹಿತಿ ದೊರೆಯಬಹುದು. 

ಅದೇ ಚಂದ್ರಗಿರಿಗೆ ಸಂಬಂಧಿಸಿದಂತೆ ಮಾಹಿತಿ ತುಸು ಹೆಚ್ಚೇ ದೊರೆಯುವುದು - 
ಹಲವಾರು ದಾಖಲಿಗಳಿರುವುದರಿಂದ. ಕೃಷ್ಣ ಜ್ವದೇವರಾಯನು ು ಗಜಪತಿಯನ್ನು ಯುದ್ಧದಲ್ಲಿ 
ಸೋಲಿಸಿ ಅದನ್ನು ಗೆದ್ದುಕೊ ೦ಡ ಮೇಲೆ "ಮೂರು ಜನ ನಾಯ್ಡುಗಳನ್ನು ಅದರ ರಕ್ಷಣೆಗೆ. 
ನಿಯಮಿಸಿದ್ದನಂತೆ. ಅದರಂತೆ ರಾಯದುರ್ಗ. ಇಲ್ಲಿಯೂ ಒಂದು ನಾಯ್ಡು ವಂಶದ 
ಪಾಳೆಯಗಾರಿಕೆ. ಇವರಿಗೂ ಪನುಸೊಂಡೆಯವರಿಗೂ ರಕ್ತಸಂಬಂಥವಿದ್ದಿತು. ಅಂತಾಗಿ 
ಟಿಪ್ಪೂನ ಸಂಗಡ ಜೊತೆಯಾಗಿ ಯುದ್ಧ ಮಾಡಿದರು. 


೫೪ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಆನೆಗೊಂದಿಯ ರಾಜರ ಬಗ್ಗೆಯಂತೂ ಇನ್ನೂ ಹೆಚ್ಚಿನ ಮಾಹಿತಿ ಇದೆ. 
ವಿಜಯನಗರ-ವೂರ್ವದ ಕಾಲದಿಂದಲೂ ಇದ್ದ ರಾಜಮನೆತನ ಅದು. ಮುಂದೆ 
ಇಂಗ್ಲಿಶರ ಆಶ್ರಿತರಾಜರೆನಿಸಿದ್ದರೂ, ತಕ್ಕಮಟ್ಟಿಗೆ ಸುಭದ್ರಸ್ಥಿತಿಯಲ್ಲಿ ಇದ್ದವರು. 
ನ ಆ ಆನೆಗೊಂದಿಯ ರಾಜ "ತಿಮ್ಮಪ್ಪ ನಿಗೂ ವೈಯಕ್ತಿಕ ಸ್ನೇಹ. ಹೀಗಾಗಿ 

ಪ್ಪ ತನ್ನ ಸಂಸ್ಥಾನದ್ದಲ್ಲದೆ, ಇತರ ಮಾಹಿತಿಯನ್ನು ಮುಕ್ತವಾಗಿ "ಓದಗಿಸಿದ್ದಾನೆ. ತನ್ನ 
ತ “ಚಿತ್ರವನ್ನೂ "ಕೊಟ್ಟಿದ್ದಾನೆ. ಇವರ ಪರಸ್ಪರ ಸ್ನೇಹವನ್ನು ತಿಳಿದಿದ್ದ ಹರಿಹರದ 
ಓರ್ವ ಸ್ವಾ ಕೃಷ ತಮಗೆ ಮಕೆನ್ಷಿಯ ಭೇಟಿ ಮಾಡಿಸಬೇಕೆಂದು. ತಿಮ್ಮಪ್ಪನಿಗೆ ಬರೆಸಿದ 
ರಾಯಸ ಒಂದಿದೆ. ನಮ ನಾಡಿನಲ್ಲಿ ಮೆಕೆನ್ಸಿಯು ಎಷ್ಟರಮಟ್ಟಿಗೆ ಬೇರೂರಿದ್ದನೆಂಬುದನ್ನು 
ಇದು ತಿಳಿ ಯಪಡಿಸುತ್ತದೆ. 


ಮೈಸೂರು ನ್‌ ಕಾಲ 


ಒಡೆಯರರ ಚರಿತ್ರೆಯನ್ನು ಹೇಳುವ ನಾನಾ ಬಗೆಯ ದಾಖಲೆಗಳು ಈ 
ಸಂಗ್ರಹದಲ್ಲಿವೆ. ಅದು ಸಹಜವೇ-ಪೂರ್ವಾಧುನಿಕ (076-77066173) ಕಾಲವಾದ್ದರಿಂದ. 
ಈ ದಾಖಲೆಗಳು ಕನ್ನಡವಲ್ಲದೆ ಪರ್ಶಿಯನ್‌, ಮರಾಠಿ ಭಾಷೆಗಳಲ್ಲೂ ಇರುವುದೊಂದು 
ವಿಶೇಷ ಈ ಮೈಸೂರು ರಾಜರು - ವಿಶೇಷತಃ ದೇವರಾಜ ಚಿಕ್ಕದೇವರಾಜ ಇವರು ವಿಧಿ 
ಸಿದ ತೆರಿಗೆಗಳ ಮಾಹಿತಿ ಲಭ್ಯ. "ನರಪತಿವಿಜಯಂ' ಎಂಬ ಅಲಂಕಾರ ಗ್ರಂಥವಿದೆ - 
ಕನ್ನಡದಲ್ಲಿ ಇದೇ ಹೆಸರಿನ ತಮಿಳುಕಾವ್ಯ ಒಂದಿದೆಯಂತೆ. ಕಾವಲಿ ಬೋರೈಯ್ಯ 
ಇಂಗ್ಲಿಷಿಗೆ ಅನುವಾದಿಸಿದ ಪ್ರತಿ ಪ್ರಸುತ ಸಂಗ್ರಹಾಲಯದಲ್ಲಿದೆ. 

ಹೃದರ್‌, ಟಿಪ್ಪೂಸುಲ್ರಾನರಿಗೆ ಸಂಬಂಧಿಸಿದ ಕೈಫಿಯತ್ತುಗಳೂ, ದಾಖಲೆಗಳೂ 
ಸಾಕಷ್ಟಿವೆ. ಅವುಗಳನ್ನು ಮಥಿಸಿದಾಗ ಹೊಸ ಅಂಶಗಳು ಹೊರಡಬಹುದು. ನಮ್ಮ 
ಭ್ಯ ನೆಳೆದ ಎರಡನ್ನು ಮಾತ್ರ ಇಲ್ಲಿ ಪ್ರಸಾಮಿಸಸವಷು: ಒಂದು - ಟೀಪೂಸುಲ್ವಾನ ಮತ್ತು 

ನ್‌ ಗಾರ್ಡನ್‌ ಇವರ ನಡುವಿನ ಸ ಸಂಭಾಷಣೆ (೧೭೯೨ರ ಸುಮಾರಿಗೆ). ಇನ್ನೊಂದು, 
ತನ್ನ ಈ ಕ್ಕೆ ಕೇವಲ ಒಂದು ವರ್ಷದ ಹಿಂದೆ ಟಿಪ್ಪೂಸುಲಾನನು ಮೈಸೂರು ಒಡೆಯರ 
ಚರಿತ್ರೆ ಯನ್ನು ಪರ್ಶಿಯನ್‌ ಭಾಷೆಯಲ್ಲಿ ಬರೆಯುವ ಕೆಲಸವನ್ನು ಆಣ್‌ ಅನ್ವರ್‌ ಮತ್ತು 
ಇಸ ಹುಸೇನ ಎಂಬುವರಿಗೆ ಒಪ್ಪಿಸಿದ್ದುದು. ನಸಾದ- ಏ- ನಾಮ್‌ ಏ- ರಾಜ್‌. 
ಮೈಸೂರು' ಎಂಬ ಹೆಸರಿನ ಆ ಚರಿತ್ರೆ ೧೭೩೪ಕ್ಕೆ ತಡೆದು ನಿಂತಿದೆ. 


ಕರ್ನಾಟಕ-ಮರಾಠಾ ಸಂಬಂಧ 
ಕರ್ನಾಟಕದೊಡನೆ ಮರಾಠಿಗರ ಸಂಬಂಧ ೧೪ನೆಯ ಶತಮಾನದಿಂದಲೇ 


ಇದ್ದದ್ದರ ಒಂದು ಸ್ಪಷ್ಟ ನಿದರ್ಶನ ಮೆಕೆನ್ಸಿಯ ಈ ಸಂಗ್ರಹದಲ್ಲಿದೆ. ಎರಡನೆಯ 
ಹರಿಹರನು ೧೩೯೪ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮಾದನಹಳ್ಳಿಯನ್ನು ಪಟವರ್ಧನ 


ಮೆಕೆನ್ಸಿಯ ಒಂದು ಅಜ್ಞಾತ ಸಂಗ್ರಹ ೫೫ 


ಕುಟುಂಬದ ವಿಷ್ಣು ದೀಕ್ಷಿತ ಮತ್ತು ಅನಂತ ದೀಕ್ಷಿತ ಎಂಬವರಿಗೆ ದತ್ತಿಬಿಟ್ಟದ್ದರ ಉಲ್ಲೇಖ 
ದೊರೆಯುತ್ತದೆ. 


ಛತ್ರಪತಿ ಶಿವಾಜಿ ಮತ್ತು ಅವನ ತಂದೆ ಇವರ ಕರ್ನಾಟಕ ಸಂಬಂಧ ತಿಳಿದ 
ಮಾತೇ ಆಗಿದೆ. ಇಲ್ಲಿಯೂ ಆ ಕುರಿತ ಮಾಹಿತಿ ಇದೆ. ಅವುಗಳಲ್ಲಿಯ ಕೆಲವು 
ದಾಖಲೆಗಳನ್ನು ಮೆಕೆನ್ಸಿಯೇ (10/೩! ೦8 176 51300 500. 08 867881) - ಇದರ 
೧೩ನೆಯ ಸಂಪುಟದಲ್ಲಿ ಅನುವಾದಿಸಿ ಪ್ರಕಟಿಸಿದ್ದಾನೆ. ಶಹಾಜಿ-ಶಿವಾಜಿ ಇವರ 
ಕರ್ನಾಟಕ ಸಂಬಂಧವನ್ನು ಅವನೇ ಮೊದಲಿಗೆ ಬೆಳಕಿಗೆ ತಂದವನು. ಶಿವಾಜಿಯನ್ನು 
ಕುರಿತ ಡಚ್‌ ದಾಖಲೆಯೊಂದಿದೆ - ಅನುವಾದ ರೂಪದಲ್ವಿ ಪೇಶ್ವೆಯ ಬಾಳಾಜಿ. 
ಬಾಜೀರಾಯನು ಕೊಟ್ಟಿದ್ದ ಸನದು ಮೂಲತಃ ಕನ್ನಡದಲ್ಲಿದ್ದದ್ದು ಜಾಡರ ಆಂಗ್ಲ 
ಅನುವಾದವೂ ಮೆಕೆನ್ಷಿಯ ಈ ಸಂಗ್ರಹದಲ್ಲಿದೆ. ಪೇಶ್ವೆ ಯರು ಪುಣೆಯಿಂದ ಹೊರಟು. 
ಉತ್ತರ ಕರ್ನಾಟಕದ ಮಾರ್ಗವಾಗಿ ಶ್ರೀರಂಗಪ ಪಟ್ಟಣದವರೆಗೆ ದಂಡೆತ್ತಿ 
ಹೋಗುತ್ತಿದ್ದರಷ್ಟೆ ಆ ದಾರಿಯಲ್ಲಿನ ಕೋಟೆಗಳು, ಸ್ಥಳಗಳು ಇವುಗಳ ಮಾಹಿತಿ 
ಬೇರೊಂದು ದಾಖಲೆಯಲ್ಲಿದೆ. 

ಆದರೆ ಮರಾಠೀ ಪ್ರದೇಶಗಳೇ ಆಗಿರುವ ಜಿಂಜಿ, ರತ್ನಾಗಿರಿ, ಮಿರಜ, ನಾಗಪುರ, 
ದೌಲತಾಬಾದ - ಜಾ ಕೈಫಿಯತ್ತುಗಳು ಮೆಕೆನ್ಸಿಗೆ ಕರ್ನಾಟಕದಲ್ಲಿ ಸಿಕ್ಕಿದ್ದೊಂದು 
ವಿಶೇಷ ಅದರಂತೆ, ಮದ್ರಾಸ್‌ನಲ್ಲಿ ಇಂಗ್ಲಿಶ್‌ ಸ ಸತ್ತೆ. ಹೇಗೆ ಮೊದಲಾಯಿತೆನ್ನುವುದರ 
ಒಂದು ದಾಖಲೆಯೂ ಕರ್ನಾಟಕದಲ್ಲಿ ದೊರೆತದ್ದಾಗಿದೆ. “ಚೋಳರಾಜಾಂಚೇ “ಥಾ”. 
ಇದೊಂದು ಮರಾಠೀ ಬರಹ. ಅದನ್ನು ಅನುವಾದಿಸಿ ತಂಜಾವೂರಿನ ನಿವಾಸಿ 
ವೆಂಕಟರಾಯ ಎಂಬುವನು ಮೆಕೆನ್ಸಿಗೆ ಕೊಟ್ಟಿದ್ದಾನೆ. 

"ಬಲ್ಲಾಘಾಟ' ಎಂಬುದು ಪದೇ ಪದೇ ಈ ಸಂಗ್ರಹದಲ್ಲಿ ಕಾಣಬರುತ್ತದೆ. 
ಅದುವೇ ಈಗಿನ ಪಾಲಘಾಟ. ದೀರ್ಫಕಾಲದ ವರೆಗೆ ಕರ್ನಾಟಕ ರಾಜರ ಕೈಕೆಳಗೇ 
ಇದ್ದಿತು. ಆ ಕಾರಣದಿಂದ ಸಾಕಷ್ಟು ದಾಖಲೆಗಳು ಈ ಸಂಗ್ರಹದಲ್ಲಿವೆ. ಗಣನೀಯ 
ಮಾಹಿತಿಯೂ ಇದೆ. 

ಅದೇ ಸೊಂಡೂರು, ಗುತ್ತಿ ಇವುಗಳ ಬಗ್ಗೆ ಇರುವ ದಾಖಲೆಗಳನ್ನು ವಿಶೇಷವಾಗಿ 
ಹೆಸರಿಸಬೇಕು. ಇವೆರಡೂ ಘೋರ್ಪಡೆ ಮನೆತನದವರ ವಶವರ್ತಿಯಾಗಿದ್ದವುಗಳು. 
ಈ ಮನೆತನದ ವಂಶಾವಳಿಯ ೨-೩ ಪಾಠಭೇದ ಪ್ರತಿಗಳು ಕಣ್ಣಿಗೆ ಬೀಳುತವೆ. 
"ಘೋರ್ಪಡೆ ಯಾಂಚೇ ಕೈಫಿಯತ್‌' ಎಂಬುದೂ ಲಕ್ಷಿಸಬೇಕಾದ ದಾಖಲೆಯೇ. 
ಸೊಂಡೂರ ಪರಿಸರಕ್ಕೆ ಸಂಬಂಧಿಸಿದ "ಲೋಹಾಚಲ ಮಹುಾತ್ಮೆ'ಯನ್ನು ಮೆಕೆನ್ಸಿ 
ಇಡಿಯಾಗಿ ಷಾ ಮಾಡಿಸಿ ಇರಿಸಿದ್ದಾನೆ. ಮೂಲಭಾಷಾ ಪ್ರತಿ ಸ್ಥಳೀಯವಾಗಿ. 
ಲಭ್ಯವಿಲ್ಲ ಎಂದಾದರೆ ಮೆಕೆನ್ಸಿಯದನ್ನು ನೋಡಬಹುದು. 

ಹಿರೇಹಾಳ ಎಂಬುದು ಸೊಂಡೂರಿನ ಹತ್ತಿರ ಘೋರ್ಪಡೆಯವರ ವಶದಲ್ಲಿದ್ದ 
ಒಂದು ಊರು. ಆ ಊರ ಹೆಸರಿನ ಕೈಫಿಯತ್ತಿನಲ್ಲಿ ಒಂದು ವಿಶೇಷ ಘಟನೆಯ 


೫೬ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಪ್ರಸಾಪವಿದೆ. ಟಿಪ್ಪೂ ಹತನಾದ ಮೇಲೆ, ಅವನ ರಾಜ್ಯವನ್ನು ಹಂಚಿಕೊಳ್ಳುವಿಕೆಯಲ್ಲಿ 
2 1 1 ನಿಜಾಮನಿಗೆ ಹೋಯಿತು. ಆಗಿನ ಇ ಪಃ. ಸಂಸ್ಥಾನಿಕನ ತಮ್ಮ 
ವೆಂಕಟರಾಯನು ಅದನ್ನು ಮರಳಿ ಪಡೆಯಲು ಯತ್ನಿಸಿದ. ಈ ಮಧ್ಯೆ ಬ್ರಿಟಿಶರು 
ಪ್ರವೇಶಿಸಿ, ನೇರವಾಗಿ ತಮ್ಮದನ್ನಾಗಿ ಮಾಡಿಕೊಂಡು ಬಳ್ಳಾರಿ ಜಿಲ್ಲೆಗೆ ಸೇರಿಸಿಬಿಟ್ಟರು [ 

ನಮಗೆ ವಿಶೇಷವಾಗಿ ತೋರಿದ್ದೆಂದರೆ, ಮೆಕೆನ್ಸಿಯು ದೊರಕಿಸಿದ : ಅನೇಕಾನೇಕ 
ದಾಖಲೆಗಳ ಮೂಲವು ಮರಾಠೀ ಭಾಷೆಯದು. ೩೧518106 8೯0173 1ೆ2/2/11' 
ಎಂಬುದನ್ನು ಎಲ್ಲೆಲ್ಲಿಯೂ ಕಾಣುತ್ತೇವೆ. ಎಂದರೆ ಆ ಭಾಷೆಯನ್ನೂ ಅರ್ಥ 
ಮಾಡಿಕೊಳ್ಳುವ, ಅಗತ್ಯಬಿದ್ದರೆ ಲಿಖಿತಗೊಳಿಸಬಲ್ಲ ಅನೇಕರು ಕರ್ನಾಟಕದ ರಾಜರ - 
ಸಂಸ್ಥಾನಿಕರ 'ಬಳಿ ಇದ್ದರು ಎಂದು ಹೇಳಬೇಕಾಗುತ್ತದೆ. ಕನ್ನಡವು ಎಷ್ಟರ ಮಟ್ಟಿಗೆ ಆಡಳಿತ 
ಭಾಷೆಯಾಗಿದ್ದಿತೆಂದು. ಹೇಳುವುದು ಕಷ್ಟ (ಬಳಕೆಯ ಭಾಷೆಯಾಗಿ ಇದ್ದಿರಬಹುದು). 
ಅದೇ, ಪರ್ಶಿಯನ್‌, ಉರ್ದು ಮತ್ತು ಮರಾಠಿ ಇವು ಮಾತ್ರ ಮಧ್ಯಯುಗೀನ ಹಾಗೂ 
ಪೂರ್ವಾಧುನಿಕ (076-17706617) ಕಾಲಗಳಲ್ಲಿ ರಾಜಕೀಯ ಮತ್ತು ಆಡಳಿತ 
ಸಂದರ್ಭಗಳಲ್ಲಿ ರಾರಾಜಿಸಿದುವೆಂದೇ ಹೇಳಬೇಕು. 


ಪ್ರಬಂಧವನ್ನು ಮುಗಿಸುವ ಮುನ್ನ ಒಂದು ಎಚ್ಚರಿಕೆಯ ಮಾತು ಹೇಳಬೇಕು. ಈ 
6707೩1 ವಿಭಾಗದಲ್ಲಿ ಸಾಮಗ್ರಿಯೇನೋ ವಿಪುಲವಾಗಿದೆ. ಅದು ಎಷ್ಟರ ಮಟ್ಟಿಗೆ 
ವಿಶ್ವಾಸಾರ್ಹ ? ಬಖೈರು - ಕೈಫಿಯತ್ತುಗಳು, ತಲೆತಲಾಂತರದಿಂದ ಕೇಳಿಬಂದಷ್ಟನ್ನೇ 
ದಾಖಲಿಸಿರುವ ವಂಶಾವಳಿ ಮತ್ತು ಚರಿತ್ರೆಗಳು, ಹಾಗೇನೆ ಮುದುಕರು ಹೇಳಿದ 
ಮಾತುಗಳು - ಇವುಗಳನ್ನು ಎಷ್ಟರಮಟ್ಟಿಗೆ ನಂಬಬೇಕೆಂಬುದು ಅವರವರಿಗೇ ಬಿಟ್ಟದ್ದು 
ಹಾಗೆಂದು ಇವುಗಳ ಮಹತ್ವೆ ಹಾಗೂ ಉಪಯಾಕತೆಗೆ ಹಸಗ ಕುಂದು 
ತಟ್ಟಲಾರದು. 


(ಡಾ. ಸಿ.ಆರ್‌. ಶ್ಯಾಮಲಾ ಅವರೊಂದಿಗೆ) 


ಡಿ 


. ಹೈದರಾಲಿಯೊಡನೆ ದೌತ್ಯ ಸಂಭಾಷಣೆ 


ಕ್ರಿ.ಶ... ೧೮೫೭ರ ಸಿಪಾಯಿ ದಂಗೆಯು ಭಾರತದ ಪ್ರಥಮ ಸ್ವಾತಂತ್ರ್ಯ 
ಯುದ್ಧವೆಂದು ತಿಳಿಯಲಾಗುತ್ತದೆ. ಅದೊಂದು ದೊಡ್ಡ ಪ್ರಮಾಣದ 
ಆಂದೋ .ನವೆಂಬುದು ನಿಜವೇ. ಆದರೆ ಅದನ್ನೇ ಪ್ರಥಮವೆಂದು ಹೇಳಲಾಗದು. 
ಅದಕ್ಕಿಂತ ಪೂರ್ವದಲ್ಲಿ ಆಗಾಗ ಬ್ರಿಟಿಶರನ್ನು ಈ ದೇಶದಿಂದ ಹೊರಗಟ್ಟಬೇಕೆನ್ನುವ 
ಪ್ರಯತ್ನಗಳು ನಡೆದೇ ಇದ್ದುವು (ಉದಾಹರಣೆಗೆ ದಿಂಡಿಗಲ್ಲಿನ ಬಳಿಯ ೧೮೦೨-೦೩ರ 
ಯುದ್ಭ). ಆದರೆ ಎವಿಧ ರಾಜ್ಯಗಳಲ್ಲಿಯ ರಾಜರು ಒಟ್ಟಿಗೆ ಒಪ್ಪಂದ ಮಾಡಿಕೊಂಡು, 
ಇಂಗ್ಲಿಷರು ಹರಡಿಕೊಂಡಿರುವ ಎಲ್ಲಾ ಪ್ರದೇಶಗಳಿಂದ ಅವರನ್ನು ಹೊರಗೋಡಿಸ 
ಬೇಕೆಂಬ ಪ್ರಯತ್ನವೊಂದು ೧೭೮೦ರಲ್ಲಿ ಜರುಗಿತು. ಪೇಶ್ವೆ, ಭೋಸ್ಲೆ ಹಾಗೂ ಸಿಂಧ್ಯ - 
ಈ ಮರಾಠರು ಬಂಗಾಲದವರೆಗೆ ಸಾಗಿ ಅಲ್ಲಿಯ ಬ್ರಿಟಿಶರನ್ನು ಹೊರದಬ್ಬಬೇಕು. 
ನಿಜಾಮನು ಮಧ್ಯಪ್ರದೇಶ, ಉತ್ತರಪ್ರದೇಶಗಳಲ್ಲಿಯ ಇಂಗ್ಲಿಷರನ್ನು ಗೊತ್ತಿಗೆ 
ಹಚ್ಚಬೇಕು. ಅದರಂತೆ ದಕ್ಷಿಣದಲ್ಲಿ ಶೈದರಾಲಿಯು ಮದ್ರಾನ್‌ ಪ್ರಾಂತ್ಯದಲ್ಲಿ ಅವರ 
ಉಚ್ಚಾಟನೆ ಮಾಡಬೇಕೆಂದು ಸಚ ಇದನ್ನು ತುಸುಮಟ್ಟಿಗಾದರೂ 
ಕಾರ್ಯಾಃ ಚರಣೆಯಲ್ಲಿ ತಂದಿದ್ದರೆ, ಇದುವೆ ರಾಷ್ಟ್ರಮಟ್ಟದಲ್ಲಿಯ ಪ ಪ್ರಥಮ ಸ್ವಾತಂತ್ರ 
ಯುದ್ಧವಾಗುತ್ತಿತ್ತು ಆದರೆ ನಿಜಾಮನನ್ನು ಗವರ್ನರ್‌-ಜನರಲ್‌. ವಾರನ್‌ ಹೇಸಿಂಗ್‌ನು 
ಒಡೆದುಕೊಂಡುಬಿಟ್ಟನು. ಪೇಶ್ವೆಯು ಸಿಂಧ್ಯನ ಸಹಾಯದಿಂದ ತುಸು ಮುಂದುವರಿದ 
ನಾದರೂ ಅವನೂ ಒಪ್ಪಂದ ಮಾಡಿಕೊಂಡು ಹಿಂದಿರುಗಿದನು (ಇದು ಸಾಲ್ಟಾಯಿ 
ಒಪ್ಪಂದವೆಂದು ಇತಿಹಾಸದಲ್ಲಿ ಪ್ರಸಿದ್ಧವಿದೆ). 

ಆದರೆ ಹೈದರ್‌ ಒಬ್ಬನೇ ಒಪ್ಪಂದದಂತೆ ನಡೆದುಕೊಂಡ. ಮದ್ರಾಸಿನ ಮೇಲೆ 
ಸಾಗಿ ಹೋಗಿ, ಎರಡು ವರ್ಷಗಳ ಪರ್ಯಂತ ಇಂಗ್ಲಿಷರೊಡನೆ ಹೋರಾಡಿದ. ಈ 
ಹಿನ್ನೆಲೆಯಲ್ಲಿ ನಡೆದ ಸಂಭಾಷಣೆಯಿದು. 

ಮೈಸೂರಲ್ಲಿಯ ದಳವಾಯಿಗಳ ಒಳಜಗಳಗಳನ್ನು ಸದೆಬಡೆದು ಹೃದರನು 
ರಾಜ್ಯಸೂತ್ರ ಗಳನ್ನು ವಹಿಸಿದ್ದನಷ್ಟೆ ದಂಡನ್ನು ಕೂಡಿಸಿ, ನೆರೆಯ ಪ್ರದೇಶಗಳ ಮೇಲೆ ಏರಿ 
ಹೋಗುವುದು, ಸದಾ € ಯುದ್ಧದಲ್ಲಿ ನಿರತನಾಗಿರುವುದು ಅವನ ರಕ್ತಗುಣವೇ ಆಗಿದ್ದಿತು. 

೧೭೬೯೦ ಹೊತ್ತಿಗೆ ಅವನೊಬ್ಬ ಬಲಾಢ್ಯ ನಾಯಕನಾದನಲ್ಲದೆ, ಸಮಗ್ರ ದಕ್ಷಿಣ 
ಭಾರತದಲ್ಲಿ ಅವನನ್ನು  ಸಂಗಟ್ಟುವ ಯಾವ ರಾಜರೂ ಇರಲಿಲ್ಲ ಈ ನಿಮಿತವಾಗಿ ಅವನು 
ಇಂಗ್ಲಿಷರೊಡನೆ ಆಗಾಗ ನೇ ಇಸಾಡಬೇಕಾಯಿತು. ೧೭೭೯ರಲ್ಲಂತೂ ಮದ್ರಾಸಿನ ತನಕ 


೫೮ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಹೋಗಿ ಅವರ ಮೇಲೆ ಎರಗಿದನು. ಐದೇ ಮೈಲು ಅಂತರದಲ್ಲಿದ್ದ ಅವನೊಡನೆ 
ಇಂಗ್ಲಿಷರು ಕೂಡಲೇ ಒಪ್ಪಂದ ಮಾಡಿಕೊಂಡರು. ಆ ಒಪ್ಪಂದದ ಪ್ರಕಾರ, 
ಬೇರೆಯವರು ದಾಳಿ ಮಾಡಿದಾಗ ಇಂಗ್ಲಿಷರು ಹೈದರನಿಗೆ ನಕಮಗಲೀಕಕೂ? ನಿಶ್ಚಿತ 
ಕರಾರು ಇದ್ದಿತು. ಪೇಶ್ವೆಯವರು ಮೇಲಿಂದ 'ಮೇಲೆ ಇವನ ರಾಜ್ಯದ ಮೇಲೆ 
ಎರಗುತ್ತಿದ್ದುದರಿಂದ ಈ ಶರತ್ತಿನ ಅಗತ್ಯ ಅವನಿಗಿತ್ತು ಆದರೆ ಇಂಗ್ಲಿಷರು ಒಮ್ಮೆಯೂ 
ಹಾಗೆ ಅವನಿಗೆ ನೆರವಾಗಲಿಲ್ಲ 

ಮೇಲೆ ಹೇಳಿದ ೧೭೮೦ರ ತ್ರಿಕೂಟ ಒಪ್ಪಂದದ ಪ್ರಕಾರ, ಹೃದರನು ೯೦ 
ಸಾವಿರದಷ್ಟು ಸುಸಜ್ಜಿತ ಸೈನ್ಯದೊಡನೆ, ಬ್ರಾಹ್ಮಣರು, ಮೌಲ್ವಿಗಳ ಪ್ರಾರ್ಥನೆಯ 
ಬಲದೊಡನೆ ಶ್ರೀರಂಗಪಟ್ಟಣದಿಂದ ಹೊರಟನು. ಹಲವಾರು ಯುದ್ಧರಂಗಗಳಲ್ಲಿ 
ವಿಜಯಶ್ರೀ ಹೈದರನ ಕೊರಳಿಗೇ ಹಾರ ಹಾಕಿದಳು. ಗವರ್ನರ್‌ ಜನರಲ್‌ ವಾರೆನ್‌ 
ಹೇಸ್ಟಿಂಗ್ಸ್‌ ಮದ್ರಾಸಿನ ಗರ್ವನರನನ್ನು ವರ್ಗಾಯಿಸಿದರೂ ಪ್ರಯೋಜನವಾಗಲಿಲ್ಲ 
ಕೊನೆಗೆ ಯುದ್ಧನೀತಿನಿಪುಣನೆಂದು ಹೆಸರು ಪಡೆದಿದ್ದ ಜನರ್‌ ಐರ್‌ಕೂಟ್‌ ಎಂಬವನನ್ನು 
ಮುಖ್ಯ ಸೇನಾನಿಯನ್ನಾಗಿ ಮಾಡಿ ಕಳುಹಿಸಿದನು. ಸುರುವಾತಿಗೆ ಐರ್‌ಕೂಟನ ಮೇಲುಗೈ 
ಕಂಡುಬಂದರೂ ಅವರಿಬ್ಬರ ನಡುವೆ ಅರ್ಣಿಯ ಬಳಿ ನಡೆದ ಯುದ್ಧದಲ್ಲಿ (ಜೂನ್‌ 
೧೭೮೨) ಹೈದರನಿಗೆ ದೊಡ್ಡ ವಿಜಯ ಲಭಿಸಿತು. ಇದರಿಂದ ತುಸು ಧೃತಿಗೆಟ್ಟ ಕೂಟ್‌, 
ಶ್ರೀನಿವಾಸರಾವು ಎಂಬವನನ್ನು ದೂತನೆಂದು ಹೈದರನ ಬಳಿಗೆ ಕಳಿಸಿಕೊಟ್ಟನು. 

ಅವರಿಬ್ಬರ ಸಂಭಾಷಣೆಯು ೧೭೮೩ರ ೧೪ ಮತ್ತು ೧೫ನೇ ಜುಲೈ ಈ ಎರಡು 
ದಿನಗಳಲ್ಲಿ ನಡೆಯಿತು. ಈ ಸಂಭಾಷಣೆಯ ಪ್ರತಿಕೃತಿಯು ಮೂಲದಲ್ಲಿ ಮರಾಠಿಯಲ್ಲಿ 
ಇದ್ದು. ಕೂಟನ ಆಪ್ಪಕಾರ್ಯದರ್ಶಿ ಗ್ರಹಾಮ್‌ ಎಂಬುವನು ಇಂಗ್ಲಿಪಿಗೆ 
ಅನುವಾದಿಸಿದ್ದಾನೆ. ಈ ಇಂಗ್ಲಿಷ್‌ ಪ್ರತಿಯು ಲಂಡನ್ನಿನ ಇಂಡಿಯಾ ಆಫೀಸ್‌ 
ಲೈಬ್ರರಿಯಲ್ಲಿದ್ದುದನ್ನು ಪರಿಶೀಲಿಸಿದ ಮೇಲೆ, ಇದರ ಐತಿಹಾಸಿಕ ಮಹತ್ವ ವನ್ನು ಗುರುತಿಸಿ 
ಪತಿ ಮಾಡಿ ತಂಸಿಕೊಂಡೆ. 


ಇದನು ಕನ್ನಡ ರೂಪದಲ್ಲಿ ಯಥಾವತ್ತಾಗಿ ಅನುವಾದಿಸಿಲ್ಲ ' ನೇರವಾಗಿ 
ಓದಬರುವಂತೆ, ಆದರೆ ಮೂಲದ ವಿಚಾರ ಬದಲು ಮಾಡದಂತೆ ಕೊಡಲಾಗಿದೆ. ನಮ್ಮ 
ಐತಿಹಾಸಿಕ ದಾಖಲೆಗಳಲ್ಲಿ ಸಂಭಾಷಣಾ ರೂಪದಲ್ಲಿದ್ದವುಗಳು ತೀರ ಕಡಿಮೆ: 
ರಾಜಕೀಯ ಸಂವಾದಗಳು. ಇಂದಿಗೂ ನಡೆಯುತ್ತಲಿವೆಯಷ್ಟೆ ಹಾಗೆ ಮಾಡುವಾಗ 


ಯಾವ ಬಗೆಯ ಗತ್ತುಗಾರಿಕೆ ಇರುವುದೆಂಬುದನ್ನು ಇದರಿಂದ ತುಸುಮಟ್ಟಿಗೆ 
ಕಂಡುಕೊಳ್ಳ ಬಹುದು. 


ಶ್ರೀನಿವಾಸರಾವು ಆದರದಿಂದ ಪ್ರಣಾಮ ಮಾಡಿ, ನಜರಾಣಿಯನ್ನು ಒಪ್ಪಿಸಿದ 
ಮೇಲೆ ಕುಶಲಪ್ರಶ್ನೆಗಳು ಜರುಗಿದವು. ಅನಂತರ ಈ ರೀತಿಯಾಗಿ ಸಂಭಾಷಣೆ 
ಮುಂದುವ ರಿಯಿತು. 


ಹೈದರಾಲಿಯೊಡನೆ ದೌತ್ಯ ಸಂಭಾಷಣೆ ೫೯ 


ಹೈದರ್‌ - ಇಂಗ್ಲಿಷರೊಡನೆ ಸ್ನೇಹದಿಂದಿರಲೆಂದು ಈ ಮೂರು ವರ್ಷಗಳಲ್ಲಿ 

ನಾನು ಮದ್ರಾಸಿನ ನಲ್ಲಿರುವ. ನಮ್ಮ ವಕೀಲರ ಮುಖಾಂತರ ನೂರು ಪತ್ರಗಳನ್ನಾದರೂ. 

ಬರೆಸಿರಬೇಕು. ದಿಂಡಿಗಲ್ಲಿನ ಗಡಿಯಲ್ಲಿ ಒಂದೇ ಸಮನೆ ಗಲಭೆಗಳಾಗುತ್ತಿದ್ದುದನ್ನು 

ಕಂಡು, ""ಇದು : ಸ್ನೇಹದ ರೀತಿಯಲ್ಲ ಹೀಗೇ ಮುಂದುವರಿದರೆ ಕರ್ನಾಟಕ್‌ ಪ ಪ್ರದೇಶಕ್ಕೆ. 

ಬಂದು ದಾಳಿ ಮಾಡುವೆ'' ಎಂದು ತಿಳಿಸಿದೆ. ಏನೂ ಪ್ರಯೋಜನವಾಗಲಿಲ್ಲ “ಕೊನೆಗೆ 

ನಮ್ಮ ವಕೀಲನು ಒತ್ತಾಯಿಸಿದಾಗ (ಆರ್ಕಾಟದ) ಕರರ ಕಡೆಗೆ ಹೋಗು. ಎಂದರು. 

ನವಾಬರ ಕಡೆ ಹೋದರೆ ಇಂಗ್ಲಿಷರನ್ನೇ ಕೇಳು ಎಂಬುದಾಗಿ ಉತ್ತರ. 

ಶ್ರೀನಿವಾಸರಾವು - ನೀವು ಎಷ್ಟೆಂದರೂ ಸರದಾರರು. ನೀವು ಎತ್ತಿದ ಮುದ್ದೆಗಳಿಗೆ 
ಉತರ ರವನ್ನು ಅಪೇಕ್ಷಿನು ುವುದು ನ್ಯಾಯವೇ. ನಾನೀಗ ಕೆಲವಕ್ಕೆ 
ಉತ್ತರ ಕೊಡಲೇ 

ಎ ಅವಶ್ಯವಾಗಿ. 


ಇಂಗ್ಲಿಷರೊಡನೆ ವೈರ ಸಾಧಿಸುವ ಹಟದಿಂದಲೇ ನೀವು ಈ 
ಕರ್ನಾಟಿಕ್‌ಗೆ ಬಂದುದೆಂದು ನಮ್ಮ ಸಾಹೇಬರ ಭಾವನೆಯಾಗಿದೆ. 
ಗಡಿ ಜಗಳವಿದ್ದರೆ ಅದು ಒಂದೇ ಪಕ್ಚದಿಂದ ಹೇಗಾದೀತು?) 
ಎರಡೂ ಕಡೆಗೆ ತಪ್ಪು ಘಟಿಸಿರಬೇಕು. ಚಪ್ಪಾಳೆಗೆ ಎರಡೂ ಕೈಗಳು 
ಕೂಡಬೇಕು ತಾನೇ. ಈಗ ನೀವಾಗಿ ಕರ್ನಾಟಿಕ್‌ * ಪ್ರದೇಶಕ್ಕೆ 
ಬಂದು ಇಂಗ್ಲಿಷರ ವೈರ ಕಚ್ಚಿಕೊಂಡಿರಿ. 

ಹೆ ನನ್ನ ಮತ್ತು ಇಂಗ್ಲಿಷರ ನಡುವ ಆದ ಒಪ್ಪಂದದ ಕರಾರುಗಳಲ್ಲಿ 
ಬ ಅವರು ಪಾಲಿಸಲಿಲ್ಲ. ಮುಂದಿನ ನಮ್ಮ 
ವ್ಯವಹಾರದಲ್ಲಿ ಅವರಲ್ಲಿ ವಿಶ್ವಾಸವಿಡಲು ಸಾಧ್ಯವೇ ಇಲ್ಲ 


ಈ 8 
| 


ಶ್ರೀ- `ರಾರುಗಳನ್ನು ಮುರಿಯುವುದರಲ್ಲಿ ನೀವೇ ಮುಂದಾದಿರಿ; 
ಇಂಗ್ರಿಷರಲ್ಲ 
ಹ್ಗೆ- ಹೌದೆ? ಕೇಳಿನಿ ಹಾಗಾದರೆ, ಮರಾಠರು ನನ್ನ ಮೇಲೆ ದಾಳಿ 


ಮಾಡಿದರೆ ನನಗೆ ನೆರವುಗಬೇಕೆಂದು ಕರಾರು ಆಗಿದ್ದಿತು. 
ಸಹಾಯ ಕಳಿಸಲು ನಾನು ಬರೆದೆ. ಅದಕ್ಕೆ ಅವರ ಉತ್ತರ ದ 
ಗೊತೆ? ಇಂಗ್ಲೆಂಡಿಗೆ ಬರೆದು ಅಲ್ಲಿಯ “ಓಪಿಗೆ ಬಂದ ಮೆ 

ಸಹಾಯ ಮಾಡುವುದಾಗಿ ತಿಳಿಸಿದರು. ಆಗ ನಾನು ""ನಿಮ್ಮ 





*. ಇದು ನಮ್ಮ ಕರ್ನಾಟಕ ದ್ರಾಸದ ನೆರೆಯ ಮೂಡುಘಟ್ಟದ ಕೆಳಗಿನ ಪ್ರದೇಶ ; 
' ಉತ್ತರದಲ್ಲಿ ನೆಲ ಲೂರಿನಿಂದ ದಕ್ಷಿಣದಲ್ಲಿ ತಿನ್ನವೆಲ್ಲಿಯವರೆಗೂ ಇದರ ವಿಸ್ತಾರ. ಇತಿಹಾಸಕಾಲದ 
ಉಸಲ್ಫಾನರು ತಪ್ಪಾಔ ಹೆರಿಸಿದ್ದನ್ನೇ ಆ ಕಾಲದ ಯ ುರೋಪಿಯನ್ನರು ಬಳಸುತ್ತಿದ್ದರು. 


ಟ್‌ 


ವಲ್ಲ ಮ 
ಾದಲ್ಲಿ 


ಡೆ 


೬೦ 


ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಇಂಗ್ಲೆಂಡಿನ ಒಪ್ಪಿಗೆ ಬರಲು ಒಂದು ವರ್ಷವೇ ತಗಲುವುದು. 
ಆಮೇಲೆ. ಸಹಾಯಕ್ಕೆ ಬಂದದ್ದಾದರೆ. ಅದರಿಂದೇನು 
ಪ್ರಯೋಜನ'' ಎಂದು ತಿಳಿಸಿದೆ. ಅದಕ್ಕೆ ನಿಮ್ಮ ಗವರ್ನರ್‌ ಕೊಟ್ಟ 
ಉತರ, "“ಇಂಗ್ಲೆಂಡಿನಿಂದ ಅಪ್ಪಣ ಬರದೆ ಆಗದು'' ಎಂದು. 
ಆದರೂ ನಾನು ಸಹಾಯಕ್ಕಾಗಿ ಕಾದೆ. ಸಾಕಷ್ಟು ಕಾದು, ಕೇಳಿದರೆ 
""ಇಲ್ಲ ಇನ್ನೂ ಉತ್ತರ ಬಂದೇ ಇಲ್ಲ' ಎಂದರು. ಇದು ನಿಮ್ಮ 
ಇಂಗ್ಲಿಷರು ನನಗೆ ನೆರವಾಗುವ ರೀತಿ | ಇನ್ನೊಂದು ವಿಷಯ, ನಮ್ಮ 
ಸೀಮೆಯಲ್ಲಿರುವ ಮಾಹೆ ಬಂದರಕ್ಕೆ ಬರುವುದಿಲ್ಲವಾಗಿ ಆಶ್ವಾಸನೆ 
ಕೊಟ್ಟಿದ್ದರು. ಆದರೂ ನನಗೆ ಗೊತ್ತಿಲ್ಲದಂತೆ ಸಾಗಿಹೋದರು. 
ಫ್ರೆಂಚರಿಗೂ ಇಂಗ್ಲಿಷರಿಗೂ ಜಾತಿವೈರ. ಹಿಂದುಸಾನದಲ್ಲಿರುವ 
ಫ್ರೆಂಚರ ಎಲ್ಲ ಸ್ಥಳಗಳನ್ನೂ ಆಕ್ರಮಿಸಬೇಕೆಂದು, ಇಂಗ್ಲೆಂಡಿನಿಂದ 
ಹುಕುಮು ಬಂದಿತು. ಹೀಗಾಗಿ ನಿರ್ವಾಹವಿಲ್ಲದೆ ಅವರು ನಿಮ್ಮ 
ಸೀಮೆಯಲ್ಲಿ ಕಾಲಿರಿಸಿ ಯುದ್ಧ ಮಾಡಬೇಕಾಯಿತು. ಆದರೂ 
ನಿಮಗೆ ಯಾವುದೇ ಹಾನಿ ಮಾಡಿಲ್ಲ, ಇಷ್ಟಕ್ಕೂ ಆ ಫ್ರೆಂಚರೊಡನೆ 
ನಿಮಗೇಕೆ ನಿಕಟ ಸ್ನೇಹ? ಎಷ್ಟೆಂದರೂ ಅವರೂ ಇಂಗ್ಲಿಷರೂ 
ಒಂದೇ ರಕ್ತದವರು. ಅವರ ಜಗಳದಲ್ಲಿ ನೀವೇಕೆ ಕೈಹಾಕುವಿರಿ? 
ಫ್ರೆಂಚರ ಪಕ್ಚವಹಿಸಿ ಅವರ ತಿಕ್ಕಾಟದಲ್ಲಿ ನೀವು ಪ್ರತ್ಯಕ್ಷ 
ಭಾಗವಹಿಸಿದರೆ, ಇಂಗ್ಲಿಷರು ಅದನ್ನು 'ಸಹಿಸಬೇಕೆನ್ನುವುದು 
ಅದಾವ ನ್ಯಾಯ? 

ನನ್ನ ದೇಶದಲ್ಲಿ ಇಂಗ್ಲಿಶ್‌, ಫ್ರೆಂಚ್‌, ಡಚ್‌ ಮುಂತಾದ ಎಲ್ಲ 
ಯೂರೋಪಿಯನ್ನರ ಫ್ಯಾಕ್ಟರಿಗಳಿವೆ. ಅವರಲ್ಲಿ ಒಬ್ಬರ ಮೇಲೆ 
ಇನ್ನೊಬ್ಬರು ದಾಳಿ ಮಾಡಿದರೆ ನಾನು ಸುಮ್ಮನಿರಬೇಕೆ ? ಇಂಗ್ಲಿಷರ 
ಫ್ಯಾಕ್ಟರಿಯ ಮೇಲೇನೇ ಮತ್ತೊಬ್ಬರು ದಾಳಿ ಮಾಡಿದರೆ 9) ಅಲ್ಲದೆ 
ತೆಲ್ಲಿಚೆರಿಯಲ್ಲಿರುವ ನಿಮ್ಮವರು ನಮ್ಮ ವೈರಿಗಳಾದ ಮಲೆಯಾಳ 
ನಾಯಕರಿಗೆ ಬಂದೂಕು, ಕಾಡತೂಸು, ಮದ್ದಿನ ಪೌಡರ್‌ ಏನೆಲ್ಲ 
ಪೂರೈಸುತ್ತಿದ್ದಾರೆ. ಹೀಗಾದರೆ ಸ್ನೇಹ ಹೇಗೆ ಉಳಿದೀತು?) 
ಇನ್ನೊಂದು ಮಾತು. ನಿಮ್ಮ ಮದ್ರಾಸ್‌ ಗವರ್ನರರು ವರ್ಷ, 
ಎರಡು ವರ್ಷ ಇದ್ದು ಬದಲಾಗುತ್ತಾರೆ. ಹಿಂದಿನವರು ಏನು 
ಮಾಡಿದ್ದಾರೆ, ಏನು 'ಒಪ್ಪಿಕೊಂಡಿದ್ದಾರೆಂಬುದನ್ನು ಗಮನಿಸುವು 
ದಿಲ್ವ ಪ್ರತಿಯೊಬ್ಬರೂ ತಮಗೆ ಖುಷಿ ಬಂದಂತೆ ವರ್ತಿಸುತ್ತಾರೆ ; 
ನನ. ಮಟ್ಟಿಗೆ ಈಸ್ಟ್‌ ಇಂಡಿಯಾ ಕಂಪನಿಯೆಂಬುದು ಒಂದೇ. 


ಸ್ಮ 


ಅವರು ಹೀಗೆ ಭಿನ್ನವಾಗಿ ವರ್ತಿಸತೊಡಗಿದರೆ ಮಾಡಿಕೊಂಡ 


ಹೈದರಾಲಿಯೊಡನೆ ದೌತ್ಯ ಸಂಭಾಷಣೆ ೬೧ 


ಶ್ರೀ- 





ಒಪ್ಪಂದಕ್ಕೆ ನಾನು ಯಾವ ಬೆಲೆ ಕೊಡಬೇಕು? ಈ ಕಾರಣ 
ಗಳಿಂದಾಗಿ ನಾನು ಇಲ್ಲಿಗೆ ಬಂದೆ. ಒಂದು ಕೋಟಿ ರೂ. 
ವೆಚ್ಚವಾದರೂ ಚಿಂತಿಲ್ಲ ಈ ಪ್ರದೇಶವನ್ನು ಹಾಳುಗೆಡವಬೇಕು 
ಎಂದುಕೊಂಡೆ. ನನ್ನ ವಕೀಲನಿಗೆ ಪತ್ರ ಬರೆದು - ಈ ವಿಷಯವನ್ನು 
ಕಂಪೆನಿಯವರಿಗೆ ತಿಳಿಸಲು ಸೂಚಿಸಿದೆ. ಆಗ ಮಾತ್ರ ಒಬ್ಬ 


ಇಂಗ್ಲಿಷ್‌ ವಕೀಲ*. ಬಂದ. ಇಬ್ಬರೂ ಶಾಂತತೆಯನ್ನು 


ಕಾಯ್ದುಕೊಂಡು ಹೋಗಬೇಕೆಂದು ಮೋಘಂ ಆಗಿ ಮಾತಾಡಿದ. 
""ನೀನು ಮದ್ರಾಸ್‌ ಮುಟ್ಟುವದರೊಳಗೇ ಈ ಪ್ರದೇಶವನ್ನು 
ಸುಲಿಯುವೆ'' ಎಂದು ನಾನು ಅವನಿಗೆ ಸ ಷವಾಗಿ ಹೇಳಿದೆ. ಇಲ್ಲಿಗೆ 
ಬಂದು, ಇಡೀ ದೇಶವನ್ನು ಕೊಳ್ಳೆ ಹೊಡೆದೆ. ಇದರಲ್ಲಿ ಇನ್ನೂ 
ಹತ್ತು ಕೋಟಿ ರೂ. ನಷ್ಟವಾದರೂ ನನಗೆ ಚಿಂತಿಲ್ಲ 


ಎರಡು ವರ್ಷಗಳಿಂದ ನೀವು ಇಲ್ಲಿ ಸುಲಿಗೆ ನಡೆಸಿದ್ದೀರಿ. 
ಅದರಿಂದ ನಿಮಗೇನೆ ಆದ ಹಾನಿ ಎಷ್ಟು ಎಂಬುದನ್ನು ಲೆಕ್ಕ 
ಹಾಕಿದ್ದೀರಾ? ಅನೇಕ ಹ ಸೇನಾಪತಿಗಳನ್ನೂ 
ಕಳೆದುಕೊಂಡಿರಿ. ಇನ್ನೂ ಹತ್ತು ಕೋಟಿ ರೂ. ವೆಚ್ಚದ ಮಾತಾಡ್ತಾ 
ಇದ್ದೀರಿ. ಹಾಗೆ ಮಾಡಿದರೆ ಇಂಗ್ಲಿಷ ಷರು ಹೊರಟುಹೋಗುವರು. 
ಅಥವಾ ಕರ್ನಾಟಿಕ್‌ ಪ್ರದೇಶವು ನಿಮ್ಮದಾಗುವುದೆಂದು 
ತಿಳಿದಿದ್ದೀರಾ? ಇದು ಎಂದೆಂದೂ ನಿಮ್ಮಿಂದ ಆಗದ ಮಾತು 
ಎಂಬುದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಸುಲಿಗೆಯಂತಹ 
ವಿಚಾರವೇಕೆ ಮಾಡುತ್ತೀರಿ? ಹಾಗೆ ಮಾಡಿದರೆ ಇಂಗ್ಲಿಷರು 
ಸುಮ್ಮನೆ ಬಿಡುವವರಲ್ಲ ಯೂರೋಪಿನಲ್ಲಿ ಸಹ ಅವರನ್ನು 
ಸೋಲಿಸುವ ಗಂಡರಿಲ್ವ. ಆದಕಾರಣ ಅವರನ್ನು ಕೆಣಕುವುದಕ್ಕೆ 
ಮೊದಲು ತುಸು ವಿಚಾರ ಮಾಡಿರಿ. ನೀವು ದೊಡ್ಡ "ಜು 
ಸರದಾರರಿದ್ದೀರಿ. ನಿಮ್ಮ ಹೆಸರು. ನಿಮ್ಮ ಪೀಳಿಗೆಯವರಲ್ಲಿ 
ಉಳಿಯುವಂತೆ. ಆಗಬೇಕಾದರೆ, ಇಂಗ್ಲಿಷರೊಡನೆ ವೈರ 
ಕಟ್ಟಿಕೊಳ್ಳುವ ಧೋರಣೆ ನಿಮಗೆ ಮಾರಕವಾಗುವುದು. 
ಇಂಗ್ಲಿಷರೊಡನೆ ಸ್ನೇಹದಿಂದಿರುವುದು ನನಗೆ ಖಂಡಿತವಾಗಿ 
ಬೇಕಾಗಿದೆ. ಆದರೆ "ಅವರು ಆಡಿದ ಮಾತಿನಂತೆ ವರ್ತಿಸದಿದ್ದರೆ 
ಅವರ ವೈರತ್ವ ಕಟ್ಟಿಕೊಳ್ಳುವುದಕ್ಕೆ ನಾನು ಸಿದ್ಧನೇ. ಅವರಿಗೆ ಆ 
ಕುರಿತು ನಿಷ್ಠೆ ಇಲ್ವ 


* ಈತ 5೧0೩೫2 ಎಂಬ ಪಾದ್ರಿ. 


೬೨ 


ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಹಾಗೇನಿಲ್ಲ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ತೊಡೆದು ಹಾಕಿ, 
ನಿಮ್ಮಂಥ "ಸರದಾರರೊಟ್ಟಿಗೆ ಸ್ನೇಹದಿಂದಿರುವುದರ ಬಗ್ಗೆ ನಮ್ಮ 
ಸಾಹೇಬರಿಗೆ ಅತ್ಯಂತ ಆಸಕ್ತಿ ಇಡೆ. 

ಆದರೆ ಹಿಂದಿನ ಬಪ್ಪ ದ 201 ಯಾವೊಂದು ಕರಾರನ್ನೂ ಅವರು 
ಪೂರೈಸಲಿಲ್ಲ ಈಗ ಬಗೆಹರಿಸಲಿಚ್ಛಿಸಿದರೆ ಏನು ಮಾಡಲಾದೀತು) 
ಕಂಪೆನಿ ಜನರಲ್ಲಿ ಸತ್ಯಬುದ್ಧಿ ಇಲ್ಲ ಮಾಡಿಕೊಂಡ ಕರಾರನ್ನು 
ಕೊಟ್ಟ ವಚನವನ್ನು ಅವರು ಪಾಲಿಸಿಯಾರೆಂಬ ವಿಶ್ವಾಸ 
ಹೊರಟುಹೋಗಿದೆ. 

ಕರಾರನ್ನು ಪೂರೈಸಿಲ್ಲ ಎಂದು ಮೇಲಿಂದ ಮೇಲೆ ಹೇಳ್ತಾ ಇರ್ತೀಂ. 
ಯಾವುದು? ಸ್ವಲ್ಪ ಹೇಳಿ ನೋಡೋಣ? ಹಾಗೆ ನೋಡಿದರೆ 
ಕರಾರು ಭಂಗ ನಿಮ್ಮಿಂದಲೇ ಹೆಚ್ಚಾಗಿ ಆಗಿದೆ. ನೀವು ಗುತ್ತಿಗೆಯ 
ಮುರಾರಿರಾವ್‌ ಅವರ ವಿರುದ್ಧ ಏನೂ ಮಾಡಬಾರದೆಂದು 
ಕರಾರು ಇದ್ದಿತು. ಆದರೆ ಅವನನ್ನು ನಿರ್ನಾಮ ಮಾಡಿದಿರಿ. 


ಆ ಒಪ್ಪಂದದಲ್ಲಿ ಟ್‌ ಹೆಸರು ಒಂದೇ ಇದ್ದಿತೆ? 
ಬೇರೆಯವರದೂ ಇತ್ತು ಇಂಗ್ಲೀಷರು ತಂಜಾವೂರಿನ ರಾಜನ 
ಉಸಾಬರಿಗೆ ಹೋಗಬಾರದೆಂದಿತ್ತು ಆದರೆ ನೀವು ಏನೆಲ್ಲ 
ಮಾಡಿದಿರಲ್ಲ! 

ತಂಜಾವೂರಿನ ಬಗ್ಗೆ ನೀವೇಕೆ ಕಾಳಜಿ ಮಾಡಬೇಕು ? ಆ ರಾಜನು 
ಇಂಗ್ಲಿಷರ ಕೈಕೆಳಗಿದ್ದಾನೆ. ಅವರಿಗೆ ನಜರಾಣಿಯನ್ನೂ ಕೊಡುತಾನೆ. 
ಅದರಂತೆಯೇ ಮುರಾರಿರಾಯನು ನನ್ನ ಕೈಕೆಳಗಿನವ! ನನಗೆ 
ಹೇಗೆ ಬೇಕೊ ಹಾಗೆ ಅವನೊಂದಿಗೆ ನಡೆದುಕೊಂಡಿದ್ದೇನೆ. 
ನೀವು ಹೀಗೆಯೇ ಸಂಭಾಷಣೆ ಮುಂದುವರಿಸಿದರೆ ಏನೂ 
ಪ್ರಯೋಜನವಾಗಲಾರದು. ಪ್ರಕೃತ ನಮ್ಮ- ನಿಮ್ಮಲ್ಲಿ ಸ್ನೇಹವನ್ನು 
ಹೇಗೆ ಕಾಯ್ದುಕೊಳ್ಳ ಬೇಕೆಂಬುದನ್ನು ಪರಿಶೀಲಿಸೋಣವೆ “ಎ 
ಆಗಲಿ. ನಿಮ್ಮ. ಜನರಲ್ಲನ ಪತ್ರದ ಪ್ರಕಾರ ನೀವು ಇನ್ನೂ ಹಲವು 
ವಿಷಯಗಳನ್ನು ಮುಖತಃ ತಿಳಿಸಲಿದ್ದೀರಂತೆ. ಏನದು 9) 
ಮಹಮ್ಮದ ಉಸ್ಥಾನನ (ಓರ್ವ ವಕೀಲ) ಮುಖಾಂತರ ನಮ್ಮ 
ಸಾಹೇಬರು ಏನನ್ನೋ ಹೇಳಿ ಕಳಿಸಿದ್ದರಂತಲ್ಲ ) ಆ ಕುರಿತು. 
ವಿಚಾರಿಸಲು ನನಗೆ ಹೇಳಿದ್ದಾರೆ. 

ತ್ರಿಚನಾಪಳ್ಳಿ ಹಾಗೂ ಮಧುರೆಗಳನ್ನು ಹಣ ಪಡೆದು ಇಂಗ್ಲಿಷರು 
ಬಿಟ್ಟುಕೊಡಬೇಕೆಂದು ಕರಾರು ಆಗಿದ್ದಿತು. ನನ್ನ ಕಡೆ ಪಾವತಿಗಳಿವೆ. 
ನೀವು ನೋಡಬಹುದು. 


ಹೈದರಾಲಿಯೊಡನೆ ದೌತ್ಯ ಸಂಭಾಷಣೆ ೬೩ 


(೧ 
ಗಾ 
| 


ಟಿ 
| 


ಕಳೆದ ಬಾರಿ ಮಾಡಿಕೊಂಡ ಒಪ್ಪಂದದಲ್ಲಿ ಈ ಎವಾದವನ್ನೇಕೆ 
ಬನೆಹರಿಸ ಲಿಲ್ಲ? 

ಮುಂದೆ ಪ ಪರಿಸ್ಥಿತಿ ನೋಡಿಕೊಂಡು, ಮಾಡುವಾ ಅಂತಿದ್ದೆ 

ಆಗ ಕೈಗೂಡದಿದ್ದುದನ್ನು ಈಗ ಮುಗಿಸಲು ಹೇಗೆ ಸಾಧ್ಯ? 

ವಿವಾದವನ್ನು ಹುಟ್ಟಿಸುವುದಕ್ಕಾಗಿಯೇ ಇದರ ಪ್ರಸಾಪವಾಗುವು- 

ದಿಲ್ಲವೆ 9 | 

ನಾನೇನು ಈಗ ತ್ರಿಚನಾಪಳ್ಳಿ, ಮಧುರೆಗಳನ್ನು ಕೇಳುತ್ತಿಲ್ಲ 

ದಿಂಡಿಗಲ್‌ ಮತ್ತು ತ್ರಿಚನಾಪಳ್ಳಿ ಗಡಿ ವಿವಾದವನ್ನು ಬಗೆಹರಿಸ 

ಬಂದೀತು. ಅದಲ್ಲ 

ಹಾಗಾದರೆ ಸರಿ. ಈ ವಿಚಾರವಾಗಿ ನೀವು ಕೇಳಿಕೊಳ್ಳಬೇಕಾದ್ದನ್ನು 

ಕಾಗದದಲ್ಲಿ ಬರೆದು ಕೊಡಿ. ನಮ್ಮ ಸಾಹೇಬರಿಗೆ ತೋರಿಸುವೆ. 

ಹಾಗೇ ಆಗಲಿ. ಜೊತೆಗೆ ತ್ರಿಚನಾಪಳ್ಳಿ ಮತ್ತು ಮಧುರೆಯ ಬಗ್ಗೆ 

ಆದ ಒಪ್ಪಂದದ ಕಾಗದವನ್ನೂ ಹಣ ಸಂದಾಯದ. 

ಪಾವತಿಗಳನ್ನೂ ಸಹ ಕೊಡುವೆನು. 

ಅಲ್ಲರೀ, ಅವುಗಳಿಂದ ಏನು ಪ್ರಯೋಜನ? ಅವರಲ್ಲಿಯೂ 

ಅದರ ಪ್ರತಿಗಳು ಇದ್ದೇ ಇವೆ. 

ಅವರಲ್ಲಿದ್ದವುಗಳು ನಕಲೀ ಕಾಗದಗಳು. ತಮಗೆ ಅನುಕೂಲ 

ವಾಗುವಂತೆ ಬರೆದುಕೊಂಡಿದ್ದಾರೆ! ಮೂಲದ ಮುದ್ರೆ ತೆಗೆದು 

ಬೇರೆ ಅಂಥದೇ ಒತ್ತಿಕೊಂಡಿದ್ದಾರೆ. ಅದನ್ನು ನಾನು ಒಪ್ಪಬೇಕೆ? 

ಹಾಗೆಂದಾದರೂ ಮಾಡಲು ಸಾಧ್ಯವೆ?) ಎಲ್ಲಾದರೂ ಹೀಗೆ 

ನಡೀತದೆಯೆ 1 ಆ ರೀತಿ ನೀವು ಸಂಶಯ ವ್ಯಕ್ತಮಾಡುವುದಾದರೆ 

ನಿಮ್ಮಲ್ಲಿರುವ ಒಪ್ಪಂದದ ಕಾಗದಗಳನ್ನೂ ಹಾಗೇ ಭಾವಿಸ 

ಬಹುದಲ್ಲ! 

ರ್ರಿ ನನ್ನ ಬಳಿ ಇರೋ ಕಾಗದಗಳ ಮೇಲೆ ಅರ್ಕಾಟಿನ ನವಾಬ್‌ 

ಮಹಮ್ಮದನ ಅಲಿಯವರ, ನಿಮ್ಮ ಗವರ್ನರ್‌ ಸ್ಯಾಂಡರ್ಸ್‌ನ್‌ ಅವರ 

ಸ್ಪಷ್ಟ ಸಹಿ ಇದೆ. 

ಪೇಶ್ವೆಯವರು ಮತ್ತು ಇಂಗ್ಲಿಷರ ನಡುವೆ (ಸಾಲ್ಬಾಯಿಯಲ್ಲಿ 

ಒಪ್ಪಂದವಾಗಿದ್ದು ಅದರಲ್ಲಿ ನಿಮ್ಮ ಪ್ರಸ್ತಾಪ ಇದೆ. 

ಅದರ ಪ್ರತಿ ತಂದಿದ್ದೀರಾ ? 

ಇಂಗ್ಲೆಂಡಿನಲ್ಲಿದ್ದ ಅದರ ಪರ್ಶಿಯನ್‌ ಭಾಷಾ ಪ್ರತಿಯೊಂದನ್ನು 


೬೪ 


«0 
| 


2 


ಶ್ರೀ- 


ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಹಡಗಿನಲ್ಲಿ ಕಳಿಸಲಾಗಿತ್ತು ಆದರೆ ಆ ಹಡಗು ಕಾಣೆಯಾಯಿತು. 
ಇನ್ನೊಂದು ಪ್ರತಿ ಇಂಗ್ಲಿಷ್‌ನಲ್ಲಿ ಇದೆ. ಅದರ ಭಾಷಾಂತರದಲ್ಲಿ 
ಹೆಚ್ಚುಕಡಿಮೆಯಾಗಿರಬಹುದು. ಆದಕಾರಣ ಪರ್ಶಿಯನ್‌ 
ಪ್ರತಿಗಾಗಿ ಮತ್ತೆ ಹೇಳಿ ಕಳಿಸಲಾಗಿದೆ. ಅದರ ಮುಖ್ಯ ಮುದ್ದೆ 
ಯೆಂದರೆ ನೀವು ಕರ್ನಾಟಿಕ್‌ ಪ್ರದೇಶದಿಂದ ಹೊರಟುಹೋಗ 
ಬೇಕು. ಎಲ್ಲ ಬಂದಿಗಳನ್ನು ಬಿಡುಗಡೆ ಮಾಡಬೇಕು ಹಾಗೂ ಇನ್ನು 
ಮುಂದೆ ಇಂಗ್ಲಿಷರೊಡನೆ, ನೆರೆಯವರೊಡನೆ ಜಗಳ ಬಿಡಬೇಕು. 
ಬೇರೆ ಹಲವಾರು ಸಂಸ್ಥಾನಿಕರು ಇಂಗ್ಲಿಷರೊಡನೆ ಸ್ನೇಹ 
ಮಾಡಿಕೊಂಡು ಇದ್ದಾರೆ. ಈ ಸಂಸ್ಥಾನಿಕರೊಡನೆಯೂ ನೀವು 
ಶಾಂತಿಯುತವಾಗಿ ನಡೆದುಕೊಳ್ಳಬೇಕು. ಇದೇ ಮೊದಲಾದ 
ವಿಷಯಗಳು ನಿಮಗೆ ಸಂಬಂಧಿಸಿದಂತೆ, ಅದರಲ್ಲಿವೆ. 

ಹೀಗೋ? ನಾನು ಎಷ್ಟೂ ಭಾಗಿಯಾಗದೇ, ನಿಮ್ಮ ಮನೆಯಲ್ಲಿಯೇ 
ಕುಳಿತುಕೊಂಡು, ನಿಮಗ ಬೇಕು ಬೇಕಾದಂತೆ ಕರಾರುಗಳನ್ನು 
ಹಾಕಿದ ಈ ಒಪ್ಪಂದಕ್ಕೆ ಅದಾವ ಬೆಲೆಯನ್ನು ಕೊಟ್ಟೇನು! 


'ಇದರಿಂದ ಎದಡ ನಾಚ್‌ ಈ "ಕರಾರುಗಳನ್ನು 


ಹಾಕಿದವರಾದರೂ ಯಾರು) 

ಪೇಶ್ವೆ ಯವರೊಂದಿಗೆ ನಡೆದ ಒಪ್ಪಂದವಿದು. 

ನಾನು ಅದಕ್ಕೆ ಕವಡಿಯ ಬೆಲೆ 'ಯನ್ನೂ ಕೊಡಲಾರೆ. ನಿಮ್ಮ 
ಪೈಕಿಯವರು ಜಾ ಗೊತ್ತು "ಬಂಗಾಲದ ವಿಂಡ್‌. 
ನ್ಯಾ ಸಿಂಡಿಯಾಕ್ಕೆ ಹೋಗಿ, ಪೇಶ್ವೆಗೆ ಸಲಾಮು ಹಾಕಿ, 
ಏನೆಲ್ಲ ಬರೆಸಿಕೊಂಡಿರಬೇಕು. ನಾನು ಅದನ್ನು ಮನ್ನಿಸಬೇಕೆ? 
ಇವತ್ತಿಗೂ ಪೇಶ್ವೆ ಇದರ ಬಗ್ಗೆ ನನ್ನೊಡನೆ "ಚಿಕಾರವೆತ್ತಲಿಲ್ಲ 
ಅದರಲ್ಲಿ ತಥ್ಯಾ ರಶವಿದ್ದಿದ್ದರೆ, ಪೇತ್ವ ಯವರು ನನಗೆ ಖಂಡಿತವಾಗಿ 
ತಿಳಿಸುತ್ತಿದ್ದರು. ಕೋಟಿಗಟ್ಟಲೆ ರುಪಾಯಿ ಮ್ರ ಯುದ್ಧದಲ್ಲಿ 
ಸುರುಏದ್ದೇನೆ. ಎರಡು ವರ್ಷ ಇಲ್ಲಿ ಒದ್ದಾಡಿದ್ದೇನೆ. ಈಗ ನಾನು. 
ನಿಮ್ಮ ಜನರನ್ನೆಲ್ಲ ಬಿಡುಗಡೆ ಮಾಡಿ ಏನೂ ಇಲ್ಲದೆ, ಕುರಿಯ ಹಾಗೆ 
ತಲೆ ತಗ್ಗಿಸಿಕೊಂಡು ಹೊರಟುಬಿಡಬೇಕೆ? ಯಾರೊಡನೆ 
ಮಾತಾಡುತ್ತಿದ್ದೀರಿ ಎಂದು ಗಮನದಲ್ಲಿರಲಿ! 


ವಿಷಯ ಹಾಗಲ್ಪ ಮರಾಠರು ಇಂಗ್ಲಿಷರೊಡನೆ ಸ್ನೇಹದ ಒಪ್ಪಂದ 
ಮಾಡಿಕೊಂಡಿದ್ದಾರೆ. ಅದು ಕೈಗೂಡಬೇಕಾದರೆ, ನಿಮ್ಮ ಇಂಗ್ಲಿಷರ 
ತಿಕ್ಕಾಟ ಬಗೆಹರಿಯಬೇಕು. ನಿಮ್ಮ ಅನುಮತಿಯಿಲ್ಲದೆ ಅಥವಾ 
ತಿಳಿಸದೇನೆ ಪೇಶ್ವೆಯವರು ಅದೆಂತು ಮುಂದುವರಿದಾರು ) ನಿಮ್ಮ 


ಹೈದರಾಲಿಯೊಡನೆ ದೌತ್ಯ ಸಂಭಾಷಣೆ ೬೫ 


ಬಳಿ, ಅದರ ಪ್ರತಿಯೊಂದು ಗುಪ್ಪವಾಗಿ ಬಂದಿರಲೇಬೇಕು. ಹೀಗೆ 
ಹೇಳುವನೆಂದು ಸಿಟ್ಟಿಗೆ ಬರಬೇಡಿ. 


ಇದು ನೋಡ್ರಿ, ನಿಜವಾಗ್ಲೂ ನನಗೆ ಈ ವಿಷಯ ಗೊತ್ತಿಲ್ಲ, ಆದ್ರೆ 
ಇದಕ್ಕೂ ಮುಂಚೆ ಮರಾಠರಿಗೂ ನನಗೂ ಆಗಿದ್ದ ಒಡಂಬಡಿಕೆ 
ಏನೆಂದು ಗೊತ್ತೆ ೨) 

ಇಲ್ಲ ಹೇಳಿ. 


"ನಾವು ಬಂಗಾಲದಲ್ಲಿ ಅವರ "ಯೋಗಕ್ಷೇಮ' ತಗೊಳ್ಳುತ್ತೇವೆ. 
ನೀವು. ಕರ್ನಾಟಕದಿಂದ ಅವರನ್ನು ಹೊಡೆದೋಡಿಸಬೇಕು.'' 
ಇದು ಪೇಶ್ವೆ ನಮಗೆ ಹೇಳಿದ್ದುದು. ಈ ಕರ್ನಾಟಕ್‌ ಭಾಗದಲ್ಲಿ 
ಇಂಗ್ಲಿಷರ ಹೆಸರೇ ಉಳಿಯುವುದಿಲ್ಲ ನೋಡುತ್ತಿರಿ. ಆ 
ಕಾಗದವನ್ನು ನೀವು ನೋಡಬಯಸಿದರೆ, ಬೇಕಾದರೆ ತರಿಸಿ 
ಕೊಂಡು ತೋರಿಸುವೆ. ಅಲ್ಲದೆ ಭೋಸ್ಲೆಯವರಿಂದಲೂ ಒಂದು 
ಕಾಗದ ಬಂದಿದ್ದು ಅವರು ಬಂಗಾಲದ ಶಡೆಗೆ ಹೋಗಲಿದ್ದಾರಂತೆ. 
ನೀವು ಹೇಳುವಂತೆ ಪೇಶ್ವೆ ಮತ್ತು ಇಂಗ್ಲಿಷರ ನಡುವೆ ಒಪ್ಪಂದವೇ 
ಆಗಿದ್ದರೆ. ಇದು ಸಾಧ್ಯವಿತೆ) ಬೇಕಾದರೆ ಇಪ್ಪತ್ತು ಸಾವಿರ 
ಸೈನಿಕರನ್ನು ಕೂಡು ಎಂದು ಪೇಶ್ವೆಯವರಿಗೆ ಕೇಳಿರಲ್ಲ! ಬರಲಿ ಇಲ್ಲಿಗೆ. 
ಬೇರೆಯವರಿಂದ ಈ ರೀತಿ ಸಹಾಯ ಪಡೆಯಲು, ಇಂಗ್ಲಿಷರ ಬಳಿ 
ಸೈನ್ಯಬಲಎಲ್ಲವೆಂದು ತಿಳಿದಿದ್ದೀರೋ ಹೇಗೆ ? ನವಾಬರೇ, ನಾನು 
ನಿಮಗೆ ಇನ್ನೊಮ್ಮೆ ವಿನಂತಿಸುತ್ತೇನೆ. ಈ ಧಾಟಿಯ ಮಾತಿನಿಂದ 
ಏನೂ ಪ್ರಯೋಜನವಿಲ್ಲ, ಇಂಗ್ಲಿಷರು ಮತ್ತು ಪೇಶ್ವೆಯವರ 
ನಡುವೆ ಒಡಂಬಡಿಕೆ ಆದದ್ದು ನಿಶ್ಚಿತ ಅವರನ್ನು ಒಳ ಹಾಕಿಕೊಂಡ 
ಮೇಲೆ ಇಂಗ್ಲಿವರಿಗೆ ಈ ಕರ್ನಾಟಿಕ್‌ದ ಸಮಸ್ಯೆ ಬಗೆಹರಿಸುವುದು 
ಅಸಾಧ್ಯವಲ್ಲ. ಅದಕ್ಕೆ ಮುಂಚೆಯೂ ಕೂಡ ನಿಮ್ಮೊಡನೆ ಘರ್ಷಣೆ 
ಯನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದಿತ್ತು 

ನೀವು ನಿಜಾಮರೊಂದಿಗೆ ಒಪ್ಪಂದ ಮಾಡಿಕೊಂಡು ೧೩ ವರ್ಷ 
ಗಳಾದವು. ರಾಜಮಹೇಂದ್ರಿ ಮತ್ತು ಭಿಕಾಕೂಲ(?)ಗಳ 
ಗಡಿಪ್ರದೇಶವನ್ನು ನೀವೇ ಇಟ್ಟುಕೊಂಡಿರಿ. ಅದರ ಹಣವನ್ನು 
ತಿರುಗಿ ಮುಟ್ಟಿಸಲಿಲ್ವ ಅವರ ಪ್ರದೇಶವನ್ನಾದರೂ ಹಿಂತಿರುಗಿಸ 
ಬೇಕಿತ್ತು ಇಂಗ್ಲಿಷರ ' ವ್ಯವಹಾರವೆಲ್ಲ ಮೋಸದ್ವು ಅವರನ್ನು 
ನಂಬುವುದುಂಟೆ 9) 

ಮೋಸದ ವ್ಯವಹಾರವನ್ನು ನಿಮ್ಮ ಮಿತ್ರರಾದ ಫ್ರೆಂಚರು, ಇತರ 
ಯೂರೋಪಿಯನ್ನರು ಮಾಡುತಾರಲ್ಲದೆ ಇಂಗ್ಲಿಷರಲ್ಲ 


೬೬ 


೧೫೬ 
| 


ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಅವರೆಂದೂ ಈ ಹಿಂದೆ ವಂಚನೆ ಮಾಡಲಿಲ್ಲ ಇಷ್ಟೇ ಅಲ್ಲ 

ಬೇರೆಯವರು ಮೋಗಸಗಾರಿಕೆಯನ್ನು ತೋರಿದರೆ, ಅದನ್ನು 
ಉದಾರ ಬುದ್ದಿಯಿಂದ ಸಹಿಸಿಕೊಳ್ಳುತಾರೆ. ಮೈಮೇಲೆ ಬಂದರೆ 
ಮಾತ್ರ ಪ್ರತೀಕಾರವನ್ನು ವ್ಯಕಪಡಿಸುತ್ತಾರೆ. 


ಶಾಂತಿಯುತ ಒಡಂಬಡಿಕೆ ಅವರಿಗೆ ಇಷ್ಟವಿದ್ದರೆ , ಅದನ್ನು ಬೇಗ 
ಮಾಡಿತೋರಿಸಲಿ. ಇಲ್ಲವಾದರೆ ನಾನೇ ಅದನ್ನು ಬಗೆಹರಿಸುವೆ - 
ವರ್ಷಾರು ತಿಂಗಳಲ್ಲಿ! ಈ ಪ್ರದೇಶವನ್ನೆಲ್ಲಕೊಳ್ಳೆ ಹೊಡೆದು ಸುಟ್ಟು 
ಹಾಕುವೆ. ನಿಮ್ಮ ಕೈಯಿಂದ ಏನಾಗುವುದೋ ಮಾಡಿ ತೋರಿಸಿ. ಕೆಲ 
ವರ್ಷಗಳ ಜಿಂದೆ ನಿಜಾಮ, ಪೇಶ್ವೆ ಯವರ ಸಹಾಯದಿಂದ 
ಇಂಗ್ಲಿಷರು ನನ್ನ ಮೇಲೆ ಯುದ್ಧ ಹೂಡಿದರು. ಅದರಿಂದ ಏನು 
ಸಾಧಿಸಿದರು ೦ "ಅವರ ಸಂಯುಕ ಸೈನ್ಯ ಗಳು ತಂತಮ್ಮ ಊರುಗಳಿಗೆ 
ಹಿಂತಿರುಗಿದವು. 


ನಾನು ಆಗಲೇ ಹೇಳಿದಂತೆ ಇಂಗ್ಲಿಷರಿಗೆ ಬೇರೆಯವರ ಸಹಾಯದ 
ಅಗತ್ಯವಿಲ್ಲ ಈಗಲೂ ಅವರಿಗೆ ಬೇಡ. ನೀವಾಗಿಯೇ ಜಗಳ 
ಕಾಯ್ತಾ ಇದ್ದೀರಿ. ದೊಡ್ಡದನ್ನು ಸ ಸಾಧಿಸುವುದಾಗಿ ಭಾವಿಸಿದ್ದೀರಿ. 
ನಿಮಗೆ" ಆ ದೈರ್ಯ ಬಂದದ್ದರ ಕಾರಣ ನಮಗೆ ಚೆನ್ನಾಗಿ ಗೊತ್ತು 
ಆ ಫ್ರೆಂಚರಲ್ಲಿ ನೀವು. ವಿಶ್ವಾಸವಿಟ್ಟೀರಿ... ಈ ಹಿಂದೆ 
ಜಬ. 12.1 ಫ್ರೆಂಚರನ್ನು ಅವಲಂಬಿಸಿ ತುಂಬಾ ಹಾರಾಡಿದ. 
ಏನು ಸಾರಾವನೇ ನಿಮಗೆ" ಗೊತ್ತೇ ಇದೆ. 

ಚಂದಾಸಾಹೇಬನು ನಿರ್ಗತಿಕನಿದ್ದ! ನಾನು ಬೇಕೆಂದರೆ ಹತು 
ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬಲ್ಲೆ ಈ 
ಪ್ರದೇಶದಲ್ಲೇ ಗಳಿಸಿದ ಹಣವದು! ಅದರ ಸಂಪಾದನೆಯಲ್ಲಿ 
ನನಗೆ ಫ್ರೆಂಚರೇನು ನೆರವಾಗಿದ್ದಾರೆಯೆ ? ಅವರು ಈಚೆಗೆ ಮಾತ್ರ. 
ಇತ್ತಕಡೆ. ಬಂದಿದ್ದಾರೆ. ನಾನೇನೂ ಅವರ ಸಹಾಯ ಕೇಳಲಿಲ್ಲ ನನ 
ನಿಮಿತ್ತದಿಂದಾಗಿ ಅವರೇನು ಇಲ್ಲಿಗೆ ಬಂದಿಲ್ಲ | 


ನೀವೂ ಅವರೂ ಮವುತ್ರರೆಂಬುದು ಸುಳ್ಳೆ) ಅವರೊಂದಿಗೆ 
ಹಲವಾರು ವ್ಯವಹಾರಗಳನ್ನು ಮಾಡಿಯೆ. ಇದ್ದೀರಿ. ಅದೆಲ್ಲ 
ಇಂಗ್ಲಿಷರಿಗೆ 'ಸೊತ್ತಾಗದೆ “ಇಲ್ಲ ಅವರು "ನಿಮ್ಮಿಬ್ಬರದೂ. 
"ಯೋಗಕ್ಷೇಮ: ವನ್ನು “ಚೆನ್ನಾಗಿ ತಗೊಳ್ಳಬಲ್ಲರು. 

ಹೀಗೋ 9? ೪೦-೫೦ ಫ್ರೆಂಚ್‌ ಮತ್ತು ಡಚ್‌ ಹಡಗುಗಳು 
ಮದ್ರಾಸಿಗೆ ಬರುತಲಿವೆ. ಅವರು ಇಂಗ್ಲಿಷರನ್ನು ಸಮುದ್ರದ ಮೇಲೆ 
ಸಸ 2 ನಾನು ಭೂಪ್ರ ದೇಶದ. ಮೇಲ ಮುನ್ನುಗ್ಗುವೆ. ಆಗ 
ಮದ್ರಾಸ ಸನ್ನು ಉಳಿಸಿಕೊಳ್ಳುವುದು ನಿಮಗೆ ದುಸ್ತರವಾಗುವುದು. 


ಹೈದರಾಲಿಯೊಡನೆ ವೌತ್ಯ ಸಂಭಾಪಣೆ ೬೭ 


೪೦-೫೦ ಹಡಗುಗಳು ಯೂರೋಪಿನಿಂದ ಇತ್ತ ಕಡೆಗೆ 
ಹೊರಟಿದ್ದರೆ, ಅದರ ಎರಡು ಪಟ್ಟು ಹಡಗುಗಳು ಇಂಗ್ಲೆಂಡಿನಿಂದ 
ಬೆಂಬತ್ತಿ ಬರುವುವು. ಜೆ 

ಆ ಹಡನಸುಗಳು ಬಂದರೆ ನೆಲದ ಮೇಲೆ ಯುದ್ಧ ಮಾಡುತ್ತಿರುವ 
ನನಗೇನೂ ಮಾಡಲಾರವು |! 

ಮುಂದೇನಾಗುವುದೆಂಬುದು ದೇವರಿಗೆ ಮಾತ್ರ ಗೊತ್ತು 
ಇಂಗ್ಲಿಷರಿಗೆ ಎದುರು ನಿಂತ ಫ್ರೆಂಚರು ಅಪಾರ 
ಹಾನಿಗೊಳಗಾದರಲ್ಲ 

ಏನು ಕೇಡಾಗಿದೆ ಅವರಿಗೆ? ಇಂಗ್ಲಿಷರೊಡನೆ ಮೊದಲ 
ಯುದ್ಧದಲ್ಲೇ ಅವರು ತಾಮ್ರವಿದ್ದ ನಿಮ್ಮ ಹಡಗುಗಳನ್ನು 
ವಶ ಪಡಿಸಿಕೊಂಡರು. ಎರಡನೆಯ ತಿಕ್ಕಾಟದಲ್ಲಿ ಎರಡು ಫ್ರೆಂಚ್‌. 
ಹಡಗುಗಳ ಪಟಸ್ತಂಭ ಮಾತ್ರ ಮುರಿದುಬಿದ್ದು ಹಡಗು 
ತೇಲದಂತಾದವು. ಅದನ್ನು ಸಜಾ ತಂದು ಲಿಲಾವು 
ಮಾಡಿದರು. ಎಲ್ಲಿದೆ ಹಾನಿ? 

ಅದೇನಾಯಿತೆಂಬುದಕ್ಕೆ ಇನ್ನು ೮-೧೦ ದಿನ ತಡೆಯಿರಿ. ತಾನೇ 
ಗೊತಾಗುವುದು. ಅಂದಹಾಗೆ. ನೀವು ಕಡಪಾದ ಮೇಲೆ ದಂಡೆತ್ತಿ 
ಹೋದದ್ದು ಇಂಗ್ಲಿಷರಿಗೆ ಸರಿ ಬಂದಿಲ್ಲ 


೦ಗಿಷರಿಗಾದ ಹಾನಿಯೇನು?) ಕಡಪಾಕೂ 


ಅದರಿಂದ 


ಅವರಿಗೂ ಏನು ಸಂಬಂಧ) 
ಅದರಂತೆ ನೀವು ಬಿದನೂರು ಮತ್ತು ನೆರೆಯ ಪ್ರದೇಶಗಳನ್ನೂ 
ಪಡೆದದ್ದು ಸರಿಯಲ್ಲ 

ಯಾರು ಗಟ್ಟಿಗರೋ ಅವರು ಪಡೀತಾರೆ. 

ಗಟಿಗತನದಲ್ಲಿ ಇಂಗಿಷರೇನೂ ಕಡಿಮೆಯಿಲ್ಲ ಇವರೂ ಖುಷಿ 
ಬಂದಂತ ನಡೆದುಕೊಳ್ಳಬಲ್ಲರು. 


೧೫ ಜುಲೈ ೧೭೮೨ 


ನಿನ್ನೆಯದು ನಮ್ಮ ಮೊದಲ ಭೇಟಿ. ಆದ್ದರಿಂದ ನಾನು ತುಸು 
ಓಡಿತದಿಂದ "ಮಾತನಾಡಬೇಕಾಯಿತು. ನೀವು... ದೊಡ್ಡ 
ಸರದಾರರು. ದೇವರು ನಿಮಗೆ ಎಲ್ಲ ಬಗೆಯ ಅನುಕೂಲತೆ ಇತ್ತು 
ಅನು;ಹಿಸಿದ್ದಾನಿ. ನಾನು ನಮ್ಮ ಸರಕಾರದ ಒಬ್ಬ ಸೇವಕ. 
ಹಾಗಿದ್ದರೂ ನಿಮ್ಮ ಒಳೆತನೆ  ಅಪೇಕ್ಷಿಸುವವನೆಂಬುದನ್ನು ನಮ್ರವಾಗಿ 


೬೮ 


ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಸೂಚಿಸಬಯಸುತ್ತೇನೆ. ನಾನು ಎಷ್ಟೆಂದರೂ ಕಡಿಮೆ ದರ್ಜೆಯವ. 
ಸಜಿ ದೊಡ್ಡವರು. ನಿಮ್ಮ ಮನಸ್ಸಿಗೆ ಯಾವುದು ಸೇರಲಿಕ್ಕಿಲ್ಲ- 
ವೆಂಬುದನ್ನು ತಿಳಿಯಲಾರದೆ ಅಲ್ಪಮತಿಯು ನಾನು. ಆದ್ದರಿಂದ -- 
ಚಿಂತೆಯಿಲ್ಲ, ನಿಮಗೆ ಹೇಳಬೇಕೆಂದು ತೋಚಿದ್ದನ್ನು ಹೇಳಬಹುದು 
- ಸಂಕೋಚವಿಲ್ಲದೆ. 
ಇಂಗ್ಲಿಷರೊಡನೆ ನಿಮ್ಮ ವೈರವನ್ನು ಮುಂದುವರಿಸುವುದರಿಂದ 
ನಿಮಗೆ ಹಿತವಾಗುವುದಿಲ್ಲ ಅವರೊಡನೆ ಎಂಥದೇ ಆಗಲಿ, 
ಒಡಂಬಡಿಕೆ ಮಾಡಿಕೊಳ್ಳುವುದೇ ಒಳ್ಳೆಯದು. ಮೂಲತಃ ಇದು 
ಸಣ್ಣ ಜಗಳ. ಇದರಲ್ಲಿ ಸಿಕ್ಕಿಕೊಂಡು, ವರ್ಷಾರು ತಿಂಗಳನ್ನು ಇಲ್ಲಿ 
ಕಳೆದು, ನೀವು ಹೇಳುವಂತೆ ಹತ್ತಾರು ಕೋಟಿ ರೂಪಾಯಿಗಳನ್ನು 
ಸುರಿದು, ಯುದ್ಧವನ್ನು ಮುಂದುವರಿಸಿದರೆ ಕೊನೆಗೆ ಏನು ಸಾಧಿಸಿ- 
ದಂತಾಯಿತೆಂಬುದನ್ನು ಆಲೋಚನೆ ಮಾಡಿರಿ. ನಿಮ್ಮ ಹಣ 
ಹೋದದ್ದಲ್ಲದೆ, ದೊಡ್ಡ ಸಂಖ್ಯೆಯಲ್ಲಿ ಸೈನಿಕರನ್ನೂ 
ಕುದುರೆಗಳನ್ನೂ ವೀರಸೇನಾನಿಗಳನ್ನೂ ಕಳೆದುಕೊಂಡಿರಿ. ನಿಮಗೆ 
ಅದಕ್ಕೆ ಪ್ರತಿಯಾಗಿ ದೊರೆತ ಲಾಭ ಎಷ್ಟು? ಇದನ್ನು ಹೀಗೇ 
ಮುಂದುವರಿಸಿದರೆ ನಿಮ್ಮ ಹಾನಿ ಬೆಳೆಯುತ್ತ ಹೋಗುವುದಲ್ಲದೆ 
ಇದಕ್ಕೂ ಹೆಚ್ಚಿ ಚ್ಚಿನ ಪ್ರದೇಶ ಹೆಚ್ಚಿನ ದುಡ್ಡು ಸಿಗುವುದೆಂದು ನೀವು 
ತಿಳಿದಿದ್ದರೆ. ಅದು ನಿಮ್ಮ ಭ್ರಮೆಯೇ ಸೈ... ಇಂಗ್ಲಿಷರೊಡನೆ 
ಪೇಶ್ವೆಯವರು, ನಿಜಾಮರು, ಮ ಸಂಸ್ಥಾನಿಕರು ಸದ್ಯ ಸ್ನೇಹ 
ಮಾಡಿಕೊಂಡೇ ಇದ್ದಾರೆ. ಸೆಣಸಾಡುವವರಿಂದ ಪ್ರಯೋಜನವಿಲ್ಲ 
ವೆಂದು ಅವರು ಮನಗಂಡಿದ್ದಾರೆ. ಈಗ ನೀವೊಬ್ಬರೇ ಯುದ್ಧದಲ್ಲಿ 
ತೊಡಗಿದವರು! ಇದನ್ನು ನೀವೀಗ ನಿಲ್ಲಿಸದಿದ್ದರೆ, ಇಂಗ್ಲಿಷ ರು 
ಜೋರಿನಿಂದ ನಿಮ ಸ ಮೇಲೆ ಬೀಳುವರು. ಬೇರೆಡೆ ಯುದ್ಧದ 
ಪ್ರಸಂಗವಿಲ್ಲದ್ದರಿಂದ ಆನೇಕ ಸೃನ್ಯದ ' ತುಕಡಿಗಳು ಸದ್ಯ 
ಕೆಲಸವಿಲ್ಲದೆ ಇ ಎವೆ. ಇಷ್ಟೇ ಅಲ್ಲ ಗ ಆರ್ಡರ್‌ ಕಳಿಸಲಾಗಿದೆ. 
ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ಬೇಕಿದ್ದರೆ ಒಂದು ತಿಂಗಳು 
ತಡೆದು ನೋಡಿರಿ. ನಾನು “ಹೇಳುವುದು. ಸತ್ಯವೆಂದು ನಿಮಗೆ 
ಮನವರಿಕೆಯಾಗದಿರದು. ಆದಕಾರಣ ಯಾಲೆ 
ರೀತಿಯಲ್ಲೇ ಆಗಲಿ, ಒಡಂಬಡಿಕೆಯನ್ನು ಮಾಡಿಕೊಳ್ಳಿರೆಂದು 
ಬೇಡಿಕೊಳ್ಳುತ್ತಿದ್ದೇನೆ. ನಾನು ಮತ್ತೆ ಮತ್ತೆ ಹೀಗೆ ಹೇಳುವ 
ಕಾರಣವಿಷ್ಟೇ, ಸಮಗ್ರ ಮೈಸೂರು `ದೇಶವು ನಿಮ್ಮನ್ನು 
ಅವಲಂಬಿಸಿದೆ. ಅಲ್ಪದೆ ಭವಿಷ್ಯದಲ್ಲಿ ನಿಮ್ಮ ಹೆಸರು. 
ಉಳಿಯಬೇಕೆಂದು ನಾನು ಹಾರ್ದಿಕವಾಗಿ "ಅಪೇಕ್ಟಿಸುತ್ತೇನೆ. ನಿಮ್ಮ 


ಹೈದರಾಲಿಯೊಡನೆ ದೌತ್ಯ ಸಂಭಾಷಣೆ ೬೯ 


ಶ್ರೀ- 


«೭೫೬ 
| 


ಶ್ರೀ 


ಹಾಗೂ ಇಂಗ್ಲಿಷರ ನಡುವೆ ಸ್ನೇಹಕ್ಕೆ ಸಂಬಂಧಿಸಿದ ಯಾವುದೇ 
ವಿಷಯಪನ್ನು "ನನಗೆ ಹೇಳಿರಿ. ನಾನು ಅದನ್ನು ನಮ್ಮ ಸಾಹೇಬರ 
ಮುಂದಿಡುವ. ನಾನು ಅವರ ಮನಸ್ಸನ್ನು ಚನ್ನಾಗಿ ಬಲ್ಲೆ ಜಗಳ 
ಬೆಳೆಸಬಾರದೆಂಬ ವಿಚಾರ ಅವರ ಮನದಲ್ಲಿ ಗಟ್ಟಿಯಾಗಿ ಇದೆ. 
ಜಗಳ ಬೆಳೆದದ್ದೇ ಆದರೆ ಪ ಪರಿಸ್ಥಿತಿಯನ್ನು ಹತೋಟಿಗೆ ತರಲು 
ತುಂಬಾ ಕಠಿಣವಾಗುವುದು. 


ಮುಗಿಯಿತೆ ನೀವು ಹೇಳುವುದು? ಇನ್ನೇನಾದರೂ ಇದೆಯೆ? 


ಸದ್ಯದ ಸ್ಥಿತಿಯನ್ನೂ ಮುಂದೆ ಆಗಬಹುದಾದ್ದದನ್ನೂ ತಮಗೆ 
ನಿವೇದಿಸಿದ್ದೇನೆ. ನೀವು ಹೇಗೆ ಹುಕುಂ ನೀಡುತ್ತೀರೋ ಹಾಗೆ 
ನಡೆಯುವ. 


ಇದು ನೋಡಿ. ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ದೀರಿ. 
ನಿಮಗೆ ತೋಚಿದ್ದನ್ನು ಮಾಡುವುದಾದರೂ ಖುದಾನ 

ನಸ್ಸಿನಲ್ಲಿ ಏನಿದೆಯೋ ಹಾಗೇ ಆಗುತ್ತದಲ್ಲವೆ. ನನ್ನ ಇಂಗ್ಲಿಷರ 
ಜಗಳ ಸಂಪೂರ್ಣ ನಿಲ್ಲಬೇಕು. ನಮ್ಮಲ್ಲಿ ಸ್ನೇಹ ಬೆಳೆಯಬೇಕು 
ಎಂಬುದನ್ನು ನಾನಾದರೂ ಅತ್ಯಂತ ಹಾರ್ದಿಕವಾಗಿ ಬಯಸುತ್ತೇನೆ. 
ಇದರಲ್ಲಿ ಸಂಶಯವೇ ಇಲ್ಲ ನಿಮ್ಮ ಐರ್‌ಕೂಟ್‌ ಸಾಹೇಬರ 
ಸದಿಚ್ಛೆಯ ಬಗ್ಗೆ ನನಗೂ ವಿಶ್ವಾ ಸವಿದೆ. ಆದರೆ ನಮ್ಮಿಬ್ಬರಲ್ಲಿ ಸ್ನೇಹ 
ಬೆಳೆಯಬೇಕಾದರೆ, ಅದು ನಿಮ್ಮ ಸಾಹೇಬರಿಂದ ಪ್ರಾರಂಭವಾಗ 
ಬೇಕು. ಅವರಿಗೆ ಸರಿಸಮಾನ ಯೋಗ್ಯತೆಯವರು ಈ ಇಂಗ್ಲಿಷರಲ್ಲಿ 
ತೀರ ಕಡಿಮೆ. ಇ ಕರ್ತೃತ್ವಶಾಲಿಗಳೂ, ಕೊಟ್ಟ ವಚನವನ್ನು 
ಪಾಲಿಸಬಲ್ಲವರೂ ಆಗಿದ್ದಾರೆ. ಅವರ ಮುಖಾಂತರ, ಇಂಗ್ಲಿಷ ಷರ 
ಹಾಗೂ ನಮ್ಮ ನಡುವೆ ಮೈತ್ರಿಯುಂಟಾದರೆ ಅದು ಮುರುಗಡೆ 
ಯಾಗಲಾರದು. ಹಾಗಿರುವಾಗ ನಾನೇಕೆ ಒಡಂಬಡಿಕೆಗೆ ವಿಘ್ನ 
ತರಲಿ? 
ಹೀಗೆ ನೀವು ಮಾಡಿದ್ದಾದರೆ, ನಮ್ಮ ಜನರಲ್‌ ಅವರಿಗೆ ತುಂಬಾ 
ಖುಷಿಯಾಗುವುದು. ನಿಮ್ಮೊಂದಿಗೆ' ಶಾಶ್ವತ ಸ್ನೇಹ ಪಡೆಯ 
ಬೇಕೆಂದು ಅವರು ಇಚ್ಛಿಸುತ್ತಾರೆ. ಅದನ್ನು ಆಗಗೊಳಿಸುವುದು 
ತ ಕೈಯಲ್ಲೇ ಇದೆ. 

ನನ್ನ ಸ್ನೇಹವು ಪೇಶ್ವೆ, ನಿಜಾಮರ ಇ ಪೇಶ್ವೆ ಹಾಗೂ 
ಇಂಗ್ಲಿಷರ ಸ್ನೇಹದ ಬಗೆ ಎಂಥದೆಂಬುದು ಇನ್ನು ನಾಲ್ಕೈದು 
ತಿಂಗಳಲ್ಲಿ ತಾನೇ ಗೊತಾಗುವುದು. ಮರಾಟರು ನಂಬಿಕೆಗೆ 
ಪಾತ್ರರಲ್ಲವೆಂಬುದನ್ನು ನನ್ನ ಅನುಭವದಿಂದಲೇ ಹೇಳಬಲ್ಲೆ 


೭೦ 


ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಮರಾಟರು, ಇಂಗ್ಲಿಷರ ಒಪ್ಪಂದದ ಬಗ್ಗೆ ನೀವು ಹೇಳುತ್ತ 
ಇದ್ದೀರಾದ್ದರಿಂದ ನಾನಿದನ್ನು ಸ್ಪಷ್ಟಪಡಿಸುತ್ತಿದ್ದೇನೆ. ಅವರ ಸ್ನೇಹ 
ಬೂಟಾಟಿಕೆಯದು. ನನಗೆ" ಅವರಿಂದ 'ಮೇಲಿಂದ ಮೇಲೆ 
ಪತ್ರಗಳು ಬರ್ತಾ ಇವೆ. ಬೇಕಾದರೆ ನೋಡಿರಿ. ನಿಜಾಮರ 
ಸ್ನೇಹವಾದರೂ ಇದೇ ಬಗೆಯದು. ಅದರ ಬಣ್ಣ 
ಬಯಲಾಗುವುದಕ್ಕೆ ಬಹಳ ದಿನಗಳೇನೂ ಬೇಡ. ೧೦ ಸಾವಿರೆ' 
ಕುದುರೆ ಸಷ ಸಹಾಯವನ್ನು ನಿಜಾಮರಿಗೆ ಕೇಳಿ ನೋಡಿರಿ. 
ಅವರು ಕೊಡುವವರಲ್ಲ ಹಾಗಿದ್ದಾಗ ಅವರ ಸ್ನೇಹಕ್ಕೇನು ಬೆಲೆ?) 


ಈ ಮಾತಿನ ಅಗತ್ಯವೇ ಇಲ್ವ ಯಾಕೆಂದರೆ ಇಂಗ್ಲಿಷರು ಇದುವರೆಗೆ 
ಅಂತಹ ಸಹಾಯವನ್ನು ಯಾರಿಂದಲೂ ಅಪೇಕ್ಟಿಸಿಲ್ಲ ಅವರ ಬಳಿ 
ಬೇಕಾದಷ್ಟು ಕುದುರೆಗಳಿದ್ದಾವೆ. ಇಲ್ಲಿಯ ಸಂಸ್ಥಾನಿಕರೇ ಅವರ 
ನೆರವನ್ನು "ಕಳಳುತ್ತಾರಲ್ಲದೆ “ಂಗ್ಲಿಷ ಷರು ಅವರ ಸಹಾಯವನ್ನು 
ಕೇಳಿಲ್ಲ ಅವರಿಗೆ ಯಥೇಚ್ಛವಾದ ಸಂಪತ್ತಿದೆ. ಸಾಮರ್ಥ್ಯವೂ 
ಇದೆ. ಇಷ್ಟೇ ಅಲ್ಲದೆ ಆರು ಸಾವಿರ ಇಂಗ್ಲಿಷ್‌ ಸೈನಿಕರೂ, ಯುದ್ಧ 
ಸಾಮಗ್ರಿಯಿಂದ ತುಂಬಿದ ಅನೇಕ ಹಡಗುಗಳೂ ಹೊರಟಿದ್ದು 
ತಿಂಗಳೊಪ್ಪತಿನಲ್ಲಿ ಇಲ್ಲಿಗೆ ಬರಲಿವೆ. 


ನನಗಾದರೂ ಯಾವುದರ ಕೊರತೆಯಿದೆ? ಅವರಿಬ್ಬರ 
ಸ್ನೇಹದಂತೆ ನನ್ನ ಸ್ನೇಹವನ್ನು ತಿಳಿಯಲಾಗದೆಂದು ಹೇಳುತ್ತಿದ್ದೇನೆ, 
ಅಷ್ಟೇ. 

ಅಲ್ಲ. ಈ ಪ್ರದೇಶದಲ್ಲಿ ಯುದ್ಧ ಹೂಡಿ, ನೀವೇ 
ಇಂಗ್ಲಿಷರೊಡನೆಯ ಸ್ನೇಹವನ್ನು ಗಾಳಿಗೆ ತೂರಿದ್ದೀರಲ್ವ 
ಇನ್ನೊಬ್ಬರಿ ಉದಾಹರಣೆಯೇಕೆ 9? 

ಅದಕ್ಕೆ ಉತರ ಹೇಳಿಯೆ ಇದ್ದೇನೆ. ಹಿಂದೆ ಆದದ್ದಾಯಿತು. ಈಗ 
ಹೊಂದಾಣಿಕೆಯಾಗುವ ರೀತಿಯಲ್ಲಿ ಕಾರ್ಯಪ್ರವೃತರಾಗಿರಿ. 


ಪೇಶ್ವೆಯವರು ಇಂಗ್ಲಿಷರೊಡನೆ ಒಪ್ಪಂದ ಮಾಡಿಕೊಂಡಾಗಿದೆ 
ಯಲ್ಲ! . ಹಾಗೇ ನೀವೂ ಮಾಡಿಕೊಂಡು ಇಲ್ಲಿಂದ 
ಹೊರಟುಹೋಗಬೇಕೆಂದು... | 

ಅಂದರೆ ಒಪ್ಪಂದ ಮಾಡಿಕೊಂಡು ಅವರಂತೆ ಹಿಂದಿರುಗಬೇಕು 9) 
ಈ ಕರ್ನಾಟಿಕ್‌ ಪ್ರದೇಶವನ್ನು ಗೆದೆಯಲೆಂದು ಎರಡು ವರ್ಷಗಳ 
ಹಿಂದೆ ನಾನು ಸುಮ್ಮನೇ ಬರಲಿಲ್ವ ಈಗ ಬರಿಗೈಯಿಂದ 
ಹಿಂತಿರುಗಲೆ? ಅದಕ್ಕೆ" ನಿಮ್ಮ ಒಪ್ಪಂದದ ಅಗತ್ಯವೇನಿಲ್ಲ 
ತಿಳಿಯಿತೆ ಇನ್ನು ಜಾ ವರ್ಷ ಇಲ್ಲಿದ್ದು "ಇತ್ಯರ್ಥ 


ಹೈದರಾಲಿಯೊಡನೆ ದೌತ್ಯ ಸಂಭಾಷಣೆ ೭೧ 


ಶ್ರೀ- 


ಮಾಡುವೆ. ಈ ಹಿಂದೆ ಇಂಗ್ಲಿಷರು ನನ್ನ ಸೀಮೆಯಲ್ಲಿ ನನ್ನ 
ಪರಿದೆಯಿಲ್ಲದೆ ಅನಧಿಕೃತವಾಗಿ ಪ್ರವೇಶಿಸಿ ಹಾಳುಗೆಡವಿದರು. 
ಅದನ್ನೇ ನಾನು ಈಗ ಇಲ್ಲಿ ಮಾಡುತ್ತಿದ್ದೇನೆ. ಯಾವುದೊಂದು 
ರಾಜ್ಯವು ಸಮೃದ್ಧವಾಗಿರಬೇಕು ಮತ್ತು ಅದರಿಂದ ಆದಾಯ 
ಬರಬೇಕು ಎನ್ನುವುದು ಸಹಜ. ಆದರೆ ನೀವು ನೆಲ್ಲೂರನ್ನು 
ಹಾಳುಗೈದು ವಶ ಪಡಿಸಿಕೊಂಡಿರಿ. ಅದರಿಂದ ಏನಾದರೂ ಪ್ರಾಪ 
ಇದೆಯೆ? ನಿಜಸಂಗತಿ ಎಂದರೆ, ಆದಾಯ ಬರುವುದು ನಮ್ಮ 
ನಮ್ಮ ರಾಜ್ಯದಿಂದಲೇ. ಈಗ ನಾನು ಈ ರಾಜ್ಯವನ್ನು ಸುಲಿದು 
ಸೂರೆಗೈಯುತ್ತಿರುವ ಕಾರಣ ನಿಮಗೆ ಗೊತಿದ್ದದ್ದೇ. ಇಲ್ಲಿಯ 
ಮಹಮ್ಮದ ಅಲಿಖಾನನು ತ್ರಿಚನಾಪಳ್ಳಿಯನ್ನು ಇಂಗ್ಲಿಷರಿಗೆ 
ಬಿಟ್ಟುಕೊಡುವ ಒಪ್ಪಂದವನ್ನು ನಿಮ್ಮ ಸ್ಯಾಂಡರ್ಸ್‌ನ್‌ ಸಂಗಡ 
ಮಾಡಿಕೊಂಡ. ಬೇಕಿದ್ದರೆ ಅದರ ಪ್ರತಿಯನ್ನು ಕೊಡುವೆ ಮತ್ತು 
ಮಹಮ್ಮದ ಉಸ್ಥಾನನನ್ನು ಸಂಗಡ ಕಳುಹಿಸುವೆ. ಇದರ ಪ್ರತಿ ನಿಮ್ಮ 
ಕಂಪನಿಯವರ ಕಡೆಗೂ ಇದ್ದೇ ಇದೆ. ಅದನ್ನು ಚೆನ್ನಾಗಿ 
ಓದಿಕೊಳ್ಳಿರಿ. ಅಗತ್ಯ ಕಂಡರೆ ೨-೩ ತಿಂಗಳು ಮಾತ್ರವೇ ನಾನು 
ಇಲ್ಲಿ ಬಾ ದು ಹಾಗೆಂದು ಬಂಗಾಲದಲ್ಲಿರುವ ಮುಖ್ಯ 
ಕಚೇರಿಗೆ ತಿಳಿಸಿರಿ. ನಿಮ್ಮ ಅಧಿಕಾರಿಗಳು ಬೆ ಬೇಕಿದ್ದಲ್ಲಿ ಚರ್ಚಿಸಲಿ 
ಮಹ್ಮದ ಅಲಿಯು ಹಣ ಪಡೆದಿದ್ದರ ರಸೀದಿಯೂ ನನ್ನ ಕಡೆಗೆ 
ಇದೆ. ಅದನ್ನೂ ಬೇಕಿದ್ದರೆ ತೋರಿಸುವ. ಈ ಯುದ್ಧದಲ್ಲಿ ನನ್ನ 
ಉದ್ದೇಶವನ್ನಂತೂ ತಿಳಿಸಿದ್ದೇನೆ. ಸಾಕಷ್ಟು ಪ್ರತಿಫಲವಿಲ್ಲದೆ. 
ಹಿಂದಿರುಗಲಾರೆ. 

ನೇರ ಮಾರ್ಗವನ್ನು ಬಿಟ್ಟು ಅಡ್ಡಹಾದಿಯನ್ನೆ ಹಿಡಿಯುವ ವಿಚಾರ 
ನಿಮ್ಮದು. ನಮ್ಮ ಸಾಹೇಬರು ಇದಕ್ಕೆ ಖಂಡಿತ ಒಪ್ಪುವುದಿಲ್ಲ ಈ 
ನಿಮ್ಮ ಪತ್ರಗಳ ನಕಲನ್ನು ಒಯ್ದು ಪ್ರಯೋಜನವಿಲ್ಲ 
ಮರಾಟರು, ನಿಜಾಮರಿಗೆ. ಅವರವರ ಪ್ರದೇಶಗಳನ್ನು 
ಬಿಟ್ಟುಕೊಟ್ಟಂತೆ ನನ್ನ ಸೀಮೆಯ ಪ್ರದೇಶಗಳನ್ನೂ ಏಕೆ 
ಬಿಟ್ಟುಕೂಡಬಾರದು ? 

ಇದು ನೋಡಿ. ಮರಾಟರಿಂದ ನಾವು ಗೆದ್ದ ಪ್ರದೇಶಗಳನ್ನು 
ಅವರಿಗೆ ಬಿಟ್ಟುಕೊಟ್ಟಿದ್ದೇವೆ. ನಿಮ್ಮ ಪ ಪ್ರದೇಶಗಳನ್ನು ನ್ನ್ನ ಬಿಟ್ಟುಕೊಡಲಿಕ್ಕೆ 
ನಾವೇನು ನಿಮ್ಮ "ರಾಜ್ಯವನ್ನು. 'ಹಾಳುಗೆಡವಲಿಲ್ಲ ನೀವೀಗ 
ಮಾಡುತ್ತಿದ್ದಂತೆ, ನಮ್ಮದೆನ್ನುವ ಪ್ರದೇಶ ಇಂಗ್ಲಿಷರ ವಶದಲ್ಲಿ ಇಲ್ಲ 
ನೀವು ಇಂಥ ಮಾತನ್ನು *ಇವುದು ಆಶ್ಚರ್ಯಕರವಾಗಿದೆ. 


ಪಿತ 


೬೫ 
ಕ 


ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಸ್ನೇಹವನ್ನು ನೀವು. ಬಯಸುವಿರಾದರೆ, ಸ್ನೇಹಿತರಾಗುವವರಿಗೆ 
ಅನ್ಯಾಯವೆಸಗಲಾರದು! ನಮ್ಮ -ಇಂಗ್ಲಿಷರ ಮೈತ್ರಿ ಬೆಳೆಯಲು, 
ಅದು ಹೃದಯದಿಂದ ಬರಬೇಕಾಗುವುದೆಂದು ನಿಮ್ಮ ಜನರಲ್‌ 
ಅವರಿಗೆ ಹೇಳಿರಿ. ನನಗೆ ಹೇಳಬೇಕೆಂದುದನ್ನು ಮಹಮ್ಮದ 
ಉಸ್ಥಾನನಿಗೆ ಹೇಳಿರುವೆನಲ್ಲದೆ. ಒಡಂಬಡಿಕೆ ಕಾಗದಗಳನ್ನೂ 
ಕಳಿಸಿಕೊಟ್ಟಿದ್ದೇನೆ. ನಿಮಗೆ ಅನಿಸಿದ್ದನ್ನು ನೀವು ಹೇಳಿದಿರಿ. ನಿಮ್ಮ 
ಜನರಲ್‌ ತಮ್ಮ ಬುದ್ದಿಗೆ ಸರಿದೋರಿದ್ದನ್ನು ಮಾಡಲಿ. 

ಜನರಲ್‌ ಹಾಗೂ ನೀವು ಪರಸ್ಪರರ ಮಾತಿಗೆ ಬೆಲೆ ಕೊಟ್ಟರೇನೆ 
ಏನಾದರು ಸಿದ್ದಿಸಬಹುದು. ಈಚೆಗೆ ಸಿಂಧ್ಯಯವರೊಡನೆ ಯುದ್ಧ 
ವಿರಾಮವಾದಂತೆ, ಈ ಕರ್ನಾಟಿಕ್‌ ಯುದ್ಧವೂ ನಿಂತರೆ ಎಲ್ಲರಿಗೂ 
ಹಿತವಾಗುವುದು. 


ಅದೇ ಸಿಂಧ್ಯ ಅವರಿಂದ ನನಗೆ ಪತ್ರಗಳು ಬರುತ್ತಲೇ ಇವೆ! 
ಕೇವಲ ಎರಡು ತಾಸುಗಳ ಹಿಂದೆಯೇ ಒಂದು ಬಂದಿತ್ತು ಅದರ 
ಪ್ರತಿಯನ್ನು ಬೇಕಾದರೆ ಕೊಡುವೆ. ""ಬಂಗಾಲದ ಎಂಡರ್ಸನ್‌ 
ಬಿಟ್ಟು ಹೋಗುವವನಿದ್ದಾನೆ. ನಿಮಗೇನು ಬೇಕೋ ಹೇಳಿರಿ. 
ಅದನ್ನು ಪೂರೈಸುವೆ'' ಎಂದು ಅದರಲ್ಲಿ ಬರೆದಿದ್ದಾರೆ. ಅದಕ್ಕೆ ""ಈ 
ಯುದ್ಧವನ್ನು ನಾನು ಮುಂದವರೆಸುವೆ'''.. ಎಂಬುದಾಗಿ 
ಬರೆಯುವವನಿದ್ದೇನೆ. 


ಜನರಲ್‌ ಐರ್‌ಕೂಟ್‌ ಅಪೇಕ್ಷಿಸಿದ್ದ ಹೈದರನ ಹಿನ್ನಡೆತ ಜರುಗಲಿಲ್ಲ ಹೈದರನು 


ಯು ವನ್ನು ಮುಂದುವರಿಸಿದನು. ಆದರೆ, ಮುಂದೆ ೩-೪ ತಿಂಗಳಲ್ಲಿಯೇ ಅವನಿಗೆ 
ಗಂಟು ಬೇನೆ ಬಂದದ್ದರಿಂದ, ಚಿತ್ತೂರಿನ ಬಳಿ ಯುದ್ದಕ್ಷೇತ್ರದಲ್ಲಿಯೇ ಮರಣ 
ಹೊಂದಿದ. ಆದ್ದರಿಂದ ಪರಿಸ್ಥಿತಿಯೇ ಬದಲಾಯಿತು. 


ಡಿ 


೮. ಟೀಪೂ ಸುಲ್ತಾನನ ಬಗ್ಗೆ ಬ್ರಿಟಿಶ್‌ ಆಕರಗಳು 


ಟೀಪೂಸುಲ್ವಾನನನ್ನು. ಕುರಿತು ದೊರಕುವ ಬ್ರಿಟಿಕ್‌ ಆಕರಗಳನ್ನು ಮೂರು 
ವರ್ಗಗಳಾಗಿ ಮಾಡಬಹುದು. 


ಅ. ಬರಹ ರೂಪದವು 
ಆ. ಚಿತ್ರಗಳು 
ಇ. ಭಾರತದಿಂದ ಒಯ್ಯಲಾದ ಅವಶೇಷಗಳು 


ಚಿತ್ರಗಳೆಂದರೆ ವರ್ಣಚಿತ್ರಗಳು, ರೇಖಾಚಿತ್ರಗಳು, ಭೂಪಟಗಳು. ಟೀಪೂ ತನ್ನ 
ಪುತ್ರರನ್ನು ಬ್ರಿಟಿಶರಿಗೆ ಒಪ್ಪಿಸುವ ಅಥವಾ ಜನರಲ್‌ ಬೆಯರ್ಡ್‌ ಎಂಬಾತ ಟೀಪೂವಿನ 
ಮೃತ ಶರೀರವನ್ನು ಪತ್ತೆ ಹಚ್ಚಿದ್ದರಿ ವರ್ಣಚಿತ್ರಗಳು ಸಾಕಷ್ಟು ಪರಿಚಿತವಾದವುಗಳು. 
ಅವು ವಿವಿಧೆಡೆಗಳಲ್ಲಿ ಪುನರ್ಮುದ್ರಣಗೊಂಡಿವೆ. 

ಅದರಂತೆ ಟೀಪೂಸುಲ್ತಾನನು ಶ್ರೀರಂಗಪಟ್ಟಣದಲ್ಲಿ ಬ್ರಿಟಿಶ್‌ ಸೈನಿಕರು ಕೆಲವರನ್ನು 
ಸೆರೆಯಾಳಾಗಿ ಇಟ್ಟಿದ್ದರ ಎರಡು ಅಮೋಘ ಚಿತ್ರಗಳು ಸ್ಕಾಟ್‌ಲೆಂಡಿನ ರಾಷ್ಟ್ರೀಯ 
ಗ್ರಂಥಾಲಯದಲ್ಲಿವೆ. ಟೀಪೂನನ್ನು ನೋಲಿಸಿದ ಅನಿತರಲ್ಲಿಯೇ ಆ ವಿಜಯಕ್ಕೆ ಸಂಬಂಧಿ 
ಸಿದ ವಿವಿಧ ಸನ್ನಿವೇಶಗಳನ್ನು ಚಿತ್ರಿಸಲೆಂದು ಅಧಿಕೃತ ಸರಕಾರೀ ಪ್ರಕಟಣೆಯನ್ನು 
ಹೊರಡಿಸಲಾಗಿತ್ತು (೨೪-೫-೧೭೯೯). | 

ಯುದ್ಧ ಪರ್ಯಟನಕ್ಕೆ ಸೇಬಂಧಿಸಿದ ಹಲವಾರು ಭೂಪಟಗಳನ್ನು ಪೂರ್ವ 
ಸಿದ್ಧತೆಗಾಗಿ ತಯಾರಿಸುತ್ತಿದ್ದರು. ರಹದಾರಿಗಳು, ಮಧ್ಯದ ಬೆಟ್ಟ ಜಲಾಶಯಗಳು 
ಇವನ್ನೆಲ್ಲ ಸ್ಪಷ್ಟವಾಗಿ ಗುರುತಿಸುವ .ಭೂಪಟಗಳವು. ಅವುಗಳ ಆತ್ಯಂತಿಕ ಪ್ರಯೋಜನ 
ಪಡೆಯುತ್ತಿದ್ದರು. 

ಮುಖ್ಯ ಆಕರವೆಂದರೆ ಹನಸ್ತಲಿಖಿತ ದಾಖಲೆಗಳು ಮತ್ತು ಆ ಕಾಲದಲ್ಲಿಯೆ 
ಮುದ್ರಿತವಾದ ಪುಸಕಗಳು. ಆ ಮುದ್ರಿತ ಪುಸ್ತಕಗಳನ್ನು ಟೀಪೂವಿನ ಚರಿತ್ರಕಾರರು 
ಕಾಲಕಾಲಕ್ಕೆ ಉಲ್ಲೇಖಿಸುತ್ತಿರುತ್ತಾರೆ. ಅದರಲ್ಲಿಯೂ ೧೭೮೧, ೧೭೯೧ ಮತ್ತು೧೭೯೯- 
ಈ ಮೂರು ಮೈಸೂರು ಯುದ್ಧಗಳಿಗೆ ಸಂಬಂಧಿಸಿ ತತ್ಕಾಲಕ್ಕೆ ಬರೆದವುಗಳು 
ಪ್ರಾಮಾಣ್ಯವೆನಿಸಿವೆ. ಹಸ್ತಪ್ರತಿ ದಾಖಲೆಗಳಷ್ಟೇ ಅಪೂರ್ವವಾಗಿವೆ. ಈ ವಿಷಯವಾಗಿ, 
ತಿಳಿದು ಬಂದಿರುವ ಲೇಖಕರೆಂದರೆ ಬೀಟ್ನನ್‌ (8೩೬೦೫), ವುಡ್‌, ಫುಲ್ಲರ್‌ಟನ್‌ ಮತ್ತು 
ಕರ್ಕ್‌-ಪ್ಯುಟ್ರಿಕ್‌. ಕಿಂಬರ್ಲೆ ಎಂಬಲ್ಲಿರುವ ನ್ಯಾಷನಲ್‌ ಆರ್ಮಮೆಂಟ್‌ ಮ್ಯೂಸಿಯಂ 


ಹ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ನಲ್ಲಿ ಈಸ್ಟ್‌ ಇಂಡಿಯಾ ಕಂಪನಿಯವರೇ ಪ್ರಕಟಿಸಿದ (೧೮೦೦ರಲ್ಲಿ ಒಂದು 
ಪುಸಕವಿದ್ದು “ಅದರಲ್ಲಿ ಟೀಪೂ ಹಾಗೂ ೧೭೯೯ರ ಅಂತಿಮ ಯುದ್ಧದ ಬಗ್ಗೆ ಮಹತ್ವದ 

ಮ ಕೊಡಮಾಡಿದೆ. “ಏಶಿಯಾಟಿಕ್‌ ಜನರಲ್‌ ರಿಜಿಸ್ಟರ್‌ “೭೯೯- ೧೮೦೦' 
ಎಂಬ ಕೃತಿಯಲ್ಲಿಯೂ ಆಕರ ಸ್ವರೂಪದ ಬರಹಗಳಿವೆ. 

ಇಂಥ ದಾಖಲೆಗಳು ಮೂಡಿಬಂದ ಹಿನ್ನೆಲೆ ಮತ್ತು ಅವನ್ನು ಬ್ರಿಟನ್ನಿನಲ್ಲಿ ಕಾದಿರಿಸಿದ 
ಬಗೆ ತುಸು ತಿಳಿದದ್ದೇ ಆಗಿದೆ. ನಮ್ಮಲ್ಲಿದ್ದ ಗವರ್ನರುಗಳು, ಗವರ್ನರ್‌ ಜನರಲ್ಲರು 
ಲಂಡನಿನ ಕೋರ್ಟ್‌ ಆಫ್‌ ಡೈರೆಕ್ಟರ್‌ “ಡನೆ, ಅದರಂತೆ ದೇಶೀಯ ರಾಜರು, 
ಸಂಸಾ ನಿಕರೊಡನೆ ಮಾಡಿದ ಪತ್ರವ್ಯವಹಾರಗಳ ಬೃಹತ್‌ ಸಮೂಹವೇ ಲಂಡನ್ನಿನ 
ಇಂಡಿಯಾ ಆಫೀಸ್‌ ಲೈಬ್ರರಿಯಲ್ಲಿದೆ. ಹಾಗೆ ನೋಡಿದರೆ ಸ್ವತಹ ಟೀಪೂ ಸುಲ್ರಾನನೇ 
ಪತ್ರ, ಫರ್ಮಾನುಗಳನ್ನು ಬರೆಯಿಸುವ ಪ್ರವೃತ್ತಿಯವನಾಗಿದ್ದನು. 

ಅರೆಸರಕಾರಿ ದಾಖಲೆಗಳೆಂದು ವಿವಿಧ ಅಧಿಕಾರಿಗಳು ಬರೆದಿಡುತ್ತಿದ್ದ ಡೈರಿ, 
ನಿರೂಪಗಳು ಇವನ್ನು ನೆನೆಯಬೇಕು. ಖಾಸಗಿ ಪತ್ರ ವ್ಯವಹಾರಗಳು ಮೇಲುನೋಟಕ್ಕೆ 
ನಗಣ್ಯವೆನಿಸಬಹುದು. ಆದರೆ ಒಮ್ಮೊಮ್ಮೆ ಚಾರಿತ್ರಿಕ. ಮಹತ್ವದ ಅಂಶಗಳು 
ಹೊರಡಬಹುದು. ದಿ. ೧೩-೭-೧೭೯೧ರಂದು ಗವರ್ನರ್‌ ಜನರಲ್‌ ಲಾರ್ಡ್‌ 
ಕಾರ್ನ್‌ವಾಲಿಸನು ಲಿಚ್‌ಫೀಲ್ಡಿನ ಬಿಶಪ್ಪರಿಗೆ ಬರೆದ ಪತ್ರವೊಂದಿದೆ. ಅದರಲ್ಲಿ ಅವನು 
ಟೀಪೂವಿನ ವಿರುದ್ಧದ ತನ್ನ ಮುಂದಿನ "ದಾಳಿಯ ಹೊಳಹನ್ನು ಕೊಟ್ಟಿದ್ದಾನೆ. 

ಭಾರತದಲ್ಲಿ ನೌಕರಿ ಮಾಡುತ್ತಿದ್ದ ಬ್ರಿಟಿಶ್‌ ಅಧಿಕಾರಿಗಳು ತಮ್ಮಲ್ಲಿ ಕಾಗದ 
ಪತ್ರಗಳನ್ನು ಇಂಡಿಯಾ ಆಫೀಸ್‌ ಲೈಬ್ರರಿಯಲ್ಲಿ ಕಾಯ್ದಿರಿಸಲೆಂದು ಕೊಟ್ಟಿರುತ್ತಾರೆ. ಇಂಥ 
ಸಂಗ್ರಹಗಳು ವೆಲ್ಲಸ್ಲಿ ಪೇಪರ್ಸ್‌ ಮಾರ್ನಿಂಗ್ಟನ್‌ ಪೇಪರ್‌ ನೆಪಿಯರ್‌ ಪೇಪರ್‌ ಎಂದು 
ಮಾಚ್‌ ೆಸರಿಸಲ್ಪಟ್ಟಿವೆ. ನಿವರೆಲ್ಲ ದೊಡ್ಡ ಜಾಧ್ಲಿ ಅದು ಸರಿಯೇ. ಆದರೆ 
871/1810' ಎಂಬ ಅಪ್ರಸಿದ್ಧ ವ್ಯಕ್ತಿ ಟೀಪೂಗೆ ಸಂಬಂಧಿಸಿದ ಕಾಗದ ಪತ್ರ ಗಳನ್ನು ಹೇಗೆ 
ದೊರಕಿಸಿದನೊ ತತವ” ಅವನ್ನೆಲ್ಲ ನ್ಯಾಶನಲ್‌ ಆರ್ಮಮೆಂಟ್‌ ಲೈಬ್ರರಿಯವರಿಗೆ 
ಕೊಟ್ಟಿದ್ದಾನೆ. ಏನಿದ್ದರೂ ಇವು ಕೂಡ ಪ್ರಕೃತದ ಅಭ್ಯಾಸಕ್ಕೆ ಯಾ ಸಾ 


ಇಂಡಿಯಾ ಆಫೀಸ್‌ ಲೈಬ್ರರಿಯಲ್ಲದೆ ಬೇರೆ ಕಡೆಗಳಲ್ಲಿಯೂ ವಿವಿಧ ಕಾಗದ 
ತ್ರಗಳ ಸಂಗ್ರಹಗಳಿವೆ. ಚ ಮೇಲೆ ಹೇಳಿದ ಕಿಂಬರ್ಲಿ ಸಂಸ್ಥೆ ಅದರಂತೆ, 
ಷೆ ಮಟ್ಟದ ಪತ್ರಾಗಾರಗಳೂ ಇವೆ. ಉದಾ.ಗೆ ಮಿಡಲ್‌ಸೆಕ್ಸ್‌ 'ಕೆಜಿಮೆಂಟಲ್‌ 
ಮ್ಯೂಸಿಯಮ್‌. "ಅಲ್ಲಿ ಕೆಲ ಮಿಲಿಟರಿ ಅಧಿಕಾರಿಗಳು ಸ್ವಗ್ರಾಮದ ಅಭಿಮಾನದಿಂದ 
ತಾವು ತಂದಿದ್ದ ಕಾಗದಪತ್ರ ಗಳನ್ನು ಇರಿಸಿದ್ದಾರೆ. 


ಇನ್ನೊಂದು. ಬಗೆಯ ಸಂಗ್ರಹ ವೇಲ್ಮ್‌ ಸ್ಕಾಟ್ಲೆಂಡ್‌ ಮತ್ತು ಐರ್ಲಂಡ್‌ 
ರಾಜ್ಯಗಳಲ್ಲಿಂ ಯರ ರಾಷ್ಟ್ರೀಯ ಗಂಥಾಲಯಗಳಲ್ಲಿದೆ. ರಾಷ್‌ ಕೆಲವು ಪುರಾತನ ಪ್ರ ಸಿದ್ಧ 
ವಿಶ್ವ ಎದ್ದಾ ಲಯನಳಲ್ಲಿಯೂ ಹಸ್ವಃ ಪ್ರತಿಗಳ ಸಂಗ್ರ ಹವಿದೆ. ಮ್ಯಾ ಂಚೆಸ್ಟರ್‌' 
ವಿಶ್ವವಿದ್ಯಾ ಲಯದ ಲೈಬ್ರರಿಯಲ್ಲಿ ಗೆ ಸಿಂಧ್ಯ ಮತ್ತು ಟೀಪೂ ಇವರ ನಡುವಿನ 


ಟೀಪು ಸುಲ್ತಾನನ ಬಗ್ಗೆ ಬ್ರಿಟಿಶ್‌ ಅಕರಗಳು ೭೫ 


ಪತ್ರವ್ಯ ವಹಾರವಿದೆ. ಅದರಲ್ಲಿ ಮಹಾದಾಜಿಯು ಪೇಶ್ವೆಯ ಎರುದ್ಧವಾಗಿ ಒಳಗೊಳಗೆ 

ಟೀಪೂನೊಂದಿಗೆ ಸ್ನೇಹಾಕಾಂಕ್ಷಿಯಾಗಿದ್ದುದು ತಿಳಿದುಬರುತ್ತದೆ (೧೭೮೩). ಕೇಂಬ್ರಿಜ್‌ 
ವಿಶ್ವವಿದ್ಯಾಲಯವು ಟೀಪೂವಿನ ಪರ್ಶಿಯನ್‌ ಗ್ರಂಥಸಂಗೃಹವನ್ನು ಒಳಗೊಂಡಿದ್ದು 
ಅದರ ಕೆಟಲಾಗನ್ನು ೧೮೦೯ರಲ್ಲಿ ಪ್ರಕಟ ಮಾಡಲಾಗಿದೆ. ಮದ್ರಾಸ್‌ ನಲ್ಲಿದ್ದ ಮೆಕಾರ್ಟ್ಟೆ 
ಎಂಬ ಕುಪ ಪ್ರಸಿದ್ಧ ಗವರ್ನರನ. ಇನಗದಹ ತ್ರಗಳು (೧೭೮೧- ೮೫) 'ಅಕ್‌ಫರ್ಡ್‌ 
ವಿಶ್ವವಿದ್ಯಾಲಯದಲ್ಲಿವೆ. ಇವು ಹೈದರ್‌, ಟೀಪೂಸುಲ್ತಾನ ಇವರಿಬ್ಬರ ಅಭ್ಯಾಸಕ್ಕೂ 
ನೈರವಾಸುವಂತಹವು 


ಇವೆಲ್ಲ ಆಕರಗಳಲ್ಲಿ ಕಂಡುಬರುವ ಮುಖ್ಯ ವಿಷಯಗಳನ್ನು ಸ್ಥೂಲವಾಗಿ ಹೀಗೆ 
ಕೊಡಬಹುದು. ತಂದೆ ಸತ್ತ ಮೇಲೆ ಟೀಪೂ ೧೭೮೨ರಲ್ಲಿ ಅಧಿಕಾರ ವಹಿಸಿಕೊಂಡನಷೆ 
ಆ ಕೂಡಲೇ ಅವನು 'ಪಶ್ಚಿಮ ಕರಾವಳಿಯಲ್ಲಿ ದಾಳಿ ನಡೆಸಿದ. ಮಂಗಳೂರು, ; 
ಬಿದನೂರು, ಕಣ್ಣಾನೂರುಗಳ. ಮೇಲಿನ ಈ ಆಕ್ರಮಣದ ಸ್ಥೂಲ ವಿಷಯಗಳು ತಿಳಿದು 
ಬರುತವೆ. ಆದರೆ "ಕೆಲವೊಂದು ಆನುಷಂಗಿಕ ಎಂಶಗಳು ಎಂದರೆ ಮುಂಬಯಿಯಿಂದ 
ಇತ್ತ ಕಡೆಗೆ ಧಾವಿಸಿ ಬಂದ ಜನರಲ್‌ ಮೆಕ್ಷಿಯಾಡ್‌, ಅವನ ಹಿಂದಿನ ಸೈನ್ಯಾಧಿಕಾರಿ 
ಜನರಲ್‌ ಮ್ಯಾಥ್ಯೂಸ್‌ನ ವಂಚನೆ ಮುಂತಾದವು ಗಣನೀಯ ವಿಷಯಗಳೆನ್ರಬಹುದು. 
೧೭೮೪ರಲ್ಲಿ ಟೀಪೂವನ್ನು ಸಾಂತ್ವನಗೊಳಿಸುವ ಪ್ರಯತ್ನ ನಡೆಯಿತು. ಅದರ ವಿವರಗಳು 
ನಮಗೆ ಮೇಲ್ಕಂ ೦ಡ ಆಕರಗಳಲ್ಲಿ ಲಭ್ಯವಿವೆ. 


ಫ್ರೆಂಚ್‌-ಟೀಪೂ ಸಂಧಾನ ಒಂದು ಮಹತ್ವದ ವಿಷಯ. ಈ ಬಗ್ಗೆ ಬ್ರಿಟಿಶರು 
ಸದ್ಫೆವ ಚಿಂತಿತರಾಗಿದ್ದರು. ಈ ಹಿಂದೆ ಕಾಣಿಸಲಾದ ಪತ್ರದಲ್ಲಿ ಕಾರ್ನ್‌ವಾಲೀಸನು 
"ಫ್ರೆಂಚರು ಟೀಪೂಗೆ ನಿರವಾಗದೇ ಹೋದರೆ ಅವನನ್ನು ಸೋಲಿಸುವುದು ಕಷ್ಟವೇನಲ್ಲ 
ಎಂದು ಅಭಿಪ್ರಾಯಸಿದ್ದನು. ಅದೇನಿದ್ದರೂ ಬ್ರಿಟಿಶರು ಮುಂಜಾಗ್ಯತೆಗೆಂದು, 
ಫ್ಲೆಂಚ್‌-ಟೀಪೂ ನಡುವಿನ ಗುಪ್ತ ಪತ್ರವ್ಯವಹಾರವನ್ನು ಛೇದಿಸಲು ಕ್ರಮ 
ಕೈಗೊಳ್ಳಲೆಂದರು. ಈ ವೈರಿಗಳ ಮೈತ್ರಿಯು ಅದಾವಾಗ ಕೂಡಿ ಬಂದೀತೊ ಎಂಬ 
ಅಳುಕು ಅವರಿಗಿದ್ದೇ ಇದ್ದಿತು. ಆದರೆ ಫ್ರೆಂಚರ ಸಹಾಯ ತತ್ಪರತೆ ಅಷ್ಟೇನೂ 
ವ್ರಾಮಾಣಿಕವಾದದ್ದಿರಲಿಲ್ಲ ಆ ಕುರಿತು ೧೭೯೮ರಲ್ಲಿ ಟೀಪೂ ತನ್ನ ಅಸಮಾಧಾನವನ್ನು 
| ವ್ಯಕ್ತಪಡಿಸಿ ಬರೆದ ಪತ್ರವೊಂದು ಬ್ರಿಟಿಶ್‌ ಗೂಢಚಾರರ ಕೈಗೆ ಸಿಕ್ಕಿತು. 

ಟೀವೂ ಯೂರೋಪದ ಇತರ ರಾಜ್ಯಗಳೊಡನೆಯೂ ಬ್ರಿಟಿಶರ ವಿರುದ್ಧದ 
ಚಟುವಟಿಕೆಗೆ ಪ್ರೇರೇಪಿಸಬಯಸಿದ್ವ ೧೭೮೮ರ ಒಂದು ದಾಖಲೆಯಲ್ಲಿ ಟೀಪೂ ಗೋವೆ 
ಯಲ್ಲಿಯ ಪೋರ್ಚುಗೀಸರು ಬ್ರಿಟಿಶರ ವಿರುದ್ಧ ಬಂಡೇಳುವಂತೆ ಪ್ರೇರೇಷಿಸಿದ್ದನಾಗಿ 
ಉಲ್ಲೇಖವಿದೆ. ಈ ಬಗೆಯ ಬಂಡೇಳುವುದಕ್ಕೆ ಮಲಬಾರ, ಕರ್ನಾಟಕ ಪ್ರದೇಶಗಳಲ್ಲಿ 
ಆಳುತ್ತಿದ್ದ ಸಂಸ್ಥಾನಿಕರ ಮನವೊಲಿಸಿದ ಪತ್ರವ್ಯವಹಾರಗಳೂ ಲಭ್ಯ. 

ಬ್ರಿಟಿಶರನ್ನು ನೊಟ್ಟಿಗಳ್ಟಿಹಿದ ಒಂದು ಎಷಯವೆಂದರೆ ಅವನಲ್ಲಿ ಸೆರೆಸಿಕ್ಕ ತಮ್ಮ 
ಸೈನಿಕರದು. ಅವನು ಪಟ್ಟವೆ ವೇರಿದ ಕೆಲವೇ ವರ್ಷಗಳಲ್ಲಿ ಸೈನಿಕರು ಹಾಗೆ ಸೆರೆ ಸಿಕ್ಕಿದ್ದರು. 


ತ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಆದರೆ ಟೀಪೂ ಸದಾ ಅಲ್ಲಗಳೆಯುತ್ತಿದ್ದ ಬೇಕಿದ್ದರೆ ಶ್ರೀರಂಗಪಟ್ಟಣಕ್ಕೆ ಬಂದು 
ನೋಡಿಕೊಂಡು ಹೋಗಬಹುದೆಂದೂ "ಹೇಳಿದ್ದ [ ಆದರೆ "ಇಬ್ಬರು ಸೆರೆಯಾಳುಗಳು 
ಅದು ಹೇಗೋ ತಪ್ಪಿಸಿಕೊಂಡು ಹೋದ ಮೇಲೆ "ತಮ್ಮ ಗೋಳಾಟವನ್ನು ಬರೆದಿಟ್ಟಿದ್ದಾರೆ. 
ಒಬ್ಬ ಬಟ್ರೆಸ್‌ (87555) ಎಂಬ ಸರ್ಜನ್‌ ; ಮತ್ತೊಬ್ಬ ವಿಲಿಯಂ ಡ್ರೇಕ್‌. ಹೈದರನೇ 
ಅವನನ್ನು ಸೆರೆಯಲ್ಲಿಟ್ಟಿದ್ದ ಆ ಮುಂದೆ ತಪ್ಪಿಸಿಕೊಂಡು ಹೋದ ಹವು "ಅಲ್ಲಿಯ 
ಸೆರೆಯಾಳುಗಳ ಬದುಕನ್ನು ಕಣ್ಣಿಗೆ ಕಟ್ಟುವಂತೆ "ಬರೆದಿದ್ದಾನೆ. 


ಈ ಡ್ರೇಕನ ಚೀನ ವಿಷಯ ಮೋಜಿನದಾಗಿದೆ. ಅವನು ಹಾಗೂ ಇನ್ನು 
ಕೆಲವು ಬ್ರಿಟಶರು ಫ್ರೆಂಚ್‌ ಹಡಗು ಪಡೆಯವರ ಕೈವಶವಾಗಿದ್ದರು. ಇತ್ತ ಬ್ರಿಟಿಶರಿಂದ 
ಸೆರೆ ಸಿಕ್ಕ ಫ್ರೆಂಚ್‌ ಸೈನಿಕರನ್ನು ಬಿಡಿಸಿಕೊಳ್ಳಲೋಸುಗ ಎರಡೂ ಕಡೆಯ ಸೆರೆಯಾಳುಗಳ 
ವಿನಿಮಯದ ಪ್ರಸಾಫವನ್ನು ಫ್ರೆಂಚರು ಮಾಡಿದಾಗ ಬ್ರಿಟಿಶರು ಒಪ್ಪಲಿಲ್ಲ ಈ ಡ್ರೇಕ್‌ 
ಮಂಡಳಿಯನ್ನು ತಾವು ಇಟ್ಟುಕೊಂಡೇನು ಮಾಡುವುದು 9? ಮಿತ್ರನಾದ ಹೈದರನಿಗೆ 
ಒಪ್ಪಿಸಿ ಶ್ರೀರಂಗಪಟ್ಟಣಕ್ಕೆ ಅಟ್ಟಿದರು | (೧೭-೮-೧೭೮೨) 

ಮತಾಂತರದ ವಿಷಯವೂ ಬ್ರಿಟಿಶ್‌-ಟೀಪೂ ಸಂಘರ್ಷಣೆಯ ಒಂದು 
ಅಂಗವಾಗಿದ್ದಿತು. ಇಸ್ಸಾಕ್‌ ಗೋಲ್ಡ್‌ಸ್ಟಿಥ್‌ ಎಂಬುವವನು ೩೦ ಜನ ಆಂಗ್ಲ ತರುಣರನ್ನು 
ಚೀಪೂ ಇಸ್ಲಾಮ್‌ಗೆ ಮತಾಂತರಗೊಳಿಸಿದನೆಂದು ಲಂಡನ್ನಿನಲ್ಲಿದ್ದ ಸೆಕ್ರೆಟರಿ ಆಫ್‌ 
ಸ್ಟೇಟ್‌ಗೆ ವರದಿ ಮಾಡಿದ (೧೭೮೪). ವ್ಯಂಗ್ಯವೆಂದರೆ ಈ ಸೆಕ್ರೆಟರಿ ಹತ್ತು ತಿಂಗಳ ಕಾಲ 
ಏನೂ ಮಾಡದೇ ಸುಮ್ಮನುಳಿದ. 

ಟೀಪೂಸುಲ್ತಾನನ ಕಂದಾಯ ಮತ್ತು ಆಡಳಿತ ವಿಷಯಗಳನ್ನು ಕೆಲವು 
ದಾಖಲೆಗಳಲ್ಲಿ ಕಾಣಬಹುದು. ಅವನು ತನ್ನ ತಂದೆಯಿಂದ ರಾಜ್ಯಾಡಳಿತವನ್ನು 
ವಶಪಡಿಸಿಕೊಂಡ ಮೇಲೆ ಹೊರಗಿನವರಾದ ಬ್ರಿಟಿಶರೇ ಅವನ ರಾಜ್ಯದ ಮತ್ತು ಸೊತ್ತಿನ 
ಅಂದಾಜನ್ನು ಲೆಕ್ಕ ಹಾಕಿ ಇಟ್ಟುಕೊಂಡರು. ಇತ್ತ ಟೀಪೂ ತನ್ನ ರಾಜ್ಯದ ಆಡಳಿತ ವ್ಯವಸ್ಥೆ 
ಹೇಗಿರಬೇಕೆಂದು ಅಧಿನಿಯಮಗಳನ್ನು ರೂಪಿಸಿದ್ದನು. ಪರ್ಶಿಯನ್‌ ಭಾಷೆಯಲ್ಲಿದ್ದ 
ಅದರ ಒಂದು ಪ್ರತಿಯನ್ನು ಬ್ರಿಟಶರು ಅದು ಹೇಗೋ ದೊರಕಿಸಿ, ಗಾಡ್ವಿನ್‌ 
ಎಂಬವನಿಂದ ಅನುವಾದಿಸಿ ಇಟ್ಟುಕೊಂಡಿದ್ದರು. ಇಂಥದೇ ಇನ್ನೊಂದು ಎತ್ತುಗಡೆ ಶೆ 
೧೭೯೧ರ ಯುದ್ಧದಲ್ಲಿ ಟೀಪೂ "'ಸುಲಾನನು ತನ್ನ ರಾಜ್ಯದ ಕೆಲ ಪ್ರದೇಶಗಳನ್ನು 
ಬ್ರಿಟಿಶರಿಗೆ ಬಿಟ್ಟುಕೊಟ್ಟಿದ್ದ ಹೊಸದಾಗಿ ತಮಗೆ ಸೇರಿದ್ದ ಆ ಪ್ರದೇಶದ ಆದಾಯವನ್ನು 
ನಿಖರವಾಗಿ ಲಕ್ಕ ಮಾಡಿದ್ದರು. 


ಈ ೧೭೯೧ರ ಯುದ್ಧದ ಪೂರ್ವಾಪರಗ 'ಳನ್ನೆಲ್ಲಾ ಸಾದ್ಯಂತವಾಗಿ ದಾಖಲಿಸಿದ 
ಕಾಗದಪತ್ರಗಳು ಇಂಡಿಯಾ ಆಫೀಸ್‌ ಲೈಬ್ರರಿಯಲ್ಲಿವೆ (110೬ 150 5665, ೫01. 35). 
ಆದರೆ ೧೭೯೯ರ ಟೀಪೂ ಒಡನೆಯ ಅಂತಿಮ ಯುದ್ದದ ವಿಷಯ ಮಾತ್ರ ನಿರೀಕ್ಷೆ 


ಮೀರಿ ದಾಖಲೆಗೊಂಡಿದೆ. ಸ್ಕಾಟ್ಲೆಂಡಿನ ನ ಗ್ರಂಥಾಲಯದಲ್ಲಿ ಸಮಗ್ಗವಾಗಿ ಈ 
ಕುರಿತ ಎರಡು ಬೃಹತ್‌ ಸಂಪ ಟಗಳಿವೆ. ಯುದ್ಧದ ದಲ್ಲಿ ಸಕೃತ್‌ ಆಗಿ ಭಾಗವಹಿಸಿದ್ದ ಬೇಲಿ, 


ಟೀಪು ಸುಲ್ತಾನನ ಬಗ್ಗೆ ಬ್ರಿಟಿಶ್‌ ಆಕರಗಳು ೭೭ 


ಹ್ಯಾರಿಸ್‌ ಮತ್ತು ಕ್ಲೋಸ್‌ ಇವರ ಲಿಖಿತಗಳು ಸಂಚಿತವಾದವುಗಳು. ಆದರೆ ಗಂಗಾಧರ 
ಪಟವರ್ಧನ ಶಾಸ್ತ್ರಿ ಎಂಬವನು ಟೀಪೂಸುಲ್ರಾನನ ಸೇವೆಯಲ್ಲಿದ್ದವ, ಈ ಯುದ್ಧದ 
ಕುರಿತು ತುಂಬಾ `ಿವರವಾಗಿ ಬರೆದಿದ್ದಾನೆ (೪೨೮ ಪುಟಗಳು), ಇದು ಮರಾಟರ 
ದೃಷಕೋಣದಿಂದ ಬರೆದಿರಬೇಕು; 'ಪ್ರಚಲಿತ ಬ್ರಿಟಿಶ್‌ ನಿಲುವಿಗಿಂತ ತುಸು 
ಬೇರೆಯಿದ್ದಿರಲು ಸಾಕು. 


ಟೀಪೂ ಸುಲ್ರಾನನ ಬಳಕೆಯ ವಸ್ತುಗಳನ್ನು ಇಂಗ್ಲೆಂಡಿಗೆ ಮುದ್ದಾಂ 
ಕೊಂಡೊಯ್ದರಷ್ಟೆ ಅವು ಕೂಡಾ ಆಕರಗಳೆನಿಸಿಕೊಳ್ಳುತವೆ. ಅವನ ಸಿಂಹಾಸ ಸನದ 
ಮೇಲ್ಗಡೆ ಕೂಡ್ರಿಸಿದ ಬಂಗಾರದ ಹುಲಿ ಮುಖ, ಅವನು. ಹುದ್ಧಕಾಲದಲ್ಲಿ ಬಳಸುತ್ತಿದ್ದ 
ಜಾಕೆಟ್‌, ಪೇಟಾ, ಅವನು ಉಪಯೋಗಿಸುತ್ತಿದ್ದ ರತ್ನಗಂಬಳಿ ಎಲ್ಲವೂ ಇಂಗ್ಲೆಂಡಿಗೆ 
ರವಾನೆಯಾದುವು. ಎಲ್ಲಕ್ಕಿಂತ ಮಹತ್ವದ್ದು ಆ ಕಟ್ಟಿಗೆ ಯಂತ್ರದ ಹುಲಿ !' ಅದರ ಕೆಳಗಡೆ 
ಓರ್ವ ಬ್ರಿಟಿಶ್‌ ಸೈನಿಕನಿದ್ದಾನೆ. ಅದರ “ಳಗಿನ ಯಂತ್ರದಿಂದ ಹುಲಿಯು ಚೀತ್ಕಾರ 
ವಾ ಧ್ವನಿ ಬರುತದೆ. ಈಗಲೂ ಅದನ್ನು ಪ್ರದರ್ಶನಕ್ಕೆಂದು ವಿಕ್ಟೋರಿಯಾ 
ಆಲ್ಬರ್ಟ್‌ ಮ್ಯೂಸಿಯಂನಲ್ಲಿ. ಇರಿಸಿದ್ದಾರೆ. ಕವಿ ಕೀಟ್ಸ್‌ ಆದಿಯಾಗಿ ಭನ ಹಿಂದೆ ಅನೇಕರು 
ಅದನ್ನು ದರ್ಶಿಸಿ ಅಚ್ಚರಿಗೊಂಡರು [ವಿವರಗಳು ಮುಂದಿನ ಲೇಖನದಲ್ಲಿ. 

ಆಶ್ಚರ್ಯದ ಸಂಗತಿಯೆಂದರೆ, ಟೀಪೂವಿನ ಮೃಗಯಾ ವಿಹಾರದ ಸಮಸ್ತ 
ಪರಿಕರವನ್ನು ಚಾಚೂ ಬಿಡದಂತೆ ಹಡಗಿನಲ್ಲಿ ಇಂಗ್ಲೆಂಡಿಗೆ ಸಾಗಿಸಿದ್ದು- ಚಿರತೆಗಳನ್ನು 
ಸಹಾಯಕ ಬೇಟೆಗಾರರ ಸಹಿತವಾಗಿ. ಅಷ್ಟರವರೆಗೂ ಅವನ ವಿವಿಧ ಕೃತ್ಯಗಳ ಬಗ್ಗೆ 
ಬ್ರಿಟಿಶರಲ್ಲಿ ಅಚ್ಚರಿ ಮೂಡಿತ್ತು 

ಟೀಪೂ ಮರಣ ಹೊಂದಿ ಶ್ರೀರಂಗಪಟ್ಟಣವು ಬ್ರಿಟಿಶರ ವಶವಾದಾಗ ಆ ನಗರದ 
ಕೊಳ್ಳೆ-ಸುಲಿಗೆ ಅಪರಿಮಿತವಾಗಿ ನಡೆದದ್ದು ತಿಳಿದ ವಿಷಯ. ಆದರೆ ಪ್ರತಿಯೊಬ್ಬ 
ಸೈನಿಕನಿಗೂ ಆ ಲೂಟಿಯಲ್ಲಿ ಪಾಲು ಸಿಗಲಿಲ್ಲ - ಕ್ಯಾಪ್ಟನ್‌ ವೆಲ್ಲೆಸ್ಲಿ ಅದಕ್ಕೆ ಕಡಿವಾಣ 
ಹಾಕಿದ್ದರಿಂದ. ಬ್ರಿಟನಿಗರ ವ್ಯವಹಾರಬುದ್ಧಿ ಎಷ್ಟೆಂದರೆ, ಯಾರಿಗೆ ಪಾಲು ಸಿಗಲಿಲ್ಲವೊ 
ಅವರು ತಮ್ಮ ಹಕ್ಕು ಎಂಬಂತ ಬೇಡಿಕೆಯನ್ನು ಮುಂದಿರಿಸಿದುದು. ಓರ್ವ "ಜನರಲ್‌'ಗೆ 
ಎ.ಡಿ.ಸಿ. ಯಾಗಿದ್ದ ಜಿ.ವಿ. ಹಾರ್ಟ್‌ ಎಂಬಾತ ತಾನು ಯುದ್ಧದಲ್ಲಿ ಭಾಗವಹಿಸಿದ್ದು 
ಅದರ "ಪರಿಹಾರ ಧನ' ಎಂಬುದಾಗಿ ೪,೦೦೦ ಪೌಂಡುಗಳನ್ನು ಕೇಳಿದ 
ದಾಖಲೆಯೊಂದು ಇದೆ. ಅ ಅದರ ಅರ್ಧವಾದರೂ ದೊರೆಯಿತೋ ಇಲ್ಲವೊ | 

ತ ಅಪೂರ್ವವಾದ "ಸಾಮಗ್ರಿ' ಎಂದರೆ ಟೀಪೂ ಆಡಳಿತ. ಕಾಲದ 
ನೂರಾರು ಪರ್ಶಿಯನ್‌ ಕಾಗದ ಪತ್ರಗಳು. ಇವುಗಳು ಸಿಕ್ಕಿರದಿದ್ದರೆ ಬ್ರಿಟಿಶರಿಗೆ, ಟೀಪೂ 
ಸಂಪರ್ಕ ಹೊಂದಿದ್ದ ಮಸ್ಕತ್‌ ಹಾಗೂ ರುದ್ಧಾಗಳಲ್ಲಿಯ ಫ್ಯಾಕ್ಸಂಗ 'ಳಾಗಲೀ, ತನ್ನ 
ಗೌಪ್ಯದ ರಾಯಭಾರದಲ್ಲಿ ಟೀಪೂ ಬಳಸುತ್ತಿದ್ದ ಗುಪ್ಪ ಸಂಕೇತಗ ಳಾಗಲೀ ತಿಳಿದು. 
ಬರುತಿರಲಿಲ್ಲ ಈ ದಾಖಲೆಗಳಲ್ಲಿ ಟೀಪೂ ಸ್ವತಹ ಬರೆದಿಡುತ್ತಿದ್ದ ಟಿಪ್ಪಣಿ ಪುಸ್ತಕಗಳೂ 
ಇದ್ದುವು. ಕುತೂಹಲಕರವಾದ ಅದರು ೧ಳಗಿನ ಒಂದು ಸಂಗತಿಯಂದರೆ, ಟೀಪೂವಿನ 


೭೮ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಕನಸುಗಳು! ಸ್ವಪ್ಪಗಳಿಗೆ ಅವನು ಜೀವಿತದಲ್ಲಿ ವಿಶೇಷ ಮಹತ್ವವನ್ನಿತ್ತಿದ್ದ ತಾನೇ 
ನೆನಪಿಟ್ಟು ಬರೆಯುವುದಲ್ಲದೆ ಅವುಗಳ ಇಂಗಿತವೇನೆಂಬುದನ್ನು ಎವರಿಸುತ್ತಿದ್ದ ಅವನ 
ಒಂದು ಕನಸಿನ ವಿವರಣೆಯಲ್ಲಿ ಬ್ರಿಟಿಶರ ಬಗೆಗಿನ ಅವನ ದ್ವೇಷ ಚೆನ್ನಾಗಿ ಚಿತ್ರಿತವಾಗಿದೆ. 
ಈ ಡೈರಿಗಳಿಂದ ಅವನ ನಿಜಾರಸರಣಿ ಮತ್ತು ಆಶೋತ್ತರಗಳನ್ನು ತಿಢಂಸವ್‌ ಅಪೂರ್ವ 
ಅನಷ॥ ಇಲ್ಲಿದೆ. 


ಬ್ರಿಟಿಶರೇ ಕಂಡಂತೆ 


ಆದರೆ ಬ್ರಿಟಿಶರು ಅವನ ಬಗ್ಗೆ ಏನು ತಿಳಿದಿದ್ದರು? ಅವನ ಬಗ್ಗೆ ಇರುವ 
ದಾಖಲೆಗಳಲ್ಲಿ ಒಂದಾದರೂ ಅವನನ್ನು ಮೆಚ್ಚಿಕೊಂಡ ಅಂಶವಿಲ್ವ ಓರ್ವ ಸಾಮಾನ್ಯ 
ಬ್ರಿಟಿಶ್‌ ಪ್ರಜೆಯೇ ಇದ್ದಿರಲಿ ಟೀಪೂ ಅವನ ಮನಸಿನಲ್ಲಿ ಒಂದಿಲ್ಲೊಂದು ಬಗೆಯಿಂದ 
ತುಡಿಯುತ್ತಿದ್ದ ಎನ್ನಬೇಕು. ಒಂದು ದಾಖಲೆಯಲ್ಲಿ ಅವನ ಬಗ್ಗೆ ಒಂದು ಕುಚೋದ್ಯದ 
ಪದ್ಯವೂ, ಅಣಕದ ಚಿತ್ರವೂ ಇದೆ. 

ಇತ್ತ ಬ್ರಿಟನ್ನಿನ ರಾಜಕಾರಣಿಗಳಿಗೆ ಮತ್ತು ಸೈನ್ಯಪಡೆಗೆ ಅವನು ಸಿಂಹಸ್ವಪ್ಪವಾಗಿದ್ದ 
11111೮167081೮ 016" ೮7611) ಎಂಬುದು ಅವನ ಹೆಸರಿಗೆ ಅಂಟಿದ್ದ ಉಪಾಧಿಯಾಗಿತ್ತು 
ಇದಕ್ಕೆ ಪ್ರತಿಯಾಗಿ ಹೈದರನನ್ನು ಎತ್ತಿ ಹಿಡಿಯುತ್ತಿದ್ದರು. ಉದ್ದೇಶ? ಟೀಪೂನನ್ನು 
ಹೀಗಳೆಯುವ ದೃಷ್ಟಿಯಿಂದ | ಏಶಿಯಾಟಿಕ್‌ ಎನ್ಯುಯೆಲ್‌ ರಿಜಿಸ್ಟರಿನಲ್ಲಿ ಬಂದ ಒಂದು 
ಸಂಪಾದಕೀಯ ಹೀಗಿದೆ : 

1! 11210೩: ಗಿ! 120 00೮7 ೩/1 8ಟ70708/) 1751080 01 ೩೧ ಗಿ5180 77700, 00 
1010 11೮ 00೮1 ೮೦೧5100100 ೩5 ೦0೮ ೦1 110 870೩1೮೩! 1017005 08 ೩0)/ ೩೬೮ ೦7 
811011. 11/20 08/1 0111)/ 0೮ 1230100 ೩5 17೮ 60500! 08 1701೩. 


ಹೇಗೂ ಇರಲಿ, ಟೀಪೂ ಸುಲ್ರಾನನು ತನ್ನ ಹದಿನಾರು ವರ್ಷಗಳ ಅಖಂಡವಾದ 
ಆಳ್ವಿಕೆಯಲ್ಲಿ: ಇಂಗ್ಲಿಷ್‌ ಜನರನ್ನು ಕುಣಿಸಿಬಿಟ್ಟನೆಂದರೂ ಸರಿ. ಅವನು ೫ ಏಪ್ರಿಲ್‌ 
೧೭೯೯ರಲ್ಲಿ ಹತನಾದ ಮೇಲೆ ಜ್ರ ದಿನವನ್ನು ವಿಜಯೋತ್ಸಾಹದ ದಿನವಾಗಿ, ಮುಂದಿನ 
ಕೆಲ ವರ್ಷಗಳಲ್ಲಿ ದೂರದ ಕಾನಪುರ, ಕಲ್ಕತ್ತಾಗಳಲ್ಲಿ ಸಹ ಆಚರಿಸುತ್ತಿದ್ದರು. 


ಸಾರಾಂಶ, ಲಂಡನ್ನಿನಲ್ಲಿ ಇಂಡಿಯಾ ಆಫೀಸ್‌ ಲೈಬ್ರರಿ ಮಾತ್ರವಲ್ಲ ಇಂಗ್ಲೆಂಡಿನ 
ಬೇರೆ ಸ್ಥಳಗಳಲ್ಲಿಯೂ ಅವನ ಬಗ್ಗೆ ಅಪಾರವಾದ, ಆಟಾ ರಾರಾ ಸಾಮಗಿ 


ಇದೆ. 'ಟೀಪೂ ಸುಲ್ರಾನನ ಬಗ್ಗೆ" ಸಂಶೋಧನೆ ಮಾಡುವವರಿಗೆ ದೊಡ್ಡ ನಿಧಿಯೇ 
ಅದಾಗಿದೆ. 


೯. ಟೀಪೂವಿನ ಹುಲಿ 


ಟೀಪೂ ಸುಲ್ರಾನನನ್ನು "ಮೈಸೂರ ಹುಲಿ' ಎಂದು ಸಾಂಕೇತಿಕವಾಗಿ ರರಿಯುತ್ತೇವೆ. 
ಹುಲಿಯಂತೆ ಮೂರು ದಿನ. ಬಾಳಿದರೆ ಸಾಕು ; ಕುರಿಯಂತೆ ಅಲ್ಲ- ಎಂದು ಅವನೇ 
ಹೇಳುತ್ತಿದ್ದ ಮತ್ತು ಹಾಗೆಯೇ ಬಾಳಿದ ಅವನಿಗೆ ಈ ಬಿರುದು ಆನ್ವರ್ಥಕವೆ . ಆದರೆ 
ಅವನ ಇಸ ಜೀವನ ದಲ್ಲಿ ಹುಲಿಯು ಸಕೃತ್‌ ಆಗಿ ಮತು ಎ ಎದಿಧ ಚಿಹ್ನೆಗಳ ಳ ರೂಪದಲ್ಲಿ 
ಕಾಣಿಸಿಕೊಂಡಿದ್ದು ವಿಶೇಷದ ಸಂಗತಿಯಾಗಿದೆ. 


ಅದರ ಒಂದು ನಿದರ್ಶನವನ್ನು ಕೆಲ ವರ್ಷಗಳ ಹಿಂದೆ ಲಂಡನ್ನಿನ "ವಿಕ್ಟೋರಿಯಾ 
ಅಂಡ್‌ ಆಲ್ಬರ್ಟ್‌' ವಸ್ತುಸಂಗ್ರಹಾಲಯದಲ್ಲಿ ಕಂಡಿದ್ದೆ ಅದುವೆ "ಟೀಪೂಸ್‌ ಟೈಗರ್‌'. 
ಕಟ್ಟಿಗೆಯಿಂದ ಮಾಡಿದ ಹುಲಿ ಹಾಗೂ ಸ್ಪೆನಿಕ ಇರುವ ಯಂತ್ರ. ಅದು "ಯಂತ್ರ' 
ಏಕೆಂದರೆ ಈ ಹುಲಿ (ಕೀಲಿ ಕೊಟ್ಟಿತೆಂದರೆ) ರೌದ್ರಾವೇಶದಿಂದ ಆರ್ಭಟಿಸುತ್ತದೆ. ಮತ್ತು 
ಅದೇ ಕಾಲಕ್ಕೆ ಅಡಿಯಲ್ಲಿರುವ ಆಂಗ್ಲ ಸೈನಿಕನು ಅಸಹಾಯಕತೆಯಿಂದ ಕೈ ಎತುತಾನೆ. 

ಟೀವೂಸುಲ್ರಾನನು ತನ್ನ ಆಳ್ವಿಕೆಯ ಆರಂಭದಲ್ಲಿ ಮಾಡಿಸಿ ಅದನ್ನು ತನ್ನ 
ಅರಮನೆಯಲ್ಲಿ ಇರಿಸಿಕೊಂಡಿದ್ದ ಬ್ರಿಟಿಶರನ್ನು ನಖಶಿಖಾಂತವಾಗಿ ದ್ವೇಷಿಸುತ್ತಿದ್ದ 
ಟೀಪೂವಿಗೆ, ತನ್ನ ಸ್ವಭಾವಕ್ಕೆ ಅನುಗುಣವಾದ ಹುಲಿಯು ಆಂಗ್ಲ ಸೈನಿಕನ ಮೇಲೆ 
ಎರಗುತ್ತಿದ್ದ ದೃಶ್ಯ ಮತ್ತು ಆ ಧ್ವನಿ ಇವು ತುಂಬಾ ಖುಷಿ ಕೊಡುತ್ತಿದ್ದಿರಲು ಸಾಕು. 

ಸದ್ಯ ಅವನ್ನು ಲಂಡನ್ನಿನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆಯಷ್ಟೆ ಅದರ ಇತಿಹಾಸ 
ಹೀಗಿದೆ. ಟೀಪೂ ಹತನಾದ ಮೇಲೆ (೧೭೯೯) ಅರಮನೆಯಲ್ಲಿಯ, ಅವನ ವೈಯಕ್ತಿಕ 
ಜೀವನಕ್ಕೆ ಸಂಬಂಧಿಸಿದ ಅನೇಕ ವಸ್ತುಗಳನ್ನು ಲಂಡನ್ನಿಗೆ ಕೊಂಡೊಯ್ದರು. ಅವನ್ನು 
ಕ್ರಿ.ಶ - ೧೮೦೮ರಿಂದ 7 ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆಂದು ಇರಿಸಿದರು. ಅವುಗಳಲ್ಲಿ ಈ 
ಆಯಿ ುಂವೂ ಒಂದು. ಇತರ ಅಾಕಸೀಕ ಭಾರತೀಯ ವಸ್ತುಗಳು ಈ ರೀತಿಯಲ್ಲಿ 
ಪ್ರದರ್ಶಿ ತಗೊಂಡಿದ್ದರೂ ಇದರದ್ದೇ ಹೆಚ್ಚಿನ ಆಕರ್ಷ-!ೆ. ನಿಜಕ್ಕೂ ಲಕ್ಷಾವಧಿ ಜನ 
ನೋಡಿ ಆನಂದಿಸಿದ್ದಾರೆ. ಅಂದ ಹಾಗೆ ಕೀಟ್ಸ್‌ ಮಹಾಕಿವಿಯೂ ಇಂಬು "ನೋಡಿದ್ದ 
ಅದರಿಂದ ಹೊರಡುವ ಧ್ವನಿಯು ಅವನ ಮೇಲೆ ಎಷ್ಟೊಂದು ಪರಿಣಾಮ 'ಬೀರಿತೆ |0ದರೆ 
ತನ್ನ "ಕ್ಯಾಟ್ಸ್‌ ಅಂಡ್‌ ಬೆಲ್‌' ಎಂಬ ಕವಿತೆಯಲ್ಲಿ ಅದ ದನು ು ಪರೋಕ್ಷವಾಗಿ ತಂದಿದ್ದಾನೆ 
(ಅದರ ' ಕಥಾನಾಯಕ ಪ್ರಿನ್ಸ್‌ ರೀಜೆಂಟ್‌ "ಮ್ಯಾನ್‌- '್ಚಿಗರ್‌ ಆರ್ಗನ್‌' ಎಂಬ 
ವಾದ್ಯವ ಸಖ್ಯ ನುಡಿಸುತಿದ್ದನಂ ತೆ). 
ತೀಯ ಮಹಾಯುದ್ಧದ ಬಾಂಬ್‌ ದಾಳಿಗೆ ತುತಾಗಿ ಈ ಹುಲಿ ಯಂತ್ರವು . 


ದ್ದ ಟಿ 
ರು 


೮೦ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಮುರಿದುಬಿಟ್ಟಿತ್ತು ಅದನ್ನು ರಿಪೇರಿ ಮಾಡಿಸಿ ಮತ್ತೆ ಪ್ರದರ್ಶನಕ್ಕೆ ಇಟ್ಟರು. ಬ್ರಿಟಿಶ್‌ 
ಸಾಮ್ರಾಜ್ಯಶಾಹಿಯನ್ನು ನಿದರ್ಶಿಸುವ ಅನೇಕ ವಸ್ತುವಿಶೇಷಗಳನ್ನು ಪ್ರದರ್ಶಿಸುತ್ತಿದ್ದರಷ್ಟೆ 
೧೯೫೬ರಲ್ಲಿ ಅವುಗಳಲ್ಲಿ ಹೆಚ್ಚಿನವನ್ನು ಚೆಲ್ಲಿ. ಕೊಡಲಾಯಿತು. ಆದಕ್ಕೆ. ಈ 
ಹುಲಿಯಂತ್ರವನ್ನಲ್ಲ ಅದು ಇಂದಿಗೂ ಪ್ರದರ್ಶಿತವಾಗುತ್ತಿದೆ. 

ಅದರ ರಚನೆ ಹಾಗೂ ಕಾರ್ಯವಿಧಾನವು ಈಗಲೂ ವಿಶಿಷ್ಟ ವಿನೂತನ 
ಎನ್ನಿಸುವಂತಿದೆ. ಹೊರನೋಟಕ್ಕೆ ಅದು ಸುಮಾರು ಆರು ಅಡಿ ಉದ್ದದ, ಕಟ್ಟಿಗೆಯ 
ಹುಲಿ. ಕೆಳಗೆ ಪಾಶ್ಚಾತ್ಯ ವೇಷದ ಸೈನಿಕ. ಎರಡೂ ನಮ್ಮಲ್ಲಿಯ ಗುಡಿಕೈಗಾರಿಕೆಯವು. 
ಹುಲಿಯ ಮೇಲಿರುವ. ಪಟ್ಟೆಗಳನ್ನು, ಇಲ್ಲಿಯ ಬಣ್ಣದಿಂದಲೇ ಚಿತ್ರಿಸಲಾಗಿದೆ. ಅದರ 
ನೋಟದಲ್ಲಿ ರೋಷ, ರೌದ್ರತೆ ತುಂಬಿಕೊಂಡಿದ್ದು ಆ ಸೈನಿಕನ ಮೇಲೆ ದೃಢವಾಗಿ ತನ್ನ 
ಬಾಯಿ, ಕಾಲುಗಳನ್ನು ಊರಿದೆ. ಅದರ ಹೊಟ್ಟೆಯೊಳಗೆ ಒಂದು ರಾಗಮಾಲಿಕೆಯನ್ನು 
ಜೋಡಿಸಲಾಗಿದೆ (ಇದು ಮಾತ್ರ ಯೂರೋಪಿನದ್ದು. ಅದರಿಂದ ಹೊರಡುವ 
ಧ್ವನಿಯು ಸುಮಧುರ ಸಂಗೀತವೇನಲ್ವ ಹುಲಿಯ ಕರ್ಕಶ ಗರ್ಜನೆಯ ರೂಪದಲ್ಲಿ 
ಅದನ್ನು ಅಣಿಗೊಳಿಸಿದ್ದುದು ಇಂದಿಗೂ ಕೌತುಕಪ್ರದವಾಗಿದೆ. ಇಷ್ಟೇ ಅಲ್ಲ; ಅದರ ದ್ವನಿ 
ಹೊರಟ ಕಾಲಕ್ಕೇನೆ ಆ ಸೈನಿಕನು ಕೈ ಎತ್ತುವಂತೆ ಸಂಯೋಜಿಸಿದ್ದುದು ನಿಗೂಢವೆನಿಸಿದೆ. 
ಪ್ರಾಯಶಃ ಓರ್ವ ಫ್ರೆಂಚ್‌ ಇಂಜಿನಿಯರನ ಕೈವಾಡ ಈ ಹುಲಿಯಂತ್ರ ರಚನೆಯಲ್ಲಿ 
ಇದ್ದಿರಬೇಕು ಎಂದು ಊಹಿಸಲಾಗಿದೆ. 

ಟೀಪೂ ಇದನ್ನು ರೂಪಿಸಿಕೊಂಡದ್ದರ ತತ್ಕಾಲೀನ ಪ್ರೇರಣೆ ಏನಿದ್ದಿತು ? ಈ ಬಗ್ಗೆ 
ಖಚಿತವಾಗಿ ತಿಳಿದಿಲ್ಲ ಮಿಲ್ಪೈೆಡ್‌ ಬಾ ಎಂಬ ಕಲಾವಿಮರ್ಶಕಿ ಹೀಗೆ. 
ಊಹಿಸಿದ್ದಾರೆ : 


ಕ್ರಿ.ಶ. ೧೭೯೧ರಲ್ಲಿ ಮನ್ರೋ ಎಂಬ ತರುಣನ ನ್ನು ಬಂಗಾಲದ ಸೌಗರ ದ್ವೀಪದ 
ತಸ ಹಾಡು ಹಗಲೇ ಕೊಂದುಹಾಕಿತು. ಆ ತರುಣನು ಸರ್‌ ಹೆಕ್ಟರ್‌ ಮನ್ರೋ 
ಎಂಬ ಹೆಸರಾಂತ ಸೇನಾಪತಿಯ ಮಗ. ಬ್ರಿಟನ್ನಿನಲ್ಲಿ ಅದರಂತೆ ಭಾರತದಲ್ಲಿಯೂ ಈ 
ಸರ್‌ ಮನ್ರೋ ಪೋರ್ಟ್‌ನೋವೊ ಯುದ್ಧದಲ್ಲಿ ಹೈದರನನ್ನು (ಅವನೊಟ್ಟಿಗೆ: ಟೀಪುವೂ 
ಇದ್ದು ಹಿಮ್ಮೆಟ್ಟುವಂತೆ ಮಾಡಿದ್ದ ಈ ಘಟನೆ ನಡೆದ. ಒಂದೆರಡು ವರ್ಷಗಳ ಅಂತರದಲ್ಲಿ 
"ಟೀಪೂ ಟೈಗರ್‌' ರಚನೆಯಾಯಿತಷ್ಟೆ ತಮಗಾದ ಅವಮಾನಕ್ಕೆ ಪ್ರತಿಕ್ರಿಯೆಯನ್ನು 
ಟೀಪೂ ಈ ತ? ವ್ಯಕ್ತಪಡಿಸಿರಬಹುದು. 


* ಆಕೆ ಗತಕಾಲದ ಭಾರತೀಯ ವರ್ಣಚಿತ್ರ, ರೇಖಾಚಿತ್ರಗಳ ಬಗ್ಗೆ ಗ್ರಂಥಗಳನ್ನು ಬರೆದಿದ್ದಾಳೆ. 
ನಮ್ಮ ಭಾಗದ ಚಿತ್ರಕೃತಿಗಳ ಬಗ್ಗೆ ವಿಶೇಷ ಆಸ ಸಕ್ತಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ಕಣಾ 
ಜಾ ( ಒಂದು ಹಳೆಯ ವರ್ಣಚಿತ್ರದ (೧೮೪೦) ಕುರಿತು ಎವರಣೆಯನ್ನು ಕೇಳಿ ನನಗೆ ಪ 
ಬರೆದದ್ದುಂಟು. ಈ ಲೇಖನದಲ್ಲಿಯ ಹಲವು ಅಂಶಗಳನು ಸ ಅವಳಿಂದ ಪ ಪಡೆದಿದ್ದೇನೆ. 


ಟೀಪುವಿನ ಹುಲಿ ೮೧ 


ಬ್ರಿಟಿಶರ ಕುರಿತಾದ ಈ ದ್ವೇಷವು ಶ್ರೀರಂಗಪಟ್ಟಣದಲ್ಲಿ ಕೆಲವು ಭಿತ್ತಿ ಚಿತ್ರಗಳ 
ಮೂಲಕವೂ ಹೊಗೆಯಾಡಿದ್ದಿದೆ. ಎಂದರೆ ಬ್ರಿಟಿಷರು ಸೋತು ಶರಣಾಗತರಾದ. 
ಮತ್ತಿತರ ಅವಹೇಳನ ರೂಪದ ಚಿತ್ರಗಳನ್ನು ಅಲ್ಲಲ್ಲಿ ಗೋಡೆಯ ಮೇಲೆ ಬಿಡಿಸಿದ್ದನ್ನು 
ಮೈಸೂರಿನ ಪ್ರಥಮ ಇತಿಹಾಸಕಾರನಾದ ಎಲ್ಲ್ಸ್ಸ್‌ ತನ್ನ ಗ್ರಂಥದಲ್ಲಿ ವಿವರಿಸಿದ್ದಾನೆ. 

ಈ ಹುಲಿ-ಸೈನಿಕೆ. ಯಂತ್ರದಿಂದ ನಾವು ಟೀಪೂವಿನ ಎರಡು ಸ್ವಭಾವ 
ವಿಶೇಷಗಳನ್ನು ಗುರುತಿಸಬಹುದು. ಒಂದಂತೂ ಬ್ರಿಟಿಶರ ಕುರಿತಾದ ಅವನ ತಿರಸ್ಕಾರ, 
ಇನ್ನೊಂದು ಅಪಾರವಾದ ಹುಲಿಮೋಹ. ಹುಲಿ ಅವನ ರಾಜಲಾಂಛನವೇ ಆಗಿದ್ದಿತು. 
ಭವ್ಯ ಸುಂದರವಾಗಿ ನಿರ್ಮಿತಗೊಂಡ ಅವನ ಸಿಂಹಾಸನವನ್ನು ಎಂಟೂವರೆ ಅಡಿ 
ಎತ್ತರದ ಹುಲಿಯ ಆಕೃತಿಯ ಮೇಲೆ ನಿರ್ಮಿಸಲಾಗಿದ್ದಿತು. ಅಲ್ಲದೆ ಅದಕ್ಕೆ ಬಂಗಾರದ 
ಹತ್ತು ಹುಲಿ ಮುಖಗಳಿದ್ದವು. ಆ ಪೀಠದ ಪ್ರಭಾವಳಿಗೆ ಹುಲಿಯ ಮೇಲಿರುವಂಥ 
ಪಟ್ಟೆಗಳನ್ನು ಚಿತ್ರಿಸಲಾಗಿತ್ತು ಈ ಬಗೆಯ ಪಟ್ಟೆಗಳನ್ನು ಅರಮನೆಯ ಕಾವಲುಪಡೆಯವರ 
ಜಾಕೀಟುಗಳ ಮೇಲೆಯೂ ಕಾಣಬಹುದಿತ್ತು ಅದರಂತೆ ತೋಪಿನ ಬಾಯಿಗೆ, ಖಡ್ಗಗಳ 
ಹಿಡಿಕೆಗೆ, ಹೀಗೆ ಎಲ್ಲೆಲ್ಲಿಸಾಧ್ಯವೋ ಅಲ್ಲೆಲ್ಲ ಹುಲಿಯ ಕಿರುಮುಖಗಳು. ಅರಬ್ಬೀ ಲಿಪಿಯ 
ಕೆಲವು ಅಕ್ಬರಗಳ ವಿನ್ಯಾ ಸಗಳಿಗೆ ಹುಲಿಯ ಸಂಬಂಧವು ಯಾವುದೊಂದು "ರೂಪದಲ್ಲಿ 
ಇದ್ದುದಂತೆ. ಟೀಪೂ ಈ ಹೆಸರಿನ ಪರ್ಶಿಯನ್‌ ಅರ್ಥ ಹುಲಿ ಎಂದೇ ಇದೆ. 

ಇನ್ನೊಂದು ವಿಶೇಷವೆಂದರೆ, ಅವನ ಅರಮನೆಯ ದಾರಿಯಲ್ಲಿ ಪಹರೆ 
ಸೈನಿಕರಂತೆ ಜೀವಂತ ಹುಲಿ- ಚಿರತೆಗಳನ್ನು ಅಲ್ಲಲ್ಲಿ ಕಟ್ಟಿ ನಿಲ್ಲಿಸಿದ್ದಾಗಿ. ಬುಕನನ್‌ ಎಂಬಾತ 
ತನ್ನ ದಕ್ಷಿಣ ಭಾರತ ಪ್ರವಾಸ ವಣ೯ನೆಯಲ್ಲಿ ಉಲ್ಲೇಖಿಸಿದ್ದಾನೆ. ಹುಲಿಯು ಈ 
ರೀತಿಯಾಗಿ ಟಿಪೂವಿನ ದೈನ ನಂದಿನ ಜೀವನದಲ್ಲಿ ತೋರಿ ಬಂದದ್ದರ ಜೊತೆಗೆ ಅವನ 
ಕನಸಿನಲ್ಲಿಯೂ ಅದು ಕಾಣಿಸಿಕೊಳ್ಳುತಿತ್ತು. 

ಚಿರತೆಯು ಹುಲಿ ಜಾತಿಯದೇ. ಬೇಕಿದ್ದರೆ ಅದನ್ನು ಹುಲಿಯ ಮಲತಮೃ 
ಎನ್ನುವಾ. ಟೀಪೂ ಚಿರತೆಗಳನ್ನು ಬೇಟೆಯ ನಾಯಿಯಂತೆ ಸಾಕಿ ಬೆಳೆಸಿದ್ದನು. ಅವು 
ಅವನಿಗಾಗಿ ಬೇಟೆಯನ್ನೂ ಆಡುತ್ತಿದ್ದವು. 

ಅವನಿಗಾಗಿ? ಸೃತಃ ಟೀಪೂ ೫ ಬೇಟೆಯನ್ನಾಡುತ್ತಿರಲಿಲ್ಲವೆ, ಎಂದು ಯಾರದರೂ 
ಕೇಳಬಹುದು. "ಬೇಟಿ" ಇದಕ್ಕೆ "ಮೃಗಯಾವಿಹಾರ'ವೆಂಬ ಸುಸಂಸ್ಕೃತ ಹೆಸರಿದೆಯಷ್ಟೆ 
ಮೃಗಯಾವಿಹಾರದಲ್ಲಿಯೂ ನಾನು ಪ್ರಕಾರಗಳಿವೆ. ಅವುಗಳಲ್ಲಿ ಬೇಟೆಗೆ ಹೊರಟು 
ಷಾತ ವನ್ಯ ಪಶುಗಳನ್ನು ಕೊಲ್ಲುವುದು ಒಂದು ಕ್ರಮವಾದರೆ, ಮೃಗಗಳಿಂದಲೇ 
ಮೃಗಗಳ ಬೇಟೆಂ ಯಾಡಿಸಿ' ಆನಂದಿಸುವ ಒಂದು ವಿಧಾನವೂ ಇದೆ! ಟೀಪೂಸುಲಾ] ನನು 
ಈ. ಬಗೆಯ ವಿನೋದದಲ್ಲಿ ಆಗಾಗ ತೊಡಗಿರುತ್ತಿದ್ದನೆಂದು ಬ್ರಿಟಿಶ್‌ ದಾಖಲೆ 
ಯೊಂದರಲ್ಲಿ ಉಲ್ಲೇಖವಿದೆ (ಮೆಮರಾಂಡಮ್‌ ಆನ್‌ ದಿ ಹಂಟಿಂಗ್‌ ಎಸ್ಟಾಬ್ಲಿಷ್‌ ಮೆಂಟ್‌ 
ಆಫ್‌ ಟೀಪೂಸುಲ್ವಾನ್‌). ಟೀಪೂವಿನ ಈ ಮೃಗಯಾ ವಿಹಾರದ ಬಗೆಯು 


ಕುತೂಹಲಕಾರಿಯಾಗಿದೆ. 


೮೨ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಶ್ರೀರಂಗಪಟ್ಟಣದ ಈಶಾನ್ಯ ದಿಕ್ಕಿಗೆ ಕಾಯ್ದಿರಿಸಿದ ಒಂದು ಅಭಯಾರಣ್ಯ. ಅದಕ್ಕೆ 
ರುಮ್ಹಾ ಎಂದು ಹೆಸರು. ಅಲ್ಲಲ್ಲಿ ಕೆಲವು ವಿಶ್ರಾ ಿಧಮಗಳೂಡ21ಪೂಜಗಾಗಿ ಇತ್ತ 
ಶ್ರೀರಂಗಪಟ್ಟಣದಲ್ಲಿ ಅವನ "ಬಳಿಯಲ್ಲಿ ೧೬ ಚಿರತೆಗಳಿದ್ದುವಂತೆ. ಒಂದೊಂದಕ್ಕೂ 
ನಾಲ್ಕು ಆಳುಗಳು ಮತ್ತು ಅವನ್ನು ಅರಣ್ಯಕ್ಕೆ ಸಾಗಿಸಲು ಒಂದೊಂದು ಬಂಡಿ ಹುಮಿ 
ನಾಲ್ಕು ಎತ್ತುಗಳು. ಇವೆಲ್ಲವುಗಳ "ಒಟ್ಟಿನ ಉಸುವಾರಿಯು “ಮೀರ ಶಿಕಾರಿ' ಎಂಬ ಅಧಿ 
ಜಂ ಸೇರಿದುದಾಗಿತ್ತು 

ಮೃಗಯಾವಿಹಾರಕ್ಕೆ ಹೋಗಬೇಕೆಂದು ಟೀಪೂ ಬಯಸಿದ ಹಿಂದಿನ ದಿನ 
ಅವರೆಲ್ಲರಿಗೆ ಸಂದೇಶ ಹೋಗುತಿತ್ತು ಆ ದಿನ ನಸುಕಿನಲ್ಲಿ ಟೀಪೂ ತನ್ನ ಮಕ್ಕಳನ್ನು 
ಹಾಗೂ ತನ್ನ ಕೆಲ ಆಪ್ತ ಸರದಾರರನ್ನು ಸಂಗಡ ಕರೆದುಕೊಂಡು ಹೊರಡುತ್ತಿದ್ದ ಜೊತೆಗೆ 
ಅವನ ಖಾಸಾ ಅಂಗರಕ್ಟಕರಂತೂ ಸರಿಯೇ. 


ಮೊದಲಿಗೆ ತಂತಮ್ಮ ಚಿರತೆಯನ್ನು ಹೇರಿಕೊಂಡು, ಒಂದೊಂದಾಗಿ ಬಂಡಿಗಳು 
ಹೊರಡಬೇಕು. ಆದರೆ ಬೇರೆ ಬೇರೆ ದಿಕ್ಕುಗಳಿಗೆ. ಆಗ ಪ್ರತಿಯೊಂದು ಚಿರತೆಯ ಕಣ್ಣಿಗೆ 
ಬಟ್ಟೆಯನ್ನು ಕಟ್ಟುತಿದ್ದರು. 

ಅವು ಬೇಟೆಯಾಡಬೇಕಾದದ್ದು ಚಿಗರೆಗಳನ್ನು ಅವುಗಳ ಹಿಂಡೊಂದು 
ಕಂಡೊಡನೆ, ಹತ್ತಿರದ ಬಂಡಿಯವರು ಮೆಲಗೆ ಅವುಗಳ ಬಳಿ ಸಾಗುತ್ತಿದ್ದರು. ಆಮೇಲೆ 
ಚಿರತೆಯ ಕಣ್ಣಿನಬಟ್ಟೆಯನ್ನು ಬಿಚ್ಚಿ ಬಂಡಿಯಿಂದ ಕೆಳಗೆ ಬಿಡುತ್ತಿದ್ದರು. 

ಚಿರತೆಯು ಚಿಗರೆಗಳ ಹಿಂದಿನಿಂದ ಬೆನ್ನತ್ತಿ ಅವುಗಳಲ್ಲೊಂದನ್ನು ಹಿಡಿಯುವ 
ವರೆಗಿನ ದೃಶ್ಯಿವೇ ನಿಜವಾದ ಮೃಗಯಾವಿನೋದ. ಅದು ಹುಲಿಯಂತೆಯೇ ಮೊದಲು 
ಮೆಲ್ಲಗೆ ಸಾಗುತ್ತದೆ. ಸುಮಾರು ಎರಡುನೂರು ಗಜದಷ್ಟು ಹತ್ತಿರ ಬಂದಾಗ, ತನ್ನ 
ವೇಗವನ್ನು ಹೆಚ್ಚಿಸುತ್ತ ಹೆಚ್ಚಿಸುತ್ತ ಗಪ್ಪಗೆ ತನ್ನ ಬೇಟೆಯನ್ನು ಬಡಿಯುವ, ಅದರಲ್ಲಿಯೂ. 
ಒಂದೇ ಓಂಡಿನ ಮೇಲೆ” ಎರಡು- "ಮೂರು ಚಿರತೆಗಳು ಎರಗುವ ದೃಶ್ಯ ಅತ್ಯಂತ 
ಮನೋಹರವಾದುದು. 


ಆದರೆ ಟೀಪೂ ಸಾಕಿದ್ದ ಚಿರತೆಗಳು ಚಿಗರೆಯನ್ನು ಹಿಡಿದರೂ ಕೊಲ್ಲುತ್ತಿದ್ದಿಲ್ಲವಂತೆ. 

ಅವು ಚಿಗರೆಯನ್ನು ಕಚ್ಚಿಸಿಡಿದು ತನ್ನ ರಕ್ಷಕನ ಬಳಿಗೆ ಕೊಂಡೊಯ್ಯುತ್ತಿದ್ದುವಂತೆ ಹಾಗೆ 

ಅವುಗಳಿಗೆ ತರಜೀತಿಯನ್ನು ಕೊಡಲಾಗಿದ್ದಿತು | ಆಗ ಮತ್ತೆ ಚರಿತೆಯ ಕಣ್ಣನು 

ಕಟ್ಟುತ್ತಿದ್ದರು. । [ಡ್‌ 

ಈ ರೀತಿಯ ಚಿರತೆ-ಚಿಗರೆಗಳ ಬೇಟೆಯಾಟವನ್ನು ಆ ದಿನ ೨-೩ ಬಾರಿ 

ನಡೆಸಲಾಗುತ್ತಿತ್ತು ಟೀಪೂ ಹಾಗೂ ಅವನ ಸಂಗಡಿಗರು ಮಧ್ಯಾಹ್ನ ದವರೆಗೆ ನೋಡಿ 
ಆನಂದಿಸುತ್ತಿದ್ದರು. 

ಟೀಪೂ ಸುಲ್ತಾನನ ಹುಲಿಮೋಹ ಈ ರೀತಿಯಲ್ಲಿಯೂ ವ್ಯಕ್ತವಾದದ್ದಿದೆ. 
ಡಿ 


೧೦. ಪರ್ಶಿಯಾದ ರಾಯಭಾರಿ ಹಾಗೂ 
ದಿವಾನ್‌ ಪೂರ್ಣಯ್ಯ 


ಮೈಸೂರು ಸಂಸ್ಥಾನದ ಆಡಳಿತವನ್ನು ಬ್ರಿಟಿಶರು ವಹಿಸಿಕೊಂಡು ಮೂರೇ 
ವರ್ಷಗಳು ಸಂದಿದ್ದವು (೧೮೦೨). ಮೈಸೂರಿನಲ್ಲಿ ಪೂರ್ಣಯ್ಯನವರು 
ದಿವಾನರಾಗಿಯೂ ಬ್ಯಾರಿಕ್ಲೋಸ್‌ ರೆಸಿಡೆಂಟರಾಗಿಯೂ ಕಾರ್ಯ ನಿರ್ವಹಿಸುತ್ತಿದ್ದರು. 
ಕಲ್ಕತ್ತೆಯಲ್ಲಿ ಲಾರ್ಡ್‌ ಮಾರ್ನಿಂಗ್‌ ಟನ್‌ ಗವರ್ನರ್‌ ಜನರಲ್‌ ಆಗಿದ್ದರು. ಇವರುಗಳೇ 
ದ ನಿಸ ಘಟನಾವಳಿಯ ಪಾತ್ರಧಾರಿಗಳು. 


ಆ ವರ್ಷ ಪರ್ಶಿಯಾದ ನಿಯೋಜಿತ ರಾಯಭಾರಿಯಾಗಿದ್ದ ಹಾಜಿ ದೌಲತ್‌ 
ಖಾನ್‌ ಎಂಬಾತ ಕಲ್ಕತ್ತೆಯ ಗವರ್ನರ್‌-ಜನರಲ್ಲರಿಗೆ ತನ್ನ ಪರಿಚಯ ಪತ್ರಗಳನ್ನು 
ಸಲ್ಲಿಸುವ ಸಲುವಾಗಿ ತಾಾಕಟು, ಮೊದಲು ಮುಂಬೈಗೆ ಬಂದ. ಮುಂಬೈಯಲ್ಲಿ ಆತನಿಗೆ 
ಗೌರವಾದರ ಸ್ವಾಗತ ದೊರೆಯಿತು. ಅದೇ ಸಮಯಕ್ಕೆ ಆತನಿಗೆ, 'ಟೀಪೂ ಆಳಿದ 
ಶ್ರೀರಂಗಪಟ್ಟಣ ನೋಡುವ ಮನಸ್ಸಾಯಿತು. 

ಆತ ಶ್ರೀರಂಗಪಟ್ಟಣಕ್ಕೇನೋ . ಬಂದ. ಆದರೆ ಪ್ರಮಾದವಶಾತ್‌ ಇಲ್ಲಿಗೆ 
ಬಂದೊಡನೆ ಕೊನೆಯುಸಿರೆಳೆದ. ಹೇಗಾಯಿತು ಈ ಘಟನೆ? ಆರೋಗ್ಯವಂತ ವ್ಯಕ್ತಿ 
ಇದ್ದಕ್ಕಿದ್ದಂತೆ ಸಾಯುವುದೆಂದರೇನು? ಅಥವಾ ಯಾರಾದರೂ ಆತನನ್ನು ಕೊಂದರೇ 9 
ಇವಕ್ಕೆ ಉತ್ತರವಿಲ್ಲ ತನ್ನ ರಾಯಭಾರತ್ವದ ಉದ್ದೇಶಗಳನ್ನು ಬಲಪಡಿಸುವ ಸಲುವಾಗಿ 
ತನ್ನಲ್ಲಿಗೆ ಹೊರಟಿದ್ದ ವ್ಯಕ್ತಿ ಹಠಾತ್‌ ಇಲ್ಲವಾದರೆ, ಕಲ್ಕತ್ತೆಯ ಗವರ್ನರ್‌-ಜನರಲ್‌ 
ಏನಂದಾರು?) 

ಈ ಸಾವಿನಿಂದ ನಿಜವಾಗಿಯೂ ಚಿಂತೆಗೀಡಾದವರು ಪೂರ್ಣಯ್ಯನವರು. ತಮ್ಮ 
ಬ್ರಿಟಿಶ್‌ ಮೇಲಧಿಕಾರಿಗಳಿಗೆ, ದೌಲತ್‌ಖಾನನದು ಸಾಮಾನ್ಯ ಸಾವು ಎಂದು ಮನವರಿಕೆ 
ಮಾಡಿಕೊಡುವುದು ಅವರ ಆದ್ಯಕರ್ತವ್ಯವಾಯಿತು. ತಕ್ಷಣ ಅವರು ಸ್ಥಳೀಯ 
ರೆಸಿಡೆಂಟರನ್ನು ಓಲೈಸಿ ಅವರಿಂದಲೂ, ಪಕ್ಕದ ತಿರುವಾಂಕೂರಿನ ರಾಜ ಮತ್ತು 
ರೆಸಿಡೆಂಟರಿಂದಲೂ ಪರ್ಶಿಯಾದ ರಾಯಭಾರಿಯ ಸಾವು ಸಾಮಾನ್ಯ ಸಾವೆಂಬಂತೆ 
ಒಂದು ರೀತಿಯ ಟಿಪ್ಪಣಿ ಪಡೆದರು. ಮುಂದೆ ಈ ಬಗ್ಗೆ ಗವರ್ನರ್‌ ಜನರಲ್ಲರಿಗೂ ಅಧಿ 
ಕೃತ ಪ್ರಕಟಣೆಯನ್ನು ಕಳುಹಿಸಲಾಯಿತು. ಘಟನೆಯ ಬಗ್ಗೆ ಅವರು ತಮ್ಮ ಅಸಮಾಧಾನ 
ವ್ಯಕಪಡಿಸಿದರೆಂದು ನಂತರ ತಿಳಿದು ಬಂದಿತು. 


೮೪ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಅದು ಸಾಮಾನ್ಯವಾದ ಅಸಮಾಧಾನ ಮಾತ್ರವೇ ಆದರೂ, ಅದು ಮದ್ರಾಸ್‌ 
ಗವರ್ನರ್‌ ಮೂಲಕ ಮೈಸೂರು ಸೇರುವ ವೇಳೆಗೆ, ಗವರ್ನರ್‌ ಜನರಲ್ಲರು ಘಟನೆಯ 
ಬಗ್ಗೆ ಕುಪಿತರಾದರು ಎಂದು ವರದಿಯಾಯಿತು. ಇದರ ಶಮನಕ್ಕಾಗಿ ಏನಾದರೂ 
ಮಾಡಲೇಬೇಕಿತ್ತು! ರಾಜ್ಯಾದ್ಯಂತ ಈ ಸಾವಿನ ಶೋಕವನ್ನು "ಆಚರಿಸಲು' ಪೂರ್ಣಯ್ಯ 
ನವರು ನಿರ್ಧರಿಸಿದರು. 

ದೆಹಲಿಯ ರಾಷ್ಟ್ರೀಯ ಪತ್ರಾಗಾರದಲ್ಲಿ ಈ ಬಗ್ಗೆ ಲಭ್ಯವಿರುವ ದಾಖಲೆಗಳಲ್ಲಿ 
ಒಂದು ದಾಖಲೆ ಈ ವಿವರ ನೀಡುತದೆ. "ಮಹಮ್ಮದೀಯ ಧಾರ್ಮಿಕ ವಿಧಿಗಳನ್ನು 
ನಡೆಸಲು ಆ ಕೋಮಿನ ಧಾರ್ಮಿಕ ಹಾಗೂ ಸಹಾಯ ಬೇಕಾಗಿರುವ ಮಂದಿಗೆ ಈ 
ಸರಕಾರವು (ಮೈಸೂರು ಸರಕಾರ) ಆಹಾರ ಒದಗಿಸಬೇಕು. ಈ ವಿಧಿಗಳು ಈಗಾಗಲೇ 
ಪ್ರಾರಂಭವಾಗಿವೆ.'' 

: ಇವೆಲ್ಲ ಸರಿ. ಆದರೆ ಸಾಮಾನ್ಯ, ಅಷ್ಟೇನೂ ಪರಿಚಿತವಲ್ಲದ ವ್ಯಕ್ತಿಯ ಬಗ್ಗೆ ಇದೆಲ್ಲ 
ಬೇಕಿತ್ತೆ? ಸದರಿ ದಾಖಲೆಯ ಕೊನೆಗೆ ಕಾರಣ ಸುಸ್ಪಷ್ಟವಾಗಿತ್ತು : 

""ದೇವರ ದಯೆಯಿಂದ ಘನತೆವೆತ್ತಖಾವಂದರ ಕೋಪ ಬೇಗ ಸಂಪೂರ್ಣವಾಗಿ 
ತೊಲಗುತ್ತದೆ.'' . ಮುಂದುವರಿದು, "ಘನತೆವೆತ್ತ ಖಾವಂದರಾದ ಗವರ್ನರ್‌- 
ಜನರಲ್ಲರ ಮನೋಕ್ಷೇಶ ಚದುರಿಸಲು' ಇದಿಷ್ಟೆ ಸಾಲದೆಂದು, ಅತೀವ ಜಾಗರೂಕರಾದ 
ಪೂರ್ಣಯ್ಯನವರಿಗೆ ಅನ್ನಿಸಿತು. 

""ಶೋಕಾಚರಣೆ ಹಿಂದೂಗಳ ದೇವಸ್ಥಾನಗಳಲ್ಲಿಯೂ ನಡೆಸುವುದು 
ಅವಶ್ಯವಾಗಿದೆ! ಮೈಸೂರು ಹಾಗೂ ಶ್ರೀರಂಗಪಟ್ಟಣದ ಪ್ರಾಂತ್ಯಗಳ ನಿವಾಸಿಗಳಾದ 
ಒಂದು ಲಕ್ಷ ಇಪ್ಪತ್ತು ಸಾವಿರ ಬ್ರಾಹ್ಮಣರಿಗೆ ಧಾರ್ಮಿಕ ವಿಧಿ ಸಾಮಗ್ರಿಗಳನ್ನು ಹಂಚಲು 
ನಿರ್ಧರಿಸಲಾಗಿದೆ. ಈ ಬ್ರಾಹ್ಮಣರು ತಮ್ಮ ದೇವಾಲಯಗಳಲ್ಲಿ ದೀಪ ಬೆಳಗಿ ಧಾರ್ಮಿಕ 
ವಿಧಿಗಳನ್ನು ನಿರ್ವಹಿಸತಕ್ಕದ್ದು'' 

ಈ ಶೋಕಾಚರಣೆಯ ಕೊನೆಯಲ್ಲಿ ಎಂದರೆ ಅಕ್ಟೋಬರ್‌ ೧೮೦೨ರಲ್ಲಿ ಒಂದು 
ವಿಶೇಷ ದರ್ಬಾರನ್ನು ಏರ್ಪಡಿಸಲಾಗಿತ್ತು ಅಂದು ವಿದ್ವತ್ಪೂರ್ಣ ಭಾಷಣಗಳನ್ನು 
ಏರ್ಪಡಿಸಿದ್ದೇ ಅಲ್ಲದೆ, ಗವರ್ನರ್‌ ಜನರಲ್ಲರ ಪ್ರಕಟಣೆಯನ್ನು ರಾಜೋಚಿತವಾಗಿ 
ಓದಲಾಯಿತು. ಇದನ್ನೆಲ್ಲ ಅವಲೋಕಿಸಿದಾಗ, ಪೂರ್ಣಯ್ಯನವರೇ ಅಲ್ಲ ಟೀಪೂ 
ಸುಲ್ರಾನನ ವೀರೋಚಿತ ಮರಣವಾಗಿ ಕೇವಲ ಮೂರೇ ವರ್ಷಗಳಲ್ಲಿಇಡೀ ಮೈಸೂರು 
ರಾಜ್ಯ ಬ್ರಿಟಿಶರಿಗೆ ಎಷ್ಟರ ಮಟ್ಟಿಗೆ ಅಡಿಯಾಳಾಗಿತ್ತೆಂಬುದರ ಬಗ್ಗೆ ಅಚ್ಚರಿ ಮೂಡುತ್ತದೆ. 
ಈ ಕುರಿತು ಮತ್ತಷ್ಟು ನಿದರ್ಶನ ಇಲ್ಲಿದೆ. 


""ದೇವರಿಗೆ ಸಂದಷ್ಟೇ ಗೌರವಾದರಗಳು ಇಂಗ್ಲಿಷ್‌ ಸಾಮ್ರಾಜ್ಯಕ್ಕೂ ಸಲ್ಲಲಿ.... 
ತನ್ನ ಸ್ನೇಹದಲ್ಲಿ ಪ್ರಾಮಾಣಿಕತೆ, ಕಾರ್ಯಗಳಲ್ಲಿ ನಿಷ್ಠೆ ಮತ್ತು ಉಪಕಾರ ಪ್ರವೃತ್ತಿಗಳಿಂದ 
ಎಲ್ಲಾ ದೇಶಗಳಿಗಿಂತ ಇದು ಹೆಸರುವಾಸಿಯಾಗಿದೆ. ಬ್ರಿಟಿಶರ ಮನೋಭಿಪ್ರಾಯಗಳು 


ಪರ್ಶಿಯಾದ ರಾಯಭಾರಿ ಹಾಗೂ ದಿವಾನ್‌ ಪೂರ್ಣಯ, ೮೫ 


ಹಾ: ಭಗವಂತನಿಂದ ನಿಯಂತ್ರಿಸಲ್ಪಡುತ್ತವೈೆ ಹಾಗೂ ಅವರ ಪ್ರಯತ್ನಗಳು 
ಪಂಚಿಕ “ಸುಖಕ್ಕಾಗಿ ಮತ್ತು ಮಾನವ ಕುಲದ ಉಪಯೋಗಕ್ಕಾಗಿ ಮಾತ್ರ 
ಧಡ ರುಕ್ಬುಕಯತ ಕಿ “ಇತ್ಯಾದಿ. 


(ಇದರ ಮೂಲ ದಾಖಲೆ. ಪರ್ಶಿಯನ್‌ ಭಾಷೆಯಲ್ಲಿದ್ದು ಯಾರಿಂದಲೋ 
ತರ್ಜುಮೆ ಮಾಡಲಾಗಿದ್ದು ಪೂರ್ಣಯ್ಯನವರ ಹೆಸರಿನಲ್ಲಿ ಕೊಡಲಾಗಿದೆ.) 


ಇದೇ ರೀತಿಯ ಮತ್ತೊಂದು ಘಟನೆ ಇದೇ ವರ್ಷ ಅಂದರ ಕ್ರಿ.ಶ. ೧೮೦೨ ರಲ್ಲಿ 
ಮುಂಬೈಯಲ್ಲಿ ನಡೆಯಿತು. ಪರ್ಶಿಯಾದ ಮತ್ತೊಬ್ಬ ರಾಯಭಾರಿ (ಮುಂಬೈಗೆ 
ಹೊರಟವ?) ಸಾರ್ವಜನಿಕ ರಸ್ತೆಯಲ್ಲಿ ಸಿಪಾಯಿಯೊಬ್ಬನ ಗುಂಡಿಗೆ ಬಲಿಯಾದ. 

ಮುಂಬಯಿಯ ಆಗಿನ ಗವರ್ನರ್‌ ಜಾನ್‌ ಮಾಲ್ಕಮ್‌ ತನ್ನ ಜೀವನ ಚರಿತ್ರೆಯಲ್ಲಿ 
ಈ ಘಟನೆಯ ಬಗ್ಗೆ ಈ ರೀತಿ ಅಭಿಪ್ರಾಯ ಪಡುತಾನೆ : 

"ಇಂತಹ ಪ್ರಸಂಗಗಳನ್ನು ಆ ಕಾಲದಲ್ಲಿ ಸುಲಭವಾಗಿ ಪರಿಹರಿಸುತ್ತಿದ್ದರು. 
ಅದೆಂದರೆ ಕಾಣಿಕೆಗಳ ರೂಪ ದಲ್ಲಿ ಒಂದು ಲಕ್ಷ ; ಪಿಂಚಣಿಯಾಗಿ ೫೦,೦೦೦ ರೂ. 
ಮತ್ತು ದೇಹವನ್ನು ಯುದ್ಧನೌಕೆಯಲ್ಲಿ ಕರ್ಬಾಲಾಕ್ಕೆ ರವಾನೆ, ಈ ವೆಚ್ಚಗಳು ಸೇರಿದ್ದವು. 
ಶಿರಾಜ್‌ ಬಜಾರ್‌ನಲ್ಲಿ ಕೇಳಿ ಬಂದ ನಂತರದ" ಮಾತೆಂದರೆ, ಇದೇ ರೀತಿ ಹಣ 
ಸಂದಾಯವಾದಲ್ಲಿ ನಾವು ಹತ್ತು ರಾಯಭಾರಿಗಳನ್ನು ಇಟ್ಟುಕೊಳ್ಳಬಹುದು !'' 

ಮೈಸೂರಲ್ಲಿ ಮಾತ್ರ ಭಯ, ವಿನಯ, ಶರಣಾಗತಿಗಳೇ ಮೇಲ್ಜಾಯ್ದು ಬಂದವು. 


(ಅನುವಾದ : ಶ್ರೀ ಟಿ.ಜಿ. ಮೂರ್ತಿ) 


ಡಿ 


೧. ಸುರಪುರ ದುರಂತದ ನಿಜ ಸಂಗತಿ 


ಚರಿತ್ರೆಗೆ "ಇತಿಹಾಸ' ಎಂದೂ ಕರೆಯುತಾರೆ. ಅರ್ಥಾತ್‌ "ಇದು ಹೀಗೆ ನಡೆದಿತು] 
ಎಂದು. ಆದರೆ ಸರಿಯಾಗಿ ಏನು ನಡೆದದ್ದು ಎಂಬುದನ್ನು ವಿವರಿಸುವಾಗ ಆದು ಕಲ್ಪಿತ 
ಮತ್ತು ದೋಷಪೂರಿತವಾಗಿದ್ದು ಕೆಲವೊಮ್ಮೆ ವಿರುದ್ಧ ದೃಷ್ಟಿಕೋನ ಮೂಡಿಸಲು ಅವಕಾಶ 
ನೀಡುತ್ತದೆ. ಇದು ಎಲ್ಲಾ ಚಾರಿತ್ರಿಕ ಬರವಣಿಗೆಗಳಿಗೂ, ಆತ್ಮಚರಿತ್ರೆಗಳಿಗೂ 
ಅನ್ವಯಿಸುತ್ತದೆ. ಹಾಗೇನೇ ಆಯಾಯ ವಾರ್ತಾಪತ್ರಿಕೆಗಳ ಧೋರಣೆಗಳಿ- 
ಗನುಸಾರವಾಗಿ ಹಿಂದಿನ ದಿನಗಳ ಘಟನೆಗಳ ವರದಿಗಳಿಗೂ ಈ ಮಾತು ಅನ್ವಯಿಸ 
ಬಹುದು. ಜಾರ್ಜ್‌ ಸಾಂತಾಯನನು ಇದನ್ನು ವಿಪರೀತಕ್ಕೆ ಕೊಂಡೊಯ್ದು "ಚರಿತ್ರೆಯನ್ನು 
ಯಾವಾಗಲೂ ತಪ್ಪಾಗಿಯೆ ಬರೆದದ್ದು; ಅದನ್ನು [ತ ರಚಿಸುವ ಅವಶ್ಯಕತೆ ಇದೆ” 
ಎನ್ನುತ್ತಾನೆ. 

ಸುಪ್ರಸಿದ್ಧ ತಾಜಮಹಲನ್ನು ದೃಷ್ಟಾಂತವಾಗಿ ತೆಗೆದುಕೊಳ್ಳಬಹುದು. ಒಂದು 
ಅಭಿಪ್ರಾಯ ಅದರ ಕಲಾವೈಭವವನ್ನು ಮತ್ತು ಶಹಾಜಹಾನನ ಅಮರ ಪ್ರೇಮವನ್ನು 
ಎವರಿಸಿದರೆ, ಇನ್ನೊಂದು ಅಭಿಪ್ರಾಯದ ಪ್ರಕಾರ ಸಹಸ್ರಾರು ಕಸಬುದಾರ 
ಕಲಾವಿದರನ್ನು ಅವರ ಕುಟುಂಬಗಳಿಂದ ಬೇರ್ಪಡಿಸಿ ದಶಕಗಳ ಕಾಲ ಕಡ್ಡಾಯವಾಗಿ 
ದುಡಿಸಿದ್ದು ಕ್ರೂರತನದ ಪರಮಾವಧಿಯೆಂದು ಹೇಳುತಾರೆ. 


ಆತ್ಮಚರಿತ್ರೆಗಳ ಎದ್ಯಮಾನಕ್ಕೆ ಬರುವಾಗ ಈ ವಿಚಾರ ಭೇದವು ಹೆಚ್ಚು 
ಸ್ಫುಟವಾಗುತ್ತದೆ. ಗ್ರಂಥಕರ್ತನು ತನ್ನ ಜವನದ ಒಂದು ಮುಖವನ್ನು 
ಉದ್ದೇಶಪೂರ್ವಕವಾಗಿಯೋ ಅಥವಾ ಉದ್ದೇಶರಹಿತವಾಗಿಯೋ ಅಡಗಿಸಿ ಇಲ್ಲವೆ 
ಅವಗಣಿಸಿಯೋ ಹೇಳಿರಬಹುದು. ಈ ಎದ್ಯಮಾನಕ್ಕೆ ೧೮೫೭-೧೮೫೮ರ ಸುರಪುರದ 
ದಂಗೆಯ ವರ್ಣನೆ ದೃಷ್ಟಾಂತವಾಗಿದೆ. 

ಮಧ್ಯೋತ್ತರ ಯುಗದಲ್ಲಿ ಸುರಪುರವು (ಗುಲ್ಬರ್ಗ ಜಿಲ್ಲೆ ಒಂದು ಸಣ್ಣ 
ಸಂಸ್ಥಾನವಾಗಿತು. ೧೮೭೪ರಲ್ಲಿ ಫಿಲಿಪ್‌ ಮೆಡೋಸ್‌ ಟೇಲರ್‌ ಪ್ರಕಟಿಸಿದ "50೧/1 ೦೯ 
ಗಿ)' 1.10೬ ಎಂಬ ಆತ್ಮಕಥನದಲ್ಲಿ ಬಂದ ೧೮೫೭-೫೮ರಲ್ಲಿ ಬಂಡಾಯದ ಸವಿವರ 
ವರ್ಣನೆಯು ಎಲ್ಲರ ಗಮನ ಸೆಳೆಯಿತು. 


ನಿಜಾಮನು ಸುರಪುರದ ಸಂಸ್ಥಾನಾಧಿಪತಿಯಾಗಿದ್ದಾಗ ಈಸ್ಟ್‌ ಇಂಡಿಯಾ 


ಸುರಪುರ ದುರಂತದ ನಿಜನಸಂಗತಿ ೮೭ 


ಕಂಪನಿಗೆ ಸಲ್ಲತಕ್ಕ ತೆರಿಗೆ ಬಾಕಿ ಇದ್ದ ಕಾರಣ ಮೆಡೋಸ್‌ ಟೇಲರನನ್ನು 
(೧೮೪೨-೧೮೫೩) ಆಡಳಿತದ ಮೇಲಧಿಕಾರಿಯಾಗಿ ನೇಮಿಸಲಾಯಿತು. ಸು ಸುರಪುರವ. 
ಪರಾಕ್ರಮಕ್ಕೆ ಹೆಸರಾದ ಬೇಡರ ನೆಲೆಯಾಗಿತ್ತು ಅವರ ರಾಜನೂ ಅದೇ ಕುಲದವನು. 
ಅಲ್ಲಿ ಶಾಂತಿಯನ್ನು ನೆಲೆಗೊಳಿಸಿ, ಆರ್ಥಿಕ ಅಭಿವೃದ್ಧಿಗೊಳಿಸುವುದು ಮೆಡೋಜ 
ಟೇಲರನ ಪ್ರಮುಖ ಕರ್ತವ್ಯವಾಗಿತ್ತು ಜನರ ಬಗ್ಗೆ ಕರುಣೆಯುಳ್ಳ ಹೃದಯ ಹಾಗೂ 
ಆಡಳಿತದ ಕಾರ್ಯ ತತ್ತರತೆಯಿಂದ ಅವನು ಕೆಲವೇ. ಸಮಯದೊಳಗೆ ಯಶಸ್ಸನ್ನು ಸಾಧಿ 
ಸಿದನು. ರಸ್ತೆಗಳನ್ನು ಅಗಲಗೊಳಿಸಿದನು. ನೀರಾವರಿಗಾಗಿ ಕಾಲುವೆಗಳನ್ನು 
ತೋಡಿಸಿದನು. ದೀರ್ಫಾವಧಿಯ ಆರ್ಥಿಕ ಬೆಳೆಗಳಾದ ತೆಂಗು, ಮಾವು ಹಾಗೂ 
ಹುಣಸೆ ಮರಗಳನ್ನು ನೆಡಿಸಿದನು. ಇದಲ್ಲದೆ ಶಾಲೆ, ಆಸ್ಪತ್ರೆ, ನ್ಯಾಯಾಲಯ ಮುಂತಾದ 
ಸೌಕರ್ಯಗಳನ್ನು ಒದಗಿಸಿದನು. ಈ ಎಲ್ಲಾ ಸೌಲಭ್ಯಗಳ ಜೊತೆಗೆ ಸೈನಿಕ ಸಿಬ್ಬಂದಿಗಳಿಗೆ 
ಸಲ್ಲಬೇಕಾಗಿದ್ದ ಬಾಕಿಯನ್ನು ತೀರಿಸಿದನು. ಇದರಿಂದಾಗಿ ಅವನಿಗೆ ಎಲ್ಲ ಕಡೆಯಿಂದಲೂ 
ಪ್ರಶಂಸೆ ದೊರೆಯಿತು. ಅಲ್ಲಿಯ ಜನತೆ ಒಂದು ವಿಶಾಲವಾದ ಬಂಗಲೆಯನ್ನು 
ಅವನಿಗಾಗಿ ಕಟ್ಟಿಸಲು ಸ್ವಯಂಸೇವಕರಾಗಿ ಮುಂದೆ ಬಂದು ಶ್ರಮಿಸಿದರು. ಅದು ಈಗ 
“ಟೇಲರ್‌ ಮಂರುಲ್‌' ಎಂದೇ ಹೆಸರು ಪಡೆದಿದೆ. 

ಮೆಡೋಸ್‌- ಟೇಲರ್‌ ಸುರಪುರಕ್ಕೆ ಆಗಮಿಸಿದಾಗ ಅಲ್ಲಿಯ ರಾಜ ಕೃಷ್ಣಪ್ಪ 
ನಾಯಕನು ನಿಧನ ಹೊಂದಿದ್ದು ಎಂಟು ವರ್ಷ ಪ್ರಾಯದ ಅವನ ಪುತ್ರ ವೆಂಕಟಪ್ಪ 
ನಾಯಕನನ್ನು ಅಗಲಿದ್ದನು. ಅವನು ದೊಡ್ಡವನಾಗುವ ತನಕ ಕೃಷ್ಣಪ್ಪ ನಾಯಕನ ರಾಣಿ 
ಈಶ್ವರಮ್ಮ ಮತ್ತು ಅವನ ತಮ್ಮ ಪಿಡ್ಡನಾಯಕ ಇವರೊಳಗೆ ಮುಂದೆ ಯಾರು 
ಆಡಳಿತಗಾರರಾಗಬೇಕೆಂಬ ವಿಚಾರದಲ್ಲಿ ಒಳಗಿಂದೊಳಗೆ ಘರ್ಷಣೆ ಆರಂಭವಾಯಿತು. 

ವೆಂಕಟಪನಾಯಕನು ಪ್ರಾಪ್ತವಯಸ್ಕನಾಗುವ ವರೆಗೆ ಮೆಡೋಸ್‌- ಟೇಲರ್‌ 
ಪಿಡ್ಠನಾಯಕನನ್ನು ಬಹಿರಂಗವಾಗಿ ಸಮರ್ಥಿಸಿಕೊಂಡು ಈಶ್ವರಮ್ಮನನ್ನು ಅವಳ 
"ಕುಕೃತ್ಯ' ಗಳಿಗಾಗಿ ಗಡಿಪಾರು ಮಾಡಿದನು. ಆದರೆ ಎರಡು ನರಗಳ ಬಳಿಕ, ಆಕೆ 
ಮೇಲಧಿಕಾರಿಗಳಿಗೆ ವಿಜ್ಞಾಪನೆ ಸಲ್ಲಿಸಿದ್ದರಿಂದ ಅವಳನ್ನು ಮುಕ್ತಗೊಳಿಸಲಾಯಿತು. ಇದು 
ಅವನ ಮನಸ್ಸಿನ ವಿರುದ್ಧವಾಗಿ ನಡೆದದ್ದರಿಂದ ಮೆಡೋಜ-ಟೀಲರ್‌ ಅದನ್ನು ತನ್ನ 
ಆತ್ಮಚರಿತ್ರೆ ಯಲ್ಲಿ ಉಲ್ಲೇಖಿಸಿಲ್ಲ 
ರಾಜಾ ಕೃಷ್ಣಪ್ಪಪ ಮಗ ವೆಂಕಟಪ್ಪನ ಜಾತಕವನ್ನು ಬರೆದ ಕುಲಪುರೋಹಿತ 
ರಾಮಾಶಾಸ್ತ್ರಿಯ. ಪ್ರಕಾರ ಅವನು ೨೪ನೆಯ ವರ್ಷದಲ್ಲಿ. ಸಂತಾನರಹಿತನಾಗಿ ನಿಧನ 
ಹೊಂದುವನಂದು ಭವಿಷ್ಯ ಹೇಳಲಾಗಿತ್ತು ಈ ನಾಯಕ ವಂಶವು ಶಾಶ್ವತವಾಗಿ 
ಅಳಿಯುತ್ತದೆ ಎಂಬುದೇ ಇದರ ತಾತ್ಪರ್ಯ. ಈ ಸಂಶಯ ನಿವಾರಣೆಗಾಗಿ ಕಾಶಿ ಮತ್ತು 
ಸಾತಾರದ. ಪಂಡಿತರೊಡನೆಯೂ “ಪರಾಮರ್ಶಿಸಿದಾಗ ಅದು ನಿಜವೆಂಬ ಅಂತೆ 
ವೇದ್ಯವಾಯಿತು. ಈ ವಿಷಯ ತಿಳಿದಾಗ ರಾಣಿಯು ನಿರಾಶೆ ಮತ್ತು ಖಿನ್ನತೆಗೊಳ 


೮೮ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಗಾಗಿದ್ದಳು. ಅದರಿಂದ ಅವಳು ತನ್ನ ಮಗನನ್ನು ಕಟುವಾಗಿ ದ್ವೇಷಿಸುತ್ತಿದ್ದಳೆಂದು 
ಮೆಡೋಜ-ಟೇಲರ್‌ ಪುನಃ ಪುನಃ ಬರೆದಿದ್ದಾನೆ. ತಾನು ಬದುಕಿರುವವರೆಗೂ ಆಕೆ 
ಅವನನ್ನು ದ್ವೇಷಿಸುವುದು- ಅದೂ ಅವನ ತಪ್ಪಿಲ್ಲದೇ-ಹಡೆದ ತಾಯಿ ಹಾಗೆ 
ಮಾಡಿಯಾಳೆ? ಅವಳಿಗೆ ಇಬ್ಬರು ಪ್ರಿಯಕರರಿದ್ದು ತನ್ನ ಸ್ವಂತ ಆಸ್ತಿಯನ್ನು ಪೋಲು 
ಮಾಡುತ್ತಿದ್ದಾಳೆ ಎಂದೂ ಬಹಿರಂಗವಾಗಿ ಸಾರುತ್ತಿದ್ದನು. ಅಂತೂ ಮಡೋಸ್‌ ಟೇಲರ್‌ 
ಅವಳ ಪರಮದ್ವೇಷಿಯಾಗಿದ್ದನು. 


ಸಾಧಾರಣವಾಗಿ ಅವನು ಹೇಳಿದುದನ್ನು ನಾವು ನಂಬಬಹುದಿತ್ತು ಆದರೆ 
"ಭಾರತದ ವೀರರಮಣಿಯರು' ಎಂಬ ಮುದ್ರಿತ ಕೃತಿಯಲ್ಲಿ ಅವಳ ಹೆಸರಿದ್ದು ಅವಳನ್ನು 
ಚಾಂದಬೀಬಿಗೆ ಹೋಲಿಸಲಾಗಿದ್ದರಿಂದ ನಮಗೆ ಅವನ ಮಾತಿನಲ್ಲಿ ಸತ್ಯ ಎಷ್ಟರಮಟ್ಟಿಗೆ 
ಅಡಗಿದೆ ಎಂದು ಶೋಧಿಸಬೇಕಾಗುತದೆ. 

ಇನ್ನೊಂದು ಮಗ್ಗುಲಿನಿಂದ ನೋಡಿದರೆ ಹುಡುಗ ವೆಂಕಟಪ್ಪನು ಮೆಡೋಜ- 
ಟೇಲರನ ಮೇಲೆ ಅತಿಶಯ ಪ್ರೀತಿಯುಳ್ಳವನಾಗಿದ್ದ ಟೇಲರನೂ ಅದೇ ಬಗೆಯ 
ಮಮಕಾರವನ್ನು ತೋರಿಸುತ್ತಿದ್ದವು. ಅವನು ಆಗಾಗ ಟೇಲರ್‌ನ ಮನೆಗೆ ಭೇಟಿ 
ನೀಡುತ್ತಿದ್ದು ಹಾಗೆ ಬಂದಾಗ ಮೆಡೋಜ-ಟೇಲರ್‌ ವೆಂಕಟಪ್ಪನಿಗೆ ಇಂಗ್ಲಿಷ್‌ 
ಭಾಷೆಯನ್ನು ಕಲಿಸಿದ್ದನು. 

ವೆಂಕಟಪ್ಪನು ಪ್ರಾಪವಯಸ್ಕನಾಗಿ ಸಿಂಹಾಸನವೇರಿದ ಸ್ವಲ್ಪ ಕಾಲದಲ್ಲಿ 
ಮೆಡೋಜ- ಟೇಲರ್‌ ನೆಲದುರ್ಗ ಎಂಬಲ್ಲಿ ಅಧಿಕಾರಿಯಾಗಿ ನೇಮಿಸಲ್ಪಟ್ಟಿದ್ದರಿಂದ 
(೧೮೫೫) ಸುರಪುರವನ್ನು ತೊರೆಯಬೇಕಾಯಿತು. ಮುಂದಿನ ಐದು ವರ್ಷಗಳಲ್ಲಿ 
ವೆಂಕಟಪ್ಪನು ನಾನಾ ಬಗೆಯ ವ್ಯಸನಗಳಲ್ಲಿ ಮುಳುಗಿದ್ದುದರಿಂದ ಸಂಸ್ಥಾನದ ಆರ್ಥಿಕ 
ಸ್ಥಿತಿ ಕುಸಿಯಿತು. ಅದೇ ಕಾಲಕ್ಕೆ ಬ್ರಿಟಿಶರ ಆಳ್ವಿಕೆಯ ಎರುದ್ಧ ದಕ್ಷಿಣ ಮರಾಠಾ 
ರಾಜ್ಯಗಳಲ್ಲಿ ಪ್ರತಿರೋಧ ಉಂಟಾಗಿತ್ತು ಈ ಯುವಕ ರಾಜನು ಕೇವಲ ತನ್ನ ಆರ್ಥಿಕ 
ಸ್ಥಿತಿಯನ್ನು ಸುಧಾರಿಸಲಿಕ್ಕಾಗಿ ಅವರ ಪಕ್ಷ ವಹಿಸಿದನು. ಅದಲ್ಲದೆ ಗುಟ್ಟಾಗಿ ಅರಬರು 
ಮತ್ತು ರೋಹಿಲ್ಲರನ್ನು ತನ್ನ ಸೈನ್ಯದಲ್ಲಿ ಭರ್ತಿ ಮಾಡಲು ಆರಂಭಿಸಿದನು. ತತ್ಫಲವಾಗಿ 
ಕೊನೆಗೆ ಅವರ ಕೈಗೊಂಬೆಯಾಗಬೇಕಾಯಿತು. 

ಇದನ್ನು ಮನಗಂಡ ಬ್ರಿಟಿಶ್‌ ಸರಕಾರವು ಹೈದರಾಬಾದಿನಲ್ಲಿ ತಮ್ಮ ಪ್ರತಿನಿಧಿ 
ಯಾಗಿದ್ದ ಕ್ಯಾಂಪ್‌ಬೆಲ್‌ ಎಂಬಾತನನ್ನು ರಾಜನ ಅವ್ಯವಹಾರದ ವಿಚಾರಣೆಗೆಂದು 
ಸುರಪುರಕ್ಕೆ ಕಳಿಸಿತು. ಹೀಗೆಯೇ ಮುಂದುವರಿದರೆ ತೀವ್ರತರ ಪರಿಣಾಮಗಳನ್ನು 
ಅವನು ಎದುರಿಸಬೇಕಾದೀತೆಂದು ಎಚ್ಚರಿಸಿತು. ಮೆಡೋಸ್‌- ಟೇಲರ್‌ ತನ್ನ 
ಆತ್ಮಕಥೆಯಲ್ಲಿ ಈ ಯಾವ ವಿವರಗಳನ್ನು ಹೇಳದೆ ಇರಲು ಕಾರಣ ರಾಜನ ಮೇಲಿದ್ದ 
ಅವನ ನೈಜವಾದ ಮಮತೆಯೇ ಹೊರತು ಸುರಪುರದಲ್ಲಿ ತಾನು ಇದ್ದಿಲ್ಲ ಎಂಬುದಲ್ಲ 


ಸುರಪುರ ದುರಂತದ ನಿಜಸಂಗತ ೮೯ 


ಮುಂದೆ ಹೈದರಾಬಾದಿನಲ್ಲಿ ರಾಜನನ್ನು ಬಂಧಿಸಿದಾಗ ಈ ಅಂಶ ಹೆ ರ 
ಸ್ಫುಟವಾಗುತ್ತದೆ. ಆ ಘಟನೆ ಹೀಗಿದೆ : ೧೮೫೮ರಲ್ಲಿ ಒಂದು ಸಣ್ಣ ಬ್ರಿಟಿಶ್‌ ಸೈನಿಕಪಡೆ 
ಸುರಪುರದತ್ತ ನಡೆದಿತ್ತು ಆಗ ನಡೆದ ಕದನದಲ್ಲಿ ಸೇನಾನಿ ನ್ಯೂಬೆರ್ರಿಯನ್ನು 
ಕೊಲ್ಲಲಾಯಿತು. ಆ ದಳದ ಮುಖ್ಯಾಧಿಕಾರಿ ಕ್ಯಾಂಬೆಲ್ಲನು ಹೆಚ್ಚುವರಿ ಪಡೆಗಾಗಿ 
ಕಾಯುತ್ತಿರುವಾಗ. ರಾಜನು ತನ್ನ ತಪ್ಪನ್ನು ಅರಿತನು. ತನ್ನ ಅಶಿಸ್ತಿನ ಸೈನ್ಯವನ್ನೇ ತೊರೆದು 
ಬ್ರಿಟಿಶರ ಪಕ್ಷವನ್ನು ಸೇರಿದನು. ರೋಹಿಲ್ಲರು ಬ್ರಿಟಿಶರ ಮೇಲೆ ಮಿಂಚಿನ ದಾಳಿಯನ್ನು 
ನಡೆಸಲು ಸಂಚು ಹೂಡಿದ್ದಾರೆಂಬ ಸುದ್ದಿಯನ್ನು ತಾನೇ ರಹಸ್ಯ ಸಂದೇಶದ ಮೂಲಕ 
ಕ್ಯಾಂಬೆಲ್ಲನಿಗೆ ತಿಳಿಸಿದನು. ಅದಾದ ಕೂಡಲೇ ರಾಜನು ಸುರಪುರದಿಂದ ಪಲಾಯನ 
ಮಾಡಿ. ಹೈದರಾಬಾದಿನ ಪೈಗಂಬರ್‌ ಬರುಭಾರ್‌ನಲ್ಲಿ ಅಲೆದಾಡುತ್ತಿದ್ದುದನ್ನು 
ವನಪರ್ತಿಯ ರಾಮೇಶ್ವರಾವ್‌ ಎಂಬವನು ಕಂಡು ಬ್ರಿಟಿಶರಿಗೆ ತಿಳಿಸಿದನು. ಆಗ 
ವೆಂಕಟಪ್ಪನಾಯಕನನ್ನು ಬಂಧಿಸಿ ಸೆರೆಮನೆಯಲ್ಲಿಡಲಾಯಿತು. ಆ ಸಮಯದಲ್ಲಿ 
ಮೆಡೋಸ್‌- ಟೇಲರ್‌ ಅವನನ್ನು ಭೇಟಿ ಮಾಡಿದನು. 

ಇಲ್ಲಿ ಅವರಿಬ್ಬರೊಳಗೆ ಆತ್ಮೀಯ ಮಾತುಕತೆ ನಡೆದದ್ದರ ವಿವರಗಳು 
ಮೆಡೋಜ-ಟೇಲರನ ಆತ್ಮಚರಿತ್ರೆಯಲ್ಲಿ ಬಂದಿದೆ. ವೆಂಕಟಪ್ಪನಾಯಕನು ತನ್ನ 
ಹೃದಯಸರ್ಶಿ ಭಾವನೆಗಳನ್ನು ಹೊರಗೆಡಹಿ, ತಾನು ಗೈದ ದುಷ್ಕೃತ್ಯಗಳನ್ನು ಮತ್ತು 
ಅಪರಾಧಗಳನ್ನು ಪಶ್ಚಾತಾಪದ ಧ್ವನಿಯಲ್ಲಿ ಮನವಿಡಿಯುವಂತೆ ನಿವೇದಿಸಿದನು. 
ದಂಗೆಯ ಪರಿಣಾಮವಾಗಿ ಅವನಿಗೆ ನೇಣುಗಂಬ ಅಥವಾ ಜೀವಮಾನವಿಡೀ 
ಗಡೀಪಾರು ಶಿಕ್ಷೆ ವಿಧಿಸುವ ಸಾಧ್ಯತೆ ಇತ್ತು ಆದರೆ ಮೆಡೋಜ- ಟೇಲರ್‌ ಅವನ 
ಪರವಾಗಿ ವಾದಿಸಿ ಎಷ ಷ್ಟರಮ ಟ್ಟಿಗೆ ಆ ಶಿಕ್ಷೆಯನ್ನು ತಗ್ಗಿಸಿದನೆಂದರೆ ಮದ್ರಾನಿನ ಬಳಿಯ 
ಚೆಂಗಲ್ಪೇಟೆಯಲ್ಲಿ ನಾಲ್ಕು ವರ್ಷಗಳ ಕಾಲ ಮಾತ್ರ ರಾಜನು ಗೃಹಬಂಧನದಲ್ಲಿ 
ಇರುವಂತೆ ಆಜ್ಞೆ ಚೂರಟಿತು. ಇದಲ್ಲದೆ ಆ ಕಾಲದಲ್ಲಿ ಅವನ ರಾಣಿಯರನ್ನೂ ಒಬ್ಬ 
ಸೇವಕನನ್ನೂ ಇರಿಸಿಕೊಳ್ಳಲು ಅನುಮತಿ ನೀಡಲಾಯಿತಲ್ಲದೆ, ಅವರೆಲ್ಲರು ಅವನನ್ನು 
ಕರ್ನೂಲಿನ “ಬಳಿಯಲ್ಲಿ ಸೇರಿಕೊಳ್ಳಬಹುದೆಂದೂ ವಿಧಿಸಲಾಯಿತು. 

ಆದರೆ ಒಂದು ವಿಚಿತ್ರ ಪ್ರಸಂಗ ನಡೆಯಿತು. ಹೈದರಾಬಾದಿನಿಂದ ಹೊರಟು 
ಮೊದಲನೇ ಶಿಜಿರ ಸ್ಯ 'ಘೂದರೇ ವೆಂಕಟಪ ನು ತನಗೆ ತಾನೇ ಗುಂಡು 
ಹೊಡೆದುಕೊಂಡನೆಂದು ಹೇಳಲಾಗಿದೆ. ಇದು ಸರಕಾರಿ "೨ಧಿಕಾರಿಗಳ ಹೇಳಿಕೆ. ಆದರೆ 
ಮೆಡೋಜ- ಟೇಲರ್‌ ಇದು "ಆಕಸ್ಥಿಕವಾಗಿ' ಸಂಭವಿಸಿರಬಹುದು, ಆತ್ಮಹತ್ಯೆಯಲ್ಲ 
ಎಂದು ಸಂಶಯ ವ್ಯಕ್ತಪಡಿಸಿದ್ದಾನೆ. “ರಾಜನೊಂದಿಗೆ ಹೋಗಿದ್ದ ಅಧಿಕಾರಿಯು ತನ್ನೆ 
ಕೈಕೋವಿಯನ್ನು ಮೇಜಿನ ಮೇಲಿಟ್ಟು ಸ್ನಾನಕ್ಕಾಗಿ ತೆರಳಿದ್ದನಂತೆ. "ವೆಂಕಟಪ್ಪನಾಯಕನು 
ಕೈಕೋವಿಯಂತಹ ಶಸ್ತ್ರವನ್ನು ಇದರ ಮೊದಲು ಕಂಡಿರದೆ ಬಳಸು 

ಪರೀಕ್ಷಿಸುವಾಗ ಅಜಾ? ಗರೂಕತೆಯಿಂದ ಅದರ ಗುಂಡಿಯನ್ನು ಒತ್ತಿರಬಹುದು; 


ಮೆಡೋಜ- ಟೇಲರ್‌ನ ಅಭಿಪ್ರಾಯ. 


ಕಂ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಆಗ ರಾಜನು ೨೪ನೆಯ ವರ್ಷಕ್ಕೆ ಕಾಲಿಟ್ಟಿ ಸನೆಂಬುದನ್ನು ಇಲ್ಲಿ ಗಮನಿಸಬೇಕಾದ 
ವಿಷಯ. ; 
ಆ ಮುಂದೆ ಮೆಡೋಜ-ಟೇಲರ್‌ ಒಂದು ವಿಶಿಷ್ಟ ಪ್ರಸಂಗವನ್ನು 
ಉಲ್ಲೇಖಿಸುತ್ತಾನೆ. ಸುರಪುರದ ಜನರು ಬ್ರಿಟಿಶರ ಆಡಳಿತಕ್ಕೆ ದ್ರೋಹ ಬಗೆದವನೆಂದು 
ರಾಜನನ್ನು ಗಲ್ಲಿಗೇರಿಸುತ್ತಾರೆ, ಎಂದೇ ನಂಬಿದ್ದರು. ಆದರೆ ಬದಲಾದ ತೀರ್ಪಿನ ಪ್ರಕಾರ 
ನಾಲ್ಕು ವರ್ಷಗಳ ಗೃಹಬಂಧನ ಮಾತ್ರ ವಿಧಿಸಿದ್ದನ್ನು ತಿಳಿಸಲು ಟೇಲರ್‌ ಸುರಪುರಕ್ಕೆ 
ಬಂದನು. ೨೪ನೇ ವರ್ಷಕ್ಕೆ ರಾಜನು ಸಾಯುತ್ತಾನೆಂದು ರಾಜಪುರೋಹಿತನು ಭವಿಷ್ಯ 
ನುಡಿದಿದ್ದನಲ್ಲವೆ. ಅವನಿಗೆ ಛೀಮಾರಿ ಹಾಕಬೇಕೆಂದು ಕರೆಕಳುಹಿದನು. 

ಅಷ್ಟರಲ್ಲಿ ದೂತನೊಬ್ಬನು ರಾಜನ ದುರಂತ ಅಂತ್ಯದ ಸುದ್ದಿಯ ಪತ್ರವನ್ನು 
ತಂದನು. ಇದನ್ನು ಕೇಳಿದ ಶಾಸ್ತ್ರಿಯು ಮೆಡೋಜ-ಟೇಲರನಿಗೆ ಅರಚಿ ಹೇಳಿದ : 
""ನೋಡು, ನಿಮಗೆ ನಾನು ಹೇಳಿದ್ದೆ ನಾನು ಹೇಳಿದಂತೆ ಭವಿಷ್ಯ ಕೊನೆಗೂ 
ನಿಜವಾಯಿತಲ್ಲವೆ.'' ಶಾಸ್ತ್ರಿಯು ಆ ಗಳಿಗೆಯಲ್ಲಿ ನಿಧನ ಹೊಂದಿದವನು ಒಂದು 
ಕಾಲದಲ್ಲಿ ತನ್ನ ಆಶ್ರಯದಾತನಾಗಿದ್ದ ಎಂಬುದನ್ನು ಮರೆತುಬಿಟ್ಟಿದ್ದನು. 


೧೮೪೨ರಲ್ಲಿಮೊದಲ ಬಾರಿಗೆ ಸುರಪುರಕ್ಕೆ ಕಾಲಿರಿಸಿದಂದಿನಿಂದಲೂ ನಡೆದ ಎಲ್ಲ 
ಘಟನೆಗಳನ್ನು ಮೆಡೋಸ್‌ ಟೇಲರ್‌ ಸವಿಸ್ತಾರವಾಗಿ ವಿವರಿಸಿದ್ದಾನೆ. ಸುರಪುರದ 
ಮೇಲಿನ ಅಭಿಮಾನದಿಂದ ಅವನು ವರ್ಣಿಸಿದಂಥ ಎಲ್ಲಾ ಘಟನೆಗಳನ್ನು ನಾವು 
ಸ್ವೀಕರಿಸಿದ್ದೇವೆ. ಮತ್ತು ಅವನ ಅಭಿಪ್ರಾಯಗಳನ್ನು ವಿವಿಧ ಸಂದರ್ಭಾನುಸಾರ 
ಉಲ್ಲೇಖಿಸುತ್ತೇವೆ. 


ಸಡಿಲಗೊಂಡ ಎಳೆಗಳು 


ಆದರೆ. ಮೆಡೋಸ್‌-ಟೇಲರನ ಕೃತಿಯಲ್ಲಿ ಕೆಲವು ಸಂಶಯಾಸ್ಪದವೆನಿಸುವ 
ಸಡಿಲಾದ ಎಳೆಗಳಿವೆ (10086 ೮76೬). ದ್‌ ಈಸ್ವ ರಮೃ್ಮನ ಕುರಿತಾದ ವರ್ಣನೆಯಲ್ಲಿ 
ಉದ್ದೇಶಪೂರಿತವಾಗಿ ಬರೆದ ಇಂತಹ ನಿಲುವನ್ನು ಚ ಸಿ ರಾಜಾ ವೆಂಕಟಪ್ಪನ 
ವಿಚಾರದಲ್ಲಿ ಮಾತ್ರ ಅದರ ವಿರುದ್ಧವಾಗಿದೆ. ಅವನ ನಿಷ್ಕಾಪಟ್ಯವನ್ನು ತನ್ನ 
ಶಕ್ತಿಯುತವಾದ ವಾದದಿಂದ ಸಮರ್ಥಿಸಿಕೊಂಡಿದ್ದಾನೆ. ಆದರೆ ಸು ವಾಸ್ತವದಲ್ಲಿ, 
ನಿಜವಾಗಿರಲಿಲ್ಲ. ರಾಜನು ತಾನಾಗಿ ಅನೇಕ ಕುಕೃತ್ಯಗಳಲ್ಲಿ ತೊಡಗಿದ್ದುದರ ಬಗ್ಗೆ 
ಸ್ವಲ್ಪವಾದರೂ ಗಾಳಿಸುದ್ದಿಗಳು ಅವನಿಗೆ 20 ಇದಕ್ಕಿಂತಲೂ ಹಿಂದೆ 
ಅಂದರೆ ೧೮೪೦ರ ಸುಮಾರಿಗೆ ತನ್ನ ಮಗನ ಜಾತಕ ಮತ್ತಿತರ ಹಿಂದಿನ ದಾಖಲೆಗಳನ್ನು 
ರಾಣಿಯು ಮೆಡೋಜ- ಟೇಲರನಿಗೆ ತೋರಿಸಿದ್ದಳು. “ಕಲವು ಮರಾಠಾ ರಾಜ್ಯದ 
ಮುಖ್ಯಸ್ಥರು ನನ್ನ ಗಂಡನಿಗೆ ಪತ್ರ ಬರೆದು "ಬಿಟಿಶರ ಎರುದ್ಧ ದಂಗೆಯೇಳಲು 


ಸುರಪುರ ದುರಂತದ ನಿಜಸಂಗತಿ ೯(1 


ಪ್ರೋತ್ಸಾಹಿಸಿದರು. ಆದರೆ ನಮ್ಮವರು ಮಾತ್ರ ತುಂಬಾ ಜಾಣತನದಿಂದ ವರ್ತಿಸಿದರು'' 
ಎಂದೂ ಹೇಳಿದ್ದಳಂತೆ. 


"ಮುಂದೆ ರಾಜಾ ವೆಂಕಟಪ್ಪನ ಕಾಲದಲ್ಲಿ ಸುರವುರವನ್ನು ಒಳಗೊಂಡಂತೆ. ಇಂಥ 
ಪ್ರಚೋದನೆಗಳು ನಡೆದೇ ಇದ್ದವು. "೧೮೫೬ರಲ್ಲಿ ಬೆಳಗಾವಿಯ ಮಹಿಪತಿ ಸಿಂಗ್‌ 
ಎಂಬಾತನು ಅಲ್ಲಿಯ ಸೈನ್ಯಕ್ಕೆ ದಂಗೆ ಏಳಲು ಪ್ರಜೋದಿಸಿದ್ದನು. ಅವನನ್ನು ಬ್ರಿಟಿಶರು 
ಹಿಡಿದು ವಿಚಾರಿಸಿದಾಗ ಸುರಪುರದ ರಾಜನೇ ತನ್ನನ್ನು ಕಳುಹಿಸಿದ್ದನೆಂದು. ಬಹಿರಂಗ 
ಹೇಳಿಕೆ ನೀಡಿದನು. ಅದೇ ಸಮಯದಲ್ಲಿ ಧಾರವಾಡದಲ್ಲಿ ಆನಂದರಾವ ಎಂಬಾತನು 
ಅನುಮಾನಾಸ್ಪದವಾಗಿ ತಿರುಗುತ್ತಿರುವಾಗ ಸೆ ಸೆರೆಹಿಡಿಯಲ್ಪಟ್ಟನು. ಅವನಲ್ಲಿ ಕೆಲವು 
ವಿದ್ರೋಹದ ದಾಖಲೆಗಳಿದ್ದವು. ಅವನನ್ನು ಪ್ರಶ್ನಿಸಿದಾಗ ತಾನು ಸುರಪುರಕ್ಕೆ 
ಸೇರಿದವನೆಂದು ಹೇಳಿದುದಲ್ಲದೆ, ಅಲ್ಲಿಯ ರಾಜನಿಗಾಗಿ ಸ್ಫನಿಕರನ್ನು ಭರ್ತಿ 
ಮಾಡುತ್ತಿದ್ದುದಾಗಿ ಒಪ್ಪಿಕೊಂಡನು. ಹಾಗಿದ್ದೂ ಮೆಡೋಜ-ಟೀಲರನ ಪ್ರಕಾರ ಇದೆಲ್ಲ 

ರಗಿನವರ ದುಷ್ಪಭಾವದಿಂದ ಆದದ್ದು ಸ ತೇಲಿನ ನಡಿದಿದ್ದಾನೆ.. 

ವೆಂಕಟಪ್ಪನ ಸಾವು ಆತ್ಮಹತ್ಯೆಯೇ? ಅಪಘಾತವೇ? ಆತ್ಮಹತ್ಯೆ ಖಂಡಿತ 
ವಾಗಿಯೂ ಅಲ್ಲ ಎಂದು ಕಾಣುತ್ತದೆ. ತನಗೆ ಶಿಕ್ಷೆಯಲ್ಲಿ ರಿಯಾಯಿತಿ ತೋರಿಸಿದ್ದಕ್ಕೆ 
ನಿಜವಾಗಿಯೂ ಅವನು ಕೃತಜ್ಞನಾಗಿದ್ದನು. ಮೆಡೋಸ್‌- ಟೇಲರ್‌ ತನ್ನ ಕೃತಿಯಲ್ಲಿ 
""ಅವನು ತನ್ನ ರಾಣಿಯರ ಮತ್ತು ಸೇವಕನೊಂದಿಗಿನ ಒಡನಾಟವನ್ನು ಒದಗಿಸಿದಾಗ 
ವಿಶೇಷವಾಗಿ ಸಂತೋಷಪಟ್ಟನು. "ಅವರನ್ನು ಕರ್ನೂಲಿನಲ್ಲಿ ಎದುರುಗೊಳ್ಳುವ ಬಗ್ಗೆ 
ಮಾತನಾಡುತ್ತಿದ್ದನು'' (ಪು. ೩೩೦) ಎನ್ನುತ್ತಾನೆ. ಇಂತಹ ಮನಸ್ಥಿತಿಯಲ್ಲಿ ಅವನು. 
ಆತ್ಮಹತ್ಯೆಯ ಕುರಿತು ಯೋಚನೆಯನ್ನು ಏಕೆ ಮಾಡಿಯಾನು! 

ಆಕಸ್ಥಿಕ ಮರಣದ ಕುರಿತು ಮೆಡೋಸ್‌ ಟೇಲರ್‌ನ ಅಭಿಪ್ರಾಯವೂ ಸಮರ್ಥ 
ನೀಯವಲ್ವ ಅವನು ರಾಜನಾಗಿ ಅದರಲ್ಲೂ ಸೇನಾಸಕ್ತನಾಗಿ ಇದ್ದು ಆವರೆಗೂ 
ಕೈಕೋವಿಯನ್ನು ಬಳನಲಿಲ್ಲವೆಂದರೆ ಯಾರು ತಾನೇ ನಂಬುವರು?) ಸೂಕ್ಷ್ಮವಾಗಿ 
ಪರಿಶೀಲಿಸಿದರೆ. ಜೊತೆಯಲ್ಲಿದ್ದ ಅಧಿಕಾರಿಯ ಆ ವಿಶಿಷ್ಟ ಹತ್ಯಾರವು. ಅವನ 
ಕುತೂಹಲದ ವಸ್ತುವಾಗಿದ್ದರೂ, ಅದನ್ನೆತ್ರಿದಾಗ ಆಕಸ್ಥಿಕವಾಗಿ ಗುಂಡಿಯೊತ್ತಿದರೂ 
ಗುಂಡು ಅವನ ದೇಹದ ಕಡೆಗೆ ನಿಗೆಯದೆ ಅವನ ಎದುರುಗಡೆ ನೆಗೆಯಬೇಕಿತ್ತಲ್ಲವೆ. 

ಆದ್ದರಿಂದ ಯಾರೋ ಒಬ್ಬರು ಅವನನ್ನು ಗುಂಡಿಕ್ಕಿ ಸಾಯಿಸಿದರೆಂದೇ 
ತಿಳಿಯಬೇಕಾಗುತ್ತದೆ. ಆ ಮನುಷ್ಯ ಬ್ರಿಟನ್ನಿನವನಾಗಿದ್ದು ಅವನ ಅಪರಾಧದ 
ವಿಷಯವನ್ನು ಮುಚ್ಚಿಡಲಿಕ್ಕಾಗಿ ಆತ್ಮಹತ್ಯೆಯ ಕಾರಣವನ್ನು ಮುಂದಿಡಲಾಗಿದೆ. 
ಮಹತ್ಪೆದೆಂದರೆ ಅವನ "ಮೃತಶರೀರವನ್ನು ಸುರಪು ಕ್ಕೆ ತಂದು ದಫನ್‌ 
ಮಾರಬೇಕಾಗಿತಲ್ಲವೆ 9 ಹಾಗೆ ಮಾಡಿಲ್ವ ಅವನ. ಮೃತದೇಹ ಭವಂ ತಿಳಿಸಿಲ್ಲ 
ಮೆಡೋಸ್‌ ಟೇಲರ್‌ ಈ ಬಗ್ಗೆ ಉಸಿರೆತ್ತಿಲ್ಲ 


೯೨9 ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಅದೃಷ್ಟವಶಾತ್‌ ಈ ವಿಷಯದ ಬಗ್ಗೆ ಸುರಪುರದ ಹಳೆಯ ತಲೆಮಾರಿನವರಲ್ಲಿ 
ಬೇರೊಂದು ಕತೆ ಪ್ರಚಲಿತವಿದ್ದು, ಅದು ಹೀಗಿದೆ : ಸ್ಥಳೀಯ ಜನರಿಗೆ ರಾಜನ ಶಿಕ್ಷೆಯ 
ವಿಚಾರ ತಿಳಿದು ಬಂದಾಗ ಕೆಲವು ಅಭಿಮಾನಿಗಳು ಅವನನ್ನು ಕಾಣಲೆಂದು ಅಲ್ಲಿಗೆ 
ಬಂದಿದ್ದರು. ಅವರ ಗಲಾಟೆ ಕೇಳಿದ ರಾಜನು ತನ್ನ ಡೇರೆಯಿಂದ ಹೊರಗೆ ಬಂದನು. 
ಆಗ ಅಲ್ಲಿದ್ದ ಬ್ರಿಟಿಶ್‌ ಅಧಿಕಾರಿಯು ಗಲಭೆಯ ವಾತಾವರಣ ಉಂಟಾಗಬಹುದೆಂದು 
ಹೆದರಿದನು. ಆ ಸಮಯದಲ್ಲಿಯೇ ರಾಜನಿಗೆ ಗುಂಡು ಹೊಡೆಯಲಾಯಿತು. ಆ 
ಜನಸಂದಜೆಯಲ್ಲಿ ಯಾರಾದರೂ ಹೀಗೆ ಮಾಡಿರಬಹುದೇ 9 ಹಾಗಿದ್ದರೆ ಅದನ್ನು 
ದೃಢಪಡಿಸಲು ಅಧಿಕಾರಿಯು ಹಿಂಜರಿಯುತ್ತಿದ್ದಿಲ್ಲ ಇತ್ತ ಅಧಿಕಾರಿಯೇ ಹಾಗೆ 
ಮಾಡಿರಲಾರನು. ಸೇಡು ತೀರಿಸುವ ಉದ್ದೇಶದಿಂದ ಯಾರೋ ಹಿಂಬದಿಯಿಂದ 
ಗುಂಡು ಹೊಡೆದಿರಬಹುದು. ಶ್ರೀಮತಿ ನ್ಯೂಬರಿಯ ಪತಿ ಸುರಪುರದ ಕದನದಲ್ಲಿ 
ಮಡಿದುದರಿಂದ ಅವಳ ಕೈವಾಡ ಈ ಹತ್ಯೆಯ ಹಿಂದೆ ಇದೆ ಎಂದು ಊಹಿಸಬೇಕಲ್ಲವೆ 9 


ರ್ನರ್ಸರ೯ 


ನಿಧನದ ನಂತರ ರಾಜನ ಇತಿವೃತ್ತ ತಮಾಷೆಯ ತಿರುವು ಇದೆ. ಸುಮಾರು ೧೨ 
ವರ್ಷಗಳ ತರುವಾಯ ಅವನು ಸಜೀವವಾಗಿ ಮರಳಿ ಬರುತಾನೆ |! ಒಬ್ಬ ಠಕ್ಕುಗಾರನ 
ಘೋಷಣೆಯ ಪ್ರಕಾರ ಅವನು ನಿಜವಾಗಿ ಮೃತಪಟ್ಟಿಲ್ಪ ಪಲಾಯನ ಮಾಡಿ ಎಲ್ಲೋ 
ಜೀವಿಸಿದ ಸಾಕ್ಷಿದಾರರನ್ನು ಕರೆಯಿಸಿ ತನಿಖೆ ನಡೆಸಿದಾಗ ಎಲ್ಲವೂ ರಾಜನ 
ಪರವಾಗಿತ್ರಂತೆ. ಆದರೆ ಒಂದು ವಿಷಯದಲ್ಲಿ ಈ ನಕಲಿ ರಾಜನು ಸೋಲಬೇಕಾಯಿತು. 
ತನಿಖೆ ನಡೆಸಿದ ಅಧಿಕಾರಿ ಇಂಗ್ಲಿಷಿನಲ್ಲಿ ಬರೆದ ಪತ್ರವನ್ನು ಅವನಿಗೆ ತೋರಿಸಿ ಓದಲು 
ಹೇಳಿದಾಗ ತನ ಸ ಅಜ್ಞಾನವನ್ನು ಪ್ರಕಟಿಸಿದನು. ಸಾಮಾನ್ಯ ವಾಗಿ ಗೊತ್ತಿದ್ದ ವಿಚಾರವೆಂದರೆ 
ವೆಂಕಟಪ್ಪನಾಯಕನು ಹುಡುಗನಾಗಿರುವಾಗಲೇ ವಡೋಟ ಟೀಲರ್‌ನಿಂದ ಇಂಗ್ಲಿಷ 
ಭಾಷೆ ರಲಿತಿದ್ದನು. ೧೯ನೆಯ ಶತಮಾನದಲ್ಲಿ ನತ ಹಕ್ಕನ್ನು ಅಪಹರಿಸುವ 
ಉದ್ದೇಶದಿಂದ ಇಂಥ ಹಲವು ಮಂದಿ ವಂಚಕರು. ಸಿಗೊಂಡದರಲಿ ಇದೂ 
ಒಂದಿರಬಹುದು. ಜು ಓಎ4ೆ 


ಆತ್ಮಚರಿತ್ರೆ ಬರೆದ ಟೇಲರನು ಸುರಪುರದ ಭವಿತವ್ಯದ ಬಗ್ಗೆಯೂ ಒಂದು 
ಅಂಶವನ್ನು ದಾಖಲಿಸಿದ್ದಾನೆ. ಅವನು ಮಗುದೊಮ್ಮೆ (೧೮೫೮- ೧೮೬೦ರವರೆಗೆ) 
ಸುರಪುರದ ಜವಾಬ್ದಾರಿಯುತ ಅಧಿಕಾರಿಯಾಗಿದ್ದನು. ಸ ಸುರಪುರ ಸಂಸ್ಥಾನವನ್ನು 
ಗುಟ್ಟಾಗಿ ನಿಜಾಮನಿಗ' ಹಸ್ತಾಂತರಿಸಲಾಯಿತು. ಏನು ಕಾರಣ? ೧೮೫೭ರ ವಿಪ ಪವದ. 
ಕಾಲದಲ್ಲಿ ಬ್ರಿಟಿಶರಿಗೆ ನಿಜಾಮನು ತೋರಿದ ವಿಶ್ವಾಸ ಮತು  ಸ್ವಾಮಿಭಕ್ತಿಯನ್ನು ಮೆಚ್ಚಿ ಇ 
ಉಡುಗೊರೆಯಾಗಿ ಕೊಡಲಾಯಿತು. ಅದರಂತೆ | ೧೮೬ರಲ್ಲಿ ಆ ಒಪ್ಪಂದಕ್ಕೆ “ಹ 
ಹಾಕಲಾಯಿತು. ಈ ವಿಷಯ ಟೇಲರನ ಆತ್ಮಕಥನದಲ್ಲಿ ಬಂದದ್ದೇ ಇದೆ. 


ಸುರಪುರ ದುರಂತದ ನಿಜಸಂಗತಿ ೯೩ 


ಆದರೆ ವಿಕ್ಟೋರಿಯಾ ಮಹಾರಾಣಿಯ ೧೮೫೮ರ ಘೋಷಣೆಯ ಪ್ರಕಾರ ಎಲ್ಲಾ 
ಸಂಸ್ಥಾನಗಳವರನ್ನು ಅವರು ದಂಗೆಯಲ್ಲಿ ತೊಡಗಿದ್ದರೆಂಬ ಅಂಶವನ್ನು ಪರಿಗಣಿಸದೆ. 
ಆಯಾಯ ರಾಜರಿಗೆ ಅಥವಾ ಅವರ. ' ಹಕ್ಕುದಾರರಿಗೆ ಒಪ್ಪಿಸಬೆ ೇಕಾಗಿತ್ತು ಧಾರ 
ಸಂಸ್ಥಾನದ ಜಿಯಾಜೀ ಸಿಂಧ್ಯ ಅದರಂತೆ ಬಿ ಹೋಲ್ಡರ್‌ ಬಂಡೆದ್ವು ಬಳಿಕ 
ವೆಂಕಟಪ್ಪನಾಯಕನಂತೆಯೇ ಪಲಾಯನ ಗೈದಿದ್ದರು. ಜಮಖಂಡಿಯ ಸಂಸ್ಥಾನಿಕನನ್ನು ೫ 
ವರ್ಷಗಳ ಕಾಲ ಹಿಂಡಲಗಿ ಜೈಲಿನಲ್ಲಿ (ಬೆಳಗಾವಿ ಜಿಲ್ಲೆ ಇರಿಸಿದ್ದರು. ಅವರೆಲ್ಲರನ್ನೂ 
ಅವರವರ ಸ್ವಸ್ಥಾನದಲ್ಲಿ ಪುನರ್‌ ಪ್ರತಿಷ್ಠಾಪಿಸಲಾಯಿತು. 

ಆಗಿನ ರೆಸಿಡೆಂಟ್‌ ಕೂಡಾ ವೆಂಕಟಪ್ಪನ ಗೃಹಬಂಧನದ ಅವಧಿ ಮುಗಿದ ಬಳಿಕ 

ರಪುರವನ್ನು ಅವನಿಗೇ ಒಪ್ಪಿಸಬೇಕಂದು "ಸೂಚನೆಯನ್ನು ಕೊಟ್ಟಿದ್ದರು. ಆಗ ಅವನ 
ಅಕಾಲ ಮೃತ್ಯುವಿನಿಂದ ಅವನ" ಪತ್ನಿ ರಂಗಮ್ಮನಿಗೆ ಅದನ್ನು ಒಪ್ಪಿಸಬೇಕಾಗಿತು. ಆದರೆ 
ಹಾಗಾಗಲಿಲ್ಲವೇಕೆ ? ಅನಂತರ ಅದೇ ರೆಸಿಡೆಂಟನು ರಾಜನ ಕುಟುಂಬದ ಸದಸ್ಯರು 
ಅವಿದ್ಯಾವಂತರೆಂದೂ, ಅವರಿಗೆ ಆಡಳಿತ ಒಪ್ಪಿಸಬಾರದೆಂದೂ ಆಜ್ಞ ಹೊರಡಿಸಿದನು. 
ಅವರನ್ನು ಅಕ್ಷರಸ್ಥರನ್ನಾಗಿ ಮಾಡಲು ಶ್ರಮ ಕೈಗೊಳ್ಳಬೇಕೆಂಬ ಶರತ್ತನ್ನೂ ಈ ರಹಸ್ಯ 
ಒಪ್ಪಂದದಲ್ಲಿ ಸೇರಿಸಿದ್ದನು. ಇದೆಲ್ಲದರ ಹಿನ್ನೆಲೆ, ವಿವರಣೆ ಮೆಡೋಜ್‌-ಟೇಲರನ 
ಗ್ರಂಥದಲ್ಲಿ ಬಂದಿಲ್ವ 

ರಾಣಿ ರಂಗಮೃ ಮತ್ತು ಆ ಕುಟುಂಬದ ಸದಸ್ಯರಿ ಜೀವನೋಪಾಯಕ್ಕಾಗಿ 
ಮೆಡೋಜ್‌ ಟೇಲರನ ಶಿಫಾರಸಿನಂತೆಯೇ ಭತ್ಯೆ ಯನ್ನು ರಪ ಯಜುತ! ಈ 
ಭತ್ತೆಯು ಮಾಸಿಕ ರೂ. ೫೦೦/- ಮಾತ್ರವಾಗಿತ್ತು ಇದರಿಂದಾಗಿ ಮೆಡೋಜ್‌- 
ಟೇಲರನು ಎಲ್ಲವನ್ನೂ ಸಮಗೈವಾಗಿ ತಿಳಿದಿದ್ದನೆಂಬುದು ಖಚಿತ. ಸುರಪುರದ 
ಹಿತರಕ್ಟಕನಾಗಿ ವಿಕ್ಟೋರಿಯಾ ಮಹಾರಣಿಯ. ಘೋಷಣೆಯನ್ನು ಬದಿಗಿರಿಸಿ, 
ಸಂಸ್ಥಾನವನ್ನು ನಿಜಾಮನಿಗೆ ಬಹುಮಾನವಾಗಿ ನೀಡಿದ ಅವನ ಆಲೋಚನೆಯೂ 
ನಮಗೆ ಅರ್ಥ್ವಸಿಕೊಳ್ಳಲಾಗದ ಸಂಗತಿಯಾಗಿದೆ. 

ಅನಂಶರದ ಸುರಪುರದ ಚರಿತ್ರೆಯು ಬಹಳ ಹೀನಾಯಕರವಾಗಿದೆ. ರಾಣಿ 
ರಂಗಮ್ಮ ನ್ಯಾಯಕ್ಕಾಗಿ ಬ್ರಿಟಿಶ್‌ ಪಾರ್ಲಿಮೆಂಟಿನ ಮೊರೆ ಹೊಕ್ಕಳು. ೧೮೩೧ರ 
ಲಂಡನ್ನಿನ: ಜು ಮುದ್ರಣಾಲಯದಲ್ಲಿ ಪ್ರಕಟಿಸಲಾದ ನೀಲಿ ಪುಸಕದಲ್ಲಿ 
ಮೆಡೋಜ್‌- ಟೇಲರ್‌ ಅಧಿಕಾರವನ್ನು ಹಸ್ತಾಂತರಿಸಿದ ವಿಚಾರದ ವಿವರಗಳಿವೆ. ಅವನು 
ರಾಣಿ ರಂಗಮ್ಮನ ಹಕ್ಕು ಬಾಧ್ಯತೆಗಳನ್ನು "ಅನುಮೋದಿಸಿರಲೂಬಹುದು. ಆದರೆ ಆ 

ರಾಜ್ಯವನ್ನು ನಿಜಾಮನಿಗೆ ಕೈಯೆತ್ತಿ "`ೂಡುವಾಗ ಉದಾಸೀನನಾಗಿದ್ದೇ5ಂಬುದು 

ಅರ್ಥವಾಗುತ್ತಿಲ್ಲ 

೧೮೮೯ರಲ್ಲಿ ರಾಣಿ ರಂಗಮ್ಮ ಪುನಃ ತನ್ನ ಅಹವಾಲನ್ನು ಲಂಡನಿನಲ್ಲಿರುವ 


೧ 


ಕ್ಮ ಲ್ಕ 
ಭಾರತದ ಮುಖ್ಯ ಕಾರ್ಯದರ್ಶಿಗೆ 'ಸಿದಳು. ಅವನು ು ತನ್ನ ಪ್ರತ್ಯುತ್ತರದಲ್ಲಿ ಹಳೆಯ 


ಐ. 


೯೪ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ತೀರ್ಮಾನವನ್ನು ಈಗ ಯಾಳೆ ರದ್ದುಪಡಿಸಬೇಕೆಂಬ ಕುಂಟು ನೆಪವನ್ನು 
ಮುಂದೊಡ್ಡಿದನು. 

ಸುರಪುರದ ರಾಜಮನೆತನದವರು ಅವರ ಹಕ್ಕುಗಳಿಗಾಗಿ ಆ ಮುಂದೆಯೂ 
ಹೋರಾಡಿದರು. ಸ್ವಾತಂತ್ರ್ಯಪೂರ್ವದಲ್ಲಿ, ೨೭ ಜುಲೈ ೧೯೪೩ರಂದು ಪುನಃ 
ಮೊರೆಯಿಟ್ಟರೂ ವ್ಯರ್ಥವಾಯಿತು. ಹೀಗಿದೆ ಸುರಪುರ ಸಂಸ್ಥಾನದ ದುರ್ವಿಧಿಯ 
ಪರಮಾವಧಿ. 

ಕುಂಟು ಪಂಕ್ತಿ: ೧೯೭೦ರಲ್ಲಿ ದಿವಂಗತ ಶ್ರೀ ಕೆ. ಜಗನ್ನಾಥ ಮತ್ತು ಪುಟ್ಟಣ್ಣ 
ಕಣಗಾಲರು ರಾಜಾ ವೆಂಕಟಪ್ಪನಾಯಕನ ಕುರಿತು ಚಲನಚಿತ್ರ ರಚಿಸಲು 
ನಿರ್ಧರಿಸಿದ್ದರು. ಆದರೆ ಅದೂ ಕಾರ್ಯರೂಪಕ್ಕೆ ಬರಲಿಲ್ಲ! 


೧೨. ಉತರ ಕನ್ನಡ ಜಿಲೆ ಲ್ಲ ನಿರ್ಮಾಣವಾದದ್ದು ಹೇಗೆ) 


ಇಂದು ಉತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳೆಂದು ಕರೆಯಲ್ಪಡುತ್ತಿರುವ 
ಪ್ರದೇಶವನ್ನು ೧೭೯೯ರಲ್ಲಿ ಟಿಪ್ಪು ಮಲ್ಪಾನನಿಂದ ಬ್ರಿಟಿಶರು ಗೆದ್ದುಕೊಂಡಾಗ ಅದು 
"ಕೆನರಾ' ಹೆಸರಿನ ಒಂದೇ ಪ್ರಾಂತ್ರ ವಾಗಿತ್ತು ಈ ಇಡೀ ಪ್ರಾಂತ್ಯ ವನ್ನು ಪಶ್ಚಿಮ ಕರಾವಳಿ 
ಹಾಗೂ ಘಟ್ಟದ ಸೀಮೆ ಎಂಬುದಾಗಿ ವಿಭಜಿಸಬಹುದು. ಮಧ್ಯೆ ದಟ್ಟ "ಅರಣ್ಯ ದಿಂದ 
ಕೂಡಿದ ಟ್ಯಾಸಘಟ್ಟದ ಹ ಸಾಲಿದೆ. ಹೀಗೆ ಇಡೀ ಕೆನರಾ ಪ್ರಾಂತ್ಯಕ್ಕೆ ಭೌಗೋಳಿಕ ಏಕತೆ 
ಇದೆ. ಬ್ರಿಟಿಶ್‌ ಸರಕಾರ ಇದನ್ನು ಅರಿತಿದ್ದರೂ ಸಹಿತ ತನ್ನ ಹತ್ತಿ ವ್ಯಾಪಾರಕ್ಕೆ 
ಅನುಕೂಲಕರವೆಂಬ ಕಾರಣಕ್ಕಾಗಿ ಕೆನರಾವನ್ನು ವಿಭಜಿಸಿತು. ಇದರಲ್ಲಿ ನೇರವಾಗಿ. 
ಇಂಗ್ಲೆಂಡಿಗೆ ಹತ್ತಿ ಸರಕನ್ನು ರವಾನಿಸಲು ಅನುಕೂಲಕರವಾದ ಸದಾಶಿವಗಡ ಅರ್ಥಾತ್‌ 
ಕಾರವಾರ ಬಂದರವೇ ಬ್ರಿಟಿಶರ ಆಸ್ಥೆಯ ಕೇಂದ್ರವಾಗಿತ್ತು 

ಅಂದಿನ ಮುಂಬೈ ಪ್ರಾಂತ್ಯದ ಕನ್ನಡ ಜಿಲ್ಲೆಗಳಾದ ಬಿಜಾಪುರ, ಬೆಳಗಾವಿ ಮತ್ತು 
ಧಾರವಾಡ ಇವು ಹ ಹತ್ತಿ ಬೆ ಳೆಯುಎ ಫಲವತ್ತಾದ ಪ್ರದೇಶಗಳಾಗಿದ್ದವು. ಮ್ಯಾಂಚೆಸ್ಟರ್‌ 
ಮತ್ತು ಬರ್ಮಿಂಗ್‌ಹ್ಯಾಮ್‌ನ ತಹ ಅನೇಕ ಪಟ್ಟಣಗಳಲ್ಲಿ ಹರಡಿಕೊಂಡಿದ್ದ ಬಟ್ಟೆ 
ಗಿರಣಿಗಳ ಅಗತ್ಯಕ್ಕನುಗು ಏಣವಾಗಿ ಇಂಗ್ಲೆಂಡಿನ ವಾಣಿಜ್ಯ ಮಂಡಳಿ ನಮ್ಮ ಕಚ್ಚಾಹತ್ತಿಯಲ್ಲಿ 
೧೯೨೦ರಿಂದಲೇ ಆಸಕ್ತಿ ವಹಿಸಿತ್ತು ಆದರೆ ಹತ್ತಿಯನ್ನು ಇಂಗ್ಲೆಂಡಿಗೆ ಮುಂಬಯಿಯ 
ಮೂಲಕವಾಗಿಯೇ ರವಾನಿಸುವುದು ಅನಿವಾರ್ಯವಾಗಿತ್ತು ಅಂದಿನ ದಿನಗಳಲ್ಲಿ ರೇಲ್ವೆ 
ಸೌಕರ್ಯವಿಲ್ಲವಾಗಿದ್ದರಿಂದ ಸರಕನು ಸ ಮೊದಲು ಎತ್ತಿನ ಬಂಡಿಗಳ ಮೇಲೆ ಕುಮಟಾಕ್ಕೆ 
ಕಳಿಸಿ ನಂತರ "ಅಲ್ಲಿಂದ ನಾಡಗೋಣಿ ಣಿಗಳಲ್ಲಿ ಮುಂಬಯಿಗೆ ಸಾಗಿಸಬೇಕಾಗುತ್ತಿತ್ತು 

ಈ ಹಿಂದೆ ಬ್ರಿಟಿಶ್‌ ಬಟ್ಟೆ ಗಿರಣಿಗಳಿಗೆ ಶೇಕಡಾ ೭೫ರಷ್ಟು ಅರಳೆ 
ಅಮೆರಿಕಾದಿಂದಲೇ ಪೂರೈಕಯಾಗುತ್ತಿತ್ತು ಸೂಕ್ಷ್ಮ ಉದ್ದ ಎಳೆಯ ಹತ್ತಿಗೆ 
ಅನುಗೊಂಡಿದ್ದ ಬಿಟಿಶ್‌ ಜವಳಿ ಉದ್ದಿಮೆಗಳಿಗೆ ಅಂತಹುದೇ ಹತ್ತಿ ಪೂರೈಸುವುದು 
ಅಗತ್ತ ವೆನ್ನುವುದಕ್ಕಾಗಿ ಭಾರತದ ಹತ್ತಿ ಬೆಳೆಯ ಗುಣಮಟ್ಟ ಸುಧಾರಿಸಲು ಪ್ರಯತ್ನಗಳು 
ಆರಂಭವಾಗಿದ್ದವು. ಇದಕ್ಕೆಂದೇ ವಿಶೇಷವಾಗಿ ಅಮೆರಿಕಾದ ಆರ್ಲೀನ್‌ ಹಾಗೂ ಇತರ 
ಪ್ರದೇಶಗಳಿಂದ ಹತಿ ಬೀಜಗಳನು ತರಿಸಲಾಯಿತಲ್ಲದೇ ಸುಧಾರಣೆಯ. ಎಧಾನಗಳನ್ನೂ 
ಸಗ ಕೃಷಿತಜ್ಞರು ಸಹ ಅಲ್ಲಿಂದಲೇ ಬಂದಿದ್ದರು. ಈ ಪ್ರಯೋಗಗಳ 


ಕಾಕಾ ಗಾ ಇದ್ಯ ಕ 
ಯಶಸ್ಸಿನಿಂದ ಖುಷಿಗೊಂಡ ಇಂಗ್ಲೆಂಡಿನ ವ್ಯಾಪಾರಿಗಳು ಠಮ್ಮ ಮುಂಬಯಿಯ 


ಟಿ 


೯೭ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ನಭಗ ಭಾರತದಿಂದ ಇನ್ನಷ್ಟು ಹೆಚ್ಚು ಹತ್ತಿಯನ್ನು ಕೊಂಡು ರವಾನಿಸಲು 

ಆದರೆ ಹತ್ತಿ ಸಾಗಾಣಿಕೆಗೆ ಅನೇಕ ಅಡಜಣೆಗಳಿದ್ದವು. ಸಾಗಾಣಿಕೆ ಎತ್ತಿನ ಬಂಡಿ 
ಹಾಗೂ ನಾಡದೋಣಿಗಳಲ್ಲೇ ಆಗಬೇಕಿದ್ದರಿಂದ ಆಗಾಗ ಹತ್ತಿ ಸರಕು `ಕಳುವಾಗಿ 
ಹೋಗುತ್ತಿತ್ತು ಅನೇಕ ಸಲ "ಅರಳೆಯು ಸಾಗಾಣಿಕೆ ಹಂತದಲ್ಲಿ ಕೊಳೆಯಾಗಿಬಿಡುತಿತ್ತು 
ಜೊತೆಗೆ "ಬ್ರಿಟಿಶ್‌ ವ್ಯಾಪಾರಿಗಳು ಮುಂಬಯಿಯ ದಲ್ಲಾಳಿಗಳಿಗೆ ಹೆಚ್ಚು ಕಮೀಶನ್‌ 
ಕೊಡಲು ಸಿದ್ಧರಿರಲಿಲ್ಲ ಹೀಗಾಗಿ ನೇರವಾಗಿ ತಮ್ಮದೇ ಪ್ರತಿನಿಧಿಗಳಿಂದ ಹತ್ತಿಯನ್ನು 
ಇಂಗ್ಲೆಂಡಿಗೆ ಬರುವ "ಹಡಗಿಗೆ ತುಂಬಿ ಸಬಹುದಾದರೆ ಹೆಚ್ಚು ಅನುಕೂಲಕರವಲ್ಲಡೆ 
ಇದರಿಂದ ಸಮಯ ಹಾಗೂ ಹಣ ಎರಡೂ ಉಳಿತಾ ಯವಾಗುತ್ತದೆ ಎನ್ನುವುದು ಅವರ 
ವಿಜುರವಾಗಿತ್ತು 

ಈ ಕಾರಣದಿಂದ ಅವರು ಪಶ್ಚಿಮ ಕರಾವಳಿಯಲ್ಲಿಸೂಕ್ತಬಂದರಕ್ಕಾಗಿ ಅನ್ವೇಷಣೆ 
ಆರಂಭಿಸಿದರು. ಕುಮಟಾ ಹಾಗೂ ಹೊನ್ನಾವರ ಬಂದರುಗಳು ಚೆನ್ನಾಗಿಯೇ ಇದ್ದರೂ 
ಸಹಿತ ಅವುಗಳಲ್ಲಿ ದೊಡ್ಡ ದೊಡ್ಡ ಸರಕಿನ ಹಡಗುಗಳಿಗೆ ಲಂಗರು ಹಾಕಲು ಬೇಕಾದ 
ಅನುಕೂಲತೆಗಳಿರಲಿಲ್ಲ ೧೮೫೦ರ ದಶಕದಲ್ಲಿಎ.ಡಿ. ಟೇಲರ್‌ ಎಂಬ ಬ್ರಿಟಿಶ್‌ ತಂತ್ರಜ್ಞ 
ಸದಾಶಿವಗಡದ ವಿವರವಾದ ಸಮೀಕ್ಷೆ ಮಾಡಿ ಮುಂಬಯಿ- ಕೊಲಂಬೊ ಮಧ್ಯದ 
ಪಶ್ಚಿಮ ತೀರದಲ್ಲಿ ಇದೊಂದು ಅತ್ಯುತ್ತಮವಾದ ಪ್ರಥಮ ದರ್ಜೆಯ ನೈಸರ್ಗಿಕ 
ಬಂದರು ಎಂಬ ತೀರ್ಮಾನಕ್ಕೆ ಬಂದ. 

ಕಾಳೀ ನದಿಯು ಸಮುದ್ರವನ್ನು ಸೇರುವ ಆ ಸ್ಥಳವು ಬಂದರ ಯೋಜನೆಯ 
ಕೇಂದ್ರ ಬಿಂದುವಾಗಿತ್ತು ಈ ಸ್ಥಳದ ಉತ್ತರಕ್ಕೆ ಸದಾಶಿವಗಡ ಹಳ್ಳಿ ಹಾಗೂ ಅದರ 
ದಕ್ಷಿ! ಣಕ್ಕೆ ಬೃತಕೋಲ ಕೋವೆ ಇದೆ. ಈ ಕೋವೆ ಆಳವಾಗಿರುವುದಲ್ಲದೆ ಮೂರು ಕಡೆ 
ಭೂಪ್ರದೇಶದಿಂದ ಆವೃತ್ತವಾಗಿದೆ. ಇದರಿಂದ ಹಡಗುಗಳಿಗೆ ವರ್ಷದ ಯಾವುದೇ 
ಯತುವಿನಲ್ಲೂ ಲಂಗರು ಹಾಕಲು ಪ್ರಶಸವಾಗಿದೆ. ಮೇಲಾಗಿ ಇದು ಸಣ್ಣ ಸಣ್ಣ ದ್ವೀಪ 
ಸಮೂಹದಿಂದ ಕೂಡಿದ ಕೊಲ್ಲಿ ರೂಪದ ಬಂದರಾಗಿದೆ. ನೈಯತ್ಯ ದಿಕ್ಕಿನ ಮುಂಗಾರಿನ 
ಸಮಯದಲ್ಲಿ ೨೫೦ ಮೈಲಗಳಷ್ಟು ಗಾಳಿಗೆದುರಾಗಿರುವುದರಿಂದ ಮುಂಬಯಿಗಿಂತ 
ಹೆಚ್ಚು ಪ್ರಶಸವಾಗಿದೆ. ಮುಂಬಯಿಗೆ ಹೋಲಿಸಿದರೆ ಇದು ಏಡನ್‌ ಬಂದರಿಗೆ ಹತ್ತಿರ 
ಕೂಡ. ಕೋವೆಯ ಪಶ್ಚಿಮಕ್ಕೆ ವ್ಯಾಪಾರ ವಹಿವಾಟು ಮಾಡಬಹುದಾದ ಕಡವಾಡವೆಂಬ 
(ಹಳ್ಳಿಯಿದೆ. ಹಾಗೇ ೨೦ ಮೈಲಿಗಳಷ್ಟು ಒಳಪ್ರದೇಶದವರೆಗೂ ಹಡಗಿನಲ್ಲೇ 
ಪ್ರಯಾಣಿಸಬಹುದಾದ ಕಾಳೀ ನದಿಗುಂಟ ಮುಂದುವರಿದರೆ ಹುಬ್ಬಳ್ಳಿ-ಧಾರವಾಡ ಕಡೆ 
ರಸ್ತ ಸಂಪರ್ಕವಿರುವ ಕದ್ರಾ (ಕದಡಿ) ಎಂಬ ಹಳ್ಳಿಯಿದೆ. ಈ ಎಲ್ಲ ಕಾರಣಗಳಿಂದಾಗಿ 
ದೊಡ್ಡ ಬಂದರಾಗಿ ಅಭಿವೃದ್ಧಿಪಡಿಸಲು ಸದಾಶಿವಗಡ ಯೋಗ್ಯ ಸ್ಥಳವೆಂದು 
ರ್ಣ ಯಿಸಲಾಯಿತು. 


೭೮ 


ಅದರೆ ಭಾರತದ ಪ ಶ್ಹಿಮ ಕರಾವಳಿಯಿಂದ ಹತ್ತಿಯನ್ನು ನೇರವಾಗಿ ಆಮದು 


ಉತ್ತರ ಕನ್ನಡ ಬಿಲ್ಲೆನಿರ್ಮಾಣವಾದದ್ದು ಹೇಗೆ ? ೯೭ 


ಮಾಡಿಕೊಳ್ಳಲು ಎರಡು ಕೆಲಸಗಳು ತುರ್ತಾಗಿ ಆಗಬೇಕಾಗಿದ್ದವು ೬ ಖ್ರಿಂದು 
ಸದಾಶಿವಗಡ ಬಂದರನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ಹಾಗೂ ಇನ್ನೊಂದು, 
ಧಾರವಾಡ ಕಡೆಯಿಂದ ಹತ್ತಿ ಸಾಗಾಟಕ್ಕೆ ಅನುಕೂಲವಾಗುವಂತೆ ಹುಬ್ಬಳ್ಳಿ ಕುಮಟಾಗಳ 
ಮಧ್ಯೆ ವಿಶಾಲ ರಸೆ ಲ ನಿರ್ಮಿಸಿಕೊಳ್ಳುವುದು. 
೧೮೫೫ರಲ್ಲಿ ಎ.ಡಿ. ಟೇಲರನು ಬಂದರು ಅಭಿವೃದ್ಧಿಯ ಯೋಜನೆಯನ್ನು 
ಸ್‌ ಗವರ್ನರನ ಮುಂದಿಟ್ಟ ಅವನ ಯೋಜನೆಯು ಒಂದೆಡೆ ನೀರಿನ ಉಬ್ಬರ 
ಸಿ ಎರಡು ಅಡೆತಡೆಗಳ 'ಹಾಗೂ ಹೆಬ್ಬಾಗಿಲುಗಳ ನಿರ್ಮಾಣ; ಮುನ್ನಚ್ಚರಿಕೆಯ 
ಕ್ರಮವಾಗಿ ಅಗತ್ಯವೆಂದಿದ್ದರೆ ಇನ್ನೊಂದೆಡೆ ಸರಕಿನ ಕಟ್ಟೆಗಳ ಉಗ್ರಾಣಗಳ. ಹಾಗೂ 
ನಿರ್ಮಾಣವನು ತಾಯ. ಮಾಡಿತ್ತು. ಆದರೆ ಈ ಯೋಜನ ಹಣದ ಸಂತಸದ? 
ತಳ್ಳಿಹಾಕಲ್ಪಟ್ಟಿತು. 
ಇದೇ ಹೊತ್ತಿಗೆ ಮುಂಬಯಿ ಗವರ್ನರನು ಈ ವಿಷಯದಲ್ಲಿ ಆಸಕ್ತಿ ತೋರಿಸಿ 
“ಧಾರವಾಡ - ಸಿದಾಶಿವಘರ್‌ ಕಮೀಶನ್‌' ನಿಯಮಿಸಿದ್ದಲ್ಲದೇ ವಿಲಿಯಂ ಪಾರ್ಕರ್‌ 
ಎಂಬ ತಂತ್ರಜ್ಞನನ್ನು ಸ್ಥಳ ವೀಕ್ಷಣೆಗೆ ನಿಯೋಜಿಸಿದ. “ಪಾರ್ಕರ್‌ಗೆ ಸದಾಶಿವಗಡ 
ಬಂದರದ ಇಪಿರ ಸಾಧ್ಯತೆ ಮನದಟ್ಟಾಯಿತು. ಆದರೆ ತಂತ್ರಜ್ಞರು ಇನ್ನೊಂದು ಸಮೀಕ್ಷೆ 
ಮಾಡಿ ಮೊದಲ ಹೆಜ್ಜೆಯಾಗಿ, ಹಡಗು "ಕಟ್ಟೆಯೊಂದನ್ನು ಕಟ್ಟಲು ಶಿಫಾರಸು. ಜಾ 


`` ಹಂತದಲ್ಲೇ ಇಂಗ್ಲೆಂಡಿಗೆ ನಿರಂತರವಾಗಿ ಹತ್ತಿ ಪೂರೈಕೆ ಮಾಡುತ್ತಿದ್ದ 
ಅಮೆರಿಕಾದಲ್ಲಿ ಯಾದವೀ ಯುದ್ಧ (೮111 ೪೩೫) ಜ್‌ ಅಲ್ಲಿಂದ ಹತ್ತಿ 
ತರಿಸಿಕೊಳ್ಳುವುದು ಅಸಾಧ್ಯವಾಯಿತು. ಹೀಗಾಗಿ ಇಂಗ್ಲೆಂಡಿನ ಹತ್ತಿ ಪೂರೈಕೆ 
ಸಂಘದವರು (೮೦00... 5000101 . &೩೩೦೦1೩೭೦೧) ಆಗಿನ ಭಾರತ ರಾಜ್ಯದ 
ಕಾರ್ಯದರ್ಶಿಯಾಗಿದ್ದ (56076೧/ 08 541೭ 10: 1761) ಚಾರ್ಲ್ಸ್‌ ವುಡ್‌ನ ಮೇಲೆ 
ಒತ್ತಡ ತಂದಿದ್ದರಿಂದೆ. ಆತ ಸದಾಶಿವಗಡದಲ್ಲಿ ಹಡಗುಕಟ್ಟೆ. ನಿರ್ಮಾಣವನು 
ತ್ವರಿತಗತಿಯಲ್ಲಿ ಕೈಗೆತ್ತಿಕೊಳ್ಳುವಂತೆ ಆಜ್ಞೆ ಹೊರಡಿಸಿದ. 0.5.6. 'ಸಂಘವು ಸುಧಾರಿತ 
ತಳಿಯ ಹತ್ತಿಯನ್ನು ಭಾರತದಿಂದ ನೇರವಾಗಿ ಕೊಂಡುಕೊಳ್ಳಲು ಬಂಡವಾಳ 
ಸಂಸ್ಥೆಯೊಂದನ್ನು ಹುಟ್ಟುಹಾಕುವ ಯೋಜನೆಯನ್ನು ಕೂಡ ಹೊಂದಿತ್ತು ಮುಂಬಯಿಯ 
ಆಂದಿನ ಗವರ್ನರ್‌ ಜಾರ್ಜ್‌ ಕ್ಲಾರ್ಕ್‌ ಅದೇಸ ಸುಮಾರಿಗೆ ಸದಾಶಿವಗಡಕ್ಕೆ ಭೇಟಿಯಿತ್ತ 

ಹೀಗೆ ಸಂಬಂಧಿಸಿದವರೆಲ್ಲರೂ ಬಂದರನ್ನು ಅಭಿವೃದ್ಧಿಪಡಿಸಲು ನಿಜವಾಗಿಯೂ 
ಆಸಕ್ತರಾಗಿದ್ದರೂ ಸಿಹಿತ ಎಲ್ಲವೂ ಕಾಗದದ ಮೇಲೆಯೇ ಉಳಿಯಿತು. ಯೋಜನೆಯ 
'ಮೇಲೆ ಯಾರು ಹಣ ವ್ಯಯಿಸಬೇಕು? ಹಾಗೂ ಯಾರ ಲಾಭಕ್ಕಾಗಿ ಎಂಬ ಮುಖ್ಯ ಪ್ರಶ್ನೆ 
ಬಿಡಿಸಲಾಗದೆ ಒಗಟು ಮದ್ರಾಸ್‌ : ಸರಕಾರಕ್ಕೆ ಆಗಲೇ, ಪಶ್ಚಿಮ ಕರಾವಳಿಯಲ್ಲಿ. 
ಕೋಟಚಿನ್‌ ಮತ್ತು ಮಂಗಳೂರು ಇವೆರಡೂ ಉತ್ತಮ ಬಂದರುಗಳಿದ್ದವು. ಈಗ ಅವರು. 
ಮುಂಬಯಿ ಸರಕಾರದ ಲನುಕೂರಕ್ಕಾಗಿ ಸದಾಶಿವಗಡ ಅಭಿವೃದ್ಧಿಪಡಿಸಬೇಕಾಗಿತ್ತು 
ಮುಂಬಯಿ. ಸರಕಾರ :ರಸ್ತೆ ನಿರ್ಮಾಣದಲ್ಲಿ ಹ ಹಣ ತೂಡಗಿಸಲು 'ಒಪ್ಪಿಕೊಂಡಿದ್ದರೂ 


೯೮ ತುಂಗಭ - ನಾಡಿಗೆ ವರವೊ, ಘ್‌. ಸಪ್ತ ವು ಬಾ್‌ 


ಸಹಿತ ತನ್ನ ಸರಹದ್ದಿನಲ್ಲಿಲ್ಲದ ಪ್ರದೇಶದಲ್ಲಿಯ ಬಂದರು ನಿರ್ಮಾಣದ ಮೇಲೆ ಹಣ 
ವ್ಯಯಿಸಲು ಹಿಂದೇಟು ಹಾಕುತ್ರಿತ್ತು 

ಇತ್ತ ೧೮೬೧ರ ಆರಂಭದಲ್ವಿ ಮ್ಯಾಂಚೆಸ್ಟರ್‌ ಕಾಟನ್‌ ಕಂಪನಿ ಎಂಬ ಇನ್ನೊಂದು 
ಕಂಪನಿ “ಸದಾಶಿವಗಡದಿಂದ ಹತ್ತಿ ಸಾ ಇಂಗ್ಲೆಂಡಿಗೆ ಆಮದು 
ಮಾಡಿಕೊಳ್ಳುವುದಕ್ಕೆ ಬೇಕಾದ ಪೂರ್ವೆಸಿದ್ಧತೆಯ ಕೆಲಸವನ್ನು ತುಂಬ ಉತ್ಪಾಹದಿಂದ 
ಆರಂಭಿಸಿಯೇಬಿಟ್ಟಿತು. ಕಂಪನಿಗೆ ಸದಾಶಿವಗಡದಲ್ಲಿ ಹತ್ತಿ ಶುಚಿ ಮಾಡುವ ಹಾಗೂ 
ಒತುವ ಘಟಕವೊಂದನ್ನು ಸ್ಥಾಪಿಸುವ ವಿಚಾರವಿತ್ರಾದರೂ ಅದು ಸರಕಾರದ ಸಮೃತಿಗಾಗಿ 
ಕಾಯ್ದುಕೊಂಡಿತ್ತು ಇದಕ್ಕುತ್ತರವಾಗಿ ಚಾರ್ಲ್ಸ್‌ ವುಡ್‌ ""ಯೋಚಿಸಬೇಡಿ, ಮದ್ರಾಸ್‌ 
ಸರಕಾರವು ಸದ್ಯದಲ್ಲೇ ನಿಮ್ಮ ಕೋರಿಕೆ ನೆರವೇರಿಸಲಿದೆ'' ಎಂದು ಭರವಸೆ ನೀಡಿದ. 
ಹೀಗೆ ಇತ್ತ ಮದ್ರಾಸ್‌ ಆತ ಸದಾಶಿವಗಡದಲ್ಲಿ ಹಡಗುಕಟ್ಟೆ ನಿರ್ಮಾಣ ಕಾರ್ಯಗತ 
ಗೊಳಿಸಲು ಸಿ ನಸ್ಕವಾಗಿದ್ದರೆ ಅತ್ತ ಬ್ರಿಟನ್ನಿನಲ್ಲಿ ಚಾರ್ಲ್ಕ್‌ ವುಡ್‌ ಗವರ್ನ'ರ್‌- 
ಜನರಲ್‌ ಇದ 7೫ ಬರೆದೆ ಪತ್ರಗಳಲ್ಲಿ ಇದನ್ನು ತ್ವರಿತವಾಗಿ ಕೈಗೆತ್ತಿಕೊಳ್ಳಲು 
ಒತ್ತಾಯಿಸುತ್ತಿದ್ದ | 

ಆದರೆ ಮದ್ರಾಸ್‌ ಗವರ್ನರ್‌ ಡೆನಿಸನ್‌ ಮೊಂಡು ಹಟದಿಂದ ಹಡಗು ಕಟ್ಟೆ 
ಯೋಜನೆಯನ್ನು ಕಾರ್ಯಗತಗೊಳಿಸದಿರಲು ಕುಂಟು ನೆಪ ಹೇಳುತ್ತ ಬಂದ. ಇಡೀ 
ಯೋಜನೆ "ಹಾಸ್ಯಾಸ್ಪದ' ಹಾಗೂ "ತಪ್ಪುಗ್ರಹಿಕೆಯಿಂದ ಕೂಡಿದ್ದು. ಎಂದು ಆತ 
ಖಂಡಿಸಿದ... ಒಂದು ಸಂದರ್ಭದಲ್ಲಿ ಆತ್ಮ ಸದಾಶಿವಗಡ ಬಂದರು ಅಭಿವೃ ದ್ಧಿ 
ನಿಸ೦ದೇಹವಾಗಿಯೂ ಸೂಕ್ತವಾದದ್ದಾದರೂ ಹತ್ತಿಯಂತಹ ಸಾಮಾನ್ನ ಸರಕನ್ನು 
ರವಾನಿಸಲು ಸದ್ಯ ಇರುವ ವ್ಯವಸ್ಥೆಯೇ" ಸಾಕಾಗುತ್ತದೆ. ಎಂದುಬಿಟ್ಟ ಮತ್ತು ಕೊಲ್ಲಿಯ. 
ಪಶ್ಚಿಮ ಹಾಗೂ ಕೈರುತ್ವ ಬಿರುಗಾಳಿಗೆ ತೆರೆದುಕೊಂಡಿರುವುದರಿಂದ ಹಡಗುಗಳಿಗೆ ಇದು 
(ಸದಾಶಿವಗಡ) "ಸುರಕ್ಷಿತವಲ್ಪವಂಬುದು, "ಸ್ವತಃ ತಂತ್ರಜ್ಞನಾದ ನನ್ನ ದೃಢವಾದ 
ಅಭಿಪ್ರಾಯ' ಎಂದು “ಹೇಳಿದ. ಒಳಗಿನ “ಸಂಗತಿಯೆಂದರೆ ಅಷ್ಟು. ಉದ್ದವಾದ 
ಕರಾವಳಿಯನ್ನು ಬಿಟ್ಟುಕೊಡುವುದು ಅವನಿಗೆ ಬೇಡವಾಗಿತ್ತು 


ಗವರ್ನರ್‌- ಜನರಲ್‌ಗೆ, ಈಗ ಒಂದೇ ಪ್ರದೇಶದ ಎರಡು ಯೋಜನೆಗಳು 
ಎರಡು ಬೇರೆ ಬೇರೆ ಸರಕಾರಗಳಿಂದ (ಮುಂಬಯಿ ಮತ್ತು ಮದ್ರಾಸ್‌) 
ಆಗಬೇಕಾಗಿರುವುದೇ ಎಳಂಬಕ್ಕೆ ಕಾರಣವೆಂದು ಸ ಷವಾಯಿತು. ಸದಾಶಿವಗಡ ಹಾಗೂ 
ಅದಕ್ಕೆ ಹೊಂದಿಕೊಂಡಿದ್ದ ಪ್ರದೇ ಶಗಳನ್ನೆಲ್ಲ "ಮೇಲಿನ ಮುಂಬಯಿ ಪ್ರಾಂತ್ಯಕ್ಕೆ 
ವರ್ಗಾಯಿಸಬಹುದಾದರೆ 'ಬಿಕನಿಕು ಅಭಿವೃದ್ಧಿ ಹಾಗೂ ರಸ್ತೆ ನಿರ್ಮಾಣ ಎರಡೂ 
ಒಂದೇ ಸರಕಾರದ ಕಕ್ಬೆಯಲ್ಲಿ ಬರುವುದರಿಂದ ಕಾರ್ಯ ಸುಗೆಮವಾಗುತ್ತದೆಂದು ಆತ 
ಯೋಚಿಸಿದ. ಹೀಗಾಗಿ ಆತ ಘಟ್ಟದ ಮೇಲಿನ ಶಿರಸಿ, ಯಲ್ಲಾಪುರ ಮುಂತಾ 
ತಾಲ್ಲೂಕುಗಳ ಸಹಿತವಾಗಿ ಸದಾಶವಗಡ: ಬಂದರನ್ನು ಮುಂಬಯಿ ಪ್ರಾಂತ್ಯಕ್ಕೆ 
ವರ್ಗಾಯಿಸುವಂತೆ ಸೂಚಿಸಿದ. 


ಬ್ರಿಟಿಶ್‌ ಸರಕಾರಕ್ಕೆ ಅದರದ್ದೇ ಸಮಸ್ಯೆಗಳಿದ್ದವು. ಅಧಿಕೃತವಾಗಿ ತಾನು ಈ 


ಉತ್ತರ ಕನ್ನಡ ಜಿಲ್ಲೆನಿರ್ಮಾಣವು ಬದ್ದು ಹ ಸೇಗೆ 9 ೯೯ 


ಷಯದಲ್ಲಿ ಹಸಕ್ಷೇಪ ಮಾಡುವುದಿಲ್ಲವೆಂದು ಸಾರಿತ್ತು ಆದರೆ ಮ್ಯಾಂಚೆಸ್ಟರ್‌ ಹಾಗೂ 
ನ ಸ್ಥಳಗಳ “ವ್ಯಾಪಾರೀ ವರ್ಗ ತನ್ನ ಸ್ವಂತ ವ್ಯಾಪಾರೋದ್ಯಮ "ಹಿತಾಸಕ್ತಿಯ 
ದೃಷ್ಟಿಯಿಂದ ಅಮೆರಿಕೆಯ ಫೆಡರೇಶನ್ನಿನ ಪರವಾಗಿತ್ತು ಟ್ಟ ವರ್ಗವನ್ನು ತೃಪಿಪಡಿಸಲು 
ಸದಾಶಿವಗಡ ಯೋಜ ನೆಯನ್ನು ಕೂಡಲೇ ಕೈಗೆತ್ರಿಕೊಳ್ಳಲೇಬೇಕಾಗಿತ್ತು "ಇಲ್ಲವಾದರೆ 
ಕಾಟನ್‌ ಲಾಬಿ ಸರಕಾರದ ಅಡಿಪಾಯವನ್ನೇ ಅಲ್ಲಾಡಿಸಿಬಿಡಬಹುದಿತ್ತು! ಆ ಲಾಬಿ ಎಷ್ಟು 
ಪ್ರಬಲವಾಗಿತ್ತೆಂದರೆ ಹತ್ತಿ ಕಂಪನಿಯ “ನರ್ಯದರ್ಶಿ ಹೇವುಡ್‌ನನ್ನು ವ್ಯವಸ್ಥೆಗಳ 
ಪರೀಕ್ಷಣಕ್ಕಾನಿ ಇಂಗ್ಲೆಂಡಿನಿಂದ ಸದಾಶಿವಗಡಕ್ಕೆ ಸರ್ಕಾರಿ ಖರ್ಚಿನಲ್ಲಿ ಕಳಿಸಲಾಯಿತು [ 


“ಹೇ ಡಸ ಬಂದರು ಅಭಿವೃದ್ಧಿ ಇಲೆ ರಸ್ತೆ ನಿರ್ಮಾಣ ಯೋಜನೆಗಳ 
ಶೋಚನೀಯ ಸ್ಥಿತಿಯನ್ನು ಸ್ವ ಸತಃ ಕಂಡುಕೊಂಡ. ಅವನ. ವರದಿಯನ್ನು ಆಧರಿಸಿ ಹತ್ತಿ 
ಕಂಪನಿಯ ಅಧ್ಯಕ್ಷನು ಸದಾಶಿವಗಡ ಹಾಗೂ ಅದಕ್ಕೆ ಹೊಂದಿಕೊಂಡಿರುವ. 
ಪ್ರದೇಶಗಳನ್ನು ತಕ್ಷಣವೇ ಮುಂಬಯಿ ಪ್ರಾಂತ್ಯಕ್ಕೆ ಎಗ್ಗಾ ಅಸ್‌ ಬೇಡಿಕೆ 
ಮುಂದಿಟ್ಟ ಹಾಗೂ” ತಮ್ಮ ಕಂಪನಿ ಸದ್ಯ ದಲ್ಲೇ ಸದಾಶಿವಗವಕ್ಕೆ ಹತ್ತಿಸ್ನ ಸ್ವಚ್ಛ ಮ ಮಾಡುವ 
ಯಂತ್ರ ಗಳನ್ನು ಇಳಿಸುವುದಂದು ಹೇಳಿ ಚಾರ್ಲ್ಸ್‌ ವುಡ್‌ನ ಮೇಲೆ ಬತ್ತಡವನ್ನು ತಂದ. 


ಡಿಸೆಂಬರ್‌ ೧೮೬೧ರಷ್ಟರಲ್ಲಿ ವುಡ್‌ ಸೈರಣೆ ಕಳೆದುಕೊಂಡಿದ್ದ 
ಡಿಸೆಂಬರ್‌ ೩ರಂದು ಕ್ಯಾನಿಂಗ್‌ಗೆ ""ಉತ್ತರ ಕೆನರಾಕ್ಕೆ ಸಂಬಂಧಿಸಿದಂತೆ ಕಾಲಹರಣ 
ಮಾಡುವುದನ್ನು ನಾನು ಸಹಿಸಲಾರೆ. .... ನಾನೀಗಾಗಲೇ ವೈಯಕಿಕವಾಗಿ ಹಾಗೂ 
ಸಾರ್ವಜನಿಕವಾಗಿ ಸಭ್ಯತೆಯ ಎಲ್ಲೆಯೊಳಗೆ ಸಾಧ್ಯವಿರುವಷ್ಟೂ ಒತ್ತಾಯಪೂರ್ವಕವಾಗಿ 
ಹೇಳಿಯಾಗಿದೆ'' ಎಂದು ಬರೆದ. 

ಕೊನೆಗೂ ಡೆನಿಸನ್‌ ಮಣಿದನಾದರೂ, "ಕ್ಪುದ್ರಬುದ್ಧಿಯ ಹಾಗೂ ಸ್ವಾರ್ಥಪರ' 
ಹತ್ತಿ ವ್ಯಾಪಾರಿಗಳಿಗೆ "ವಿಶೇಷ ಆದ್ಯತೆ ನೀಡಿದುದು. ವಿರುದ್ಧ ತನ್ನ ಅಸ ಸಮಾಧಾನವನ್ನು 
ವ್ಯಕ್ತಪ ಡಿಸದಿರಲಿಲ್ವ ಅಂತೂ ಕೆನರಾವನ್ನು ವಿಭಜಿಸಿದ ಗೆಜೆಟ್‌ 'ಪ್ರಕಟಣೆ ೧೮೬೨ರ 
ಏಪ್ರಿಲ್‌ ೧೫ರಂದು ಹೊರಬಿತ್ತು! 

೧೮೬೨ರ ಮಧ್ಯದ ಸುಮಾರಿಗೆ ಮುಂಬಯಿಯಲ್ಲಿದ್ದವರೂ ಸೇರಿದಂತೆ ಸಂಬಂಧಿ 
ಸಿದ ಜನರೆಲ್ಲ ಸದಾಶಿವಗಡ ಮುಖ್ಯ ಬಂದರು. “ಆಗುವುದರ ಮಹತ್ವವನ್ನು 
ಮನಗಂಡಿದ್ದರು. ಮುಂಬಯಿಯ " ಟೈಮ್‌, ಆಫ್‌ ಇಂಡಿಯಾ' ಹೀಗೆ ವರದಿ ಮಾಡಿತು) 
"ಸದಾಶಿವಗಡ ಅತ್ಯಧಿಕ ಜನಸಂಖ್ಯೆಯ ರಾಜಧಾನಿಯಾಗಿ ಹಾಗೂ ಬ್ರಿಟಿಶ್‌ 
ಇಂಡಿಯಾದಲ್ಲೇ ಅತ್ಯಂತ ಹೆಚ್ಚು ಸ ಸಂಪದ್ಭರಿತ ಜಿಲ್ಲೆಯಾಗಿ ಬೆಳೆಯುವುದರಲ್ಲಿ 
ಯಾವುದೇ ಸಂಶಯವಿಲ್ವ'' 

ಭಾರೀ ಭವಿಷ್ಯದ ನಿರೀಕ್ಷೆಯಲ್ಲಿ ಕೆಲವು ಉದ್ದಿಮೆದಾರರು ಬಂದರದ 
ಸುತ್ತಮುತ್ತಲಿನ ಭೂಮಿಯನ್ನು “ೊಂಡುಕೊಳ್ಳಲಾರಂಭಿಸಿದರು. ಒಬ್ಬ ಪಾರ್ಸಿ 
ದಲ್ಲಾಳಿಯು ನಂಬಲಾಗದಷ್ಟು ಹಣ ಕೊಟ್ಟು ಜಾಗವನ್ನು ಕೊಂಡುಕೊಂಡಿದ್ದುದು 
ದಾಖಲೆಯಲ್ಲಿದೆ. ಮುಂಬಯಿಯ ಹೊಸ ಗವರ್ನರ್‌ ಬಾರ್ಟೆಲ್‌ ಫೆರೆ ಸದಾಶಿವಗಡ 
ಯೋಜನೆ ಮುಗಿಸಲು ತನ್ನ ಹಿಂದಿನವರಿಗಿಂತ ಹೆಚ್ಚು ಉತ್ಸುಕನಾಗಿದ್ವ ೧೮೬೨ರಲ್ಲಿ ಹತ್ತಿ 


೧೦೦ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಬೆಳೆಯನ್ನು ಈ ಬಂದರಿನಿಂದಲೇ ರವಾನಿಸಬಹುದೆಂದೂ ಯೂರೋಪಿನ ಅನೇಕ 
ಭಾಗಗಳ ಅಗತ್ಯ ತುಂಬಿಕೊಡುವಷು, ಅಧಿಕ ಪ್ರಮಾಣದಲ್ಲಿ ಹತ್ತಿ ಪೂರೈಕೆ 
ಆಗುವುದೆಂದೂ "ಆತ ಹೇಳತೊಡಗಿದ. ಈ ಹೊಸ. ಬಂದರು. ವುಂಗಿಯಿಗ್ಲಿಂ 
' ಉತ್ತಮವಾದ, ಮತ್ತು ೨೦ ಮೈಲಿಗಳವರೆಗೂ ಬೆಳಕು ಸೂಸುವ ಲೈಟ್‌ಹೌಸ್‌ 
ಹೊಂದುವುದೆಂದು ಅವನಿಗೆ ಭರವಸೆ ಇತ್ತು ಏಡನ್‌ ಬಿಟ್ಟು ಪಶ್ಚಿಮ ಭಾರತದತ್ತ 
ಹೊರಟ ಹಡಗು ಮುಂಬಯಿ ಹತ್ತಿರದ ಕೊರಾಬಾ ಲೈಟ್‌ಹೌಸ್‌ಗಿಂತ ಮೊದಲು ಈ 
ಲೈಟ್‌ಹೌಸನ್ನೇ ಗುರುತಿಸುವುದೆಂದು. ಆತ ನಂಬಿದ್ದ 


ಇಲ್ಲಿಯವರೆಗೂ ಈ ಬಂದರವು. ಸದಾಶಿವಗಡ ಬಂದರು ಎಂದೇ 
ಕರೆಯಲ್ಪಡುತಿತ್ತು ಆದರೆ. ಕೆಲವು ಬ್ರಿಟಿಶ್‌ ಅಧಿಕಾರಿಗಳು ಈ ಹೆಸರು 
ಯೂರೋಪಿನವರಿಗೆ ಉಚ್ಚರಿಸಲು ಕಠಿಣವಾಗಬಹುದೆಂದುಕೊಂಡರು. ಹೀಗಾಗಿ 
ಕಡವಾಡ ಹಾಗೂ ಬಾಡ ಈ ಹತ್ತಿರದ ಹಳ್ಳಿಗಳ ಹೆಸರನ್ನು ಸೇರಿಸಿ ಕಾರವಾರ ಎಂಬ 
ಹೊಸ ಹೆಸರನ್ನು ಸೃಷ್ಟಿಸಿದರು. 

ಇನ್ನೇನು ಬಂದರು ಅಭಿವೃದ್ಧಿ ಕಾರ್ಯ ತ್ವರಿತಗೊಳ್ಳಬೇಕು. ಆದರೆ ಅಷ್ಟರಲ್ಲಿ 
ಅಮೆರಿಕಾದ ಯಾದವೀ ಯುದ್ಧ ಕೊನೆಗೊಂಡಿತು! ಕೆಲವೇ ತಿಂಗಳಲ್ಲಿ ಅಲ್ಲಿಂದ 
ಇಂಗ್ಲೆಂಡಿಗೆ ಹತ್ತಿ ಪೂರೈಕೆ ಪುನರಾರಂಭವಾಯಿತು. ಹೀಗಾಗಿ ಹತ್ತಿ ವ್ಯಾಪಾರಿಗಳು 
ಆಗಿನಿಂದ ಸದಾಶಿವಗಡ-ಕಾರವಾರ ರೇವಿನಲ್ಲಿ ಆಸಕ್ತಿ ಕಳೆದುಕೊಂಡುಬಿಟ್ಟರು. 


ಇದೇ ಹೊತ್ತಿಗೆ ಮುಂಬಯಿ ವ್ಯಾಪಾರಿಗಳೂ ಸಹ ತಕರಾರು 
ಮಾಡಲಾರಂಭಿಸಿದ್ದರು. ಕಾರವಾರ ಯೋಜನೆ ಕಾರ್ಯಗತವಾದರೆ ಅವರು 
ವ್ಯಾಪಾರವನ್ನು ಕಳೆದುಕೊಳ್ಳುತ್ತಿದ್ದರಲ್ಲದೆ, ಅದರಲ್ಲೂ ವಿಶೇಷವಾಗಿ ಮುಂಬಯಿಯಿಂದ 
ವಾರ್ಷಿಕ ವಹಿವಾಟಾಗುತ್ತಿದ್ದ ಸುಮಾರು ಎರಡು ಲಕ್ಷ ಅರಳೆ ಮೂಟೆಯ ಸಟ್ಟಾ 
ವ್ಯಾಪಾರವನ್ನೂ ಕಳೆದುಕೊಳ್ಳುತ್ತಿದ್ದರು. 

ಹೀಗಾಗಿ ಈ ವ್ಯಾಪಾರಿಗಳು ಮುಂಬಯಿ ಸರಕಾರದ ಮೇಲೆ ಒತ್ತಡ 
ತರಲಾರಂಭಿಸಿದರು. ಹಾಗೂ ಮ್ಯಾಂಚೆಸ್ಟರ್‌ ಕಾಟನ್‌ ಲಾಬಿ ಇಂಗ್ಲೆಂಡ್‌ನಲ್ಲಿ ಕೈಬಿಟ್ಟಂತೆ 
ಮುಂಬಯಿ ಸರಕಾರ ಇವೆರಡೂ ಯೋಜನೆಗಳನ್ನು ಸಂಪೂರ್ಣವಾಗಿ ಕೈಬಿಡುವಂತೆ 
ನೋಡಿಕೊಂಡರು! ಮುಂದೆ ಕುಮಟಾ- ಹುಬ್ಬಳ್ಳಿ ಸಂಪರ್ಕ ಯೋಜನೆ ಕೂಡ 
ಕೈಬಿಡಲಾಯಿತು. ಹಾಗೂ ಧಾರವಾಡ ಸುಭಾದ ಹತ್ತಿಯನ್ನು ಸೊಲ್ಲಾಪುರ ಮಾರ್ಗವಾಗಿ, 
ಹೊಸದಾಗಿ ಆರಂಭವಾದ ರೈಲಿನಲ್ಲಿ ಕಳಿಸುವುದು ಶುರುವಾಯಿತು. 


ಹೀಗೆ ಮುಂಬಯಿ, ಮದ್ರಾಸ್‌ ಎರಡೂ ರಾಜಧಾನಿಗಳಿಂದ ದೂರ ಉಳಿದ 
ಉತ್ತರ ಕನ್ನಡವು ಹುಟ್ಟಿನಿಂದಲೇ 'ಅಲಕ್ಷಿತ ಮಗುವಿನಂತೆ ಬೆಳೆಯತೊಡಗಿತು. ಈಚೆಗೆ 
ಭಾರತ ಸರಾಕರದ ನೌಕಾಪಡೆ ಕಾರವಾರ ಬಂದರಿನಲ್ಲಿ ಆಸಕ್ತಿ ತೋರಿಸಿ ಸೀಬರ್ಡ್‌ 
ಯೋಜನೆ ಕೈಗೆತ್ತಿಕೊಂಡಿದೆ. ಆದರೆ ಈ ಭಾಗದ ಅಭಿವೃದ್ದಿಗೆ ಕಾರಣವಾಗಬಹುದಾದ 
ಕುಮಟಾ ಮೂಲಕ ಹಾದು ಬರುವ ಹುಬ್ಬಳ್ಳಿ- ಅಂಕೋಲ ರೈಲುಮಾರ್ಗ ಇನ್ನೂ 
ಯೋಜನೆಯ ಹಂತದಲ್ಲೇ ಇದೆ. 


ಡಿ 


೧೩. ತಾತ ವೆಂಕಟಕೃಷ್ಣಯ್ಯರ ಪೆ ಪೆನ್ಶನ್‌ ವಿಚಾರ 


ಎಂ. ವಂಕಟಕೃಷ್ಣಯ್ಯ (೧೮೪೪-೧೯೩೩) ಮೈಸೂರು ಪ್ರದೇಶದಲ್ಲಿ "ತಾತಯ್ಯ' 
ಎಂದು ಇಂದಿಗೂ ಕರೆಯಲ್ಪಡುತ್ತಿದ್ದಾರೆ. ಇದು ಮಾತ್ರವಲ್ಲದೆ "ದಯಾಸಾಗರ', 
"ಭೀಷ್ಮಾಚಾರ್ಯ' ಎಂಬ ಇತರ ಉಪಾಧಿಗಳೂ ಅವರಿಗಿದ್ದವು. ಮೈಸೂರಿನ 
ಹೈಸ್ಕೂಲುಗಳಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದುದರ ಜೊತೆಗೆ 
ಇವರು ಸಮಾಜಸೇವೆಯಲ್ಲಿಯೂ, ಪತ್ರಿಕೋದ್ಯಮದಲ್ಲಿಯೂ ನಿರತರಾಗಿದ್ದರು. ೯೦ 
ವರುಷಗಳ ಸುದೀರ್ಥ ಬದುಕಿನಲ್ಲಿ ಇವರು ಕೆಲವು ಪತ್ರಿಕೆಗಳನ್ನು, "ವಿದ್ಯಾದಾಯಿನಿ', 
"ಮೈಸೂರು ದೇಶಭಕ' ಮತ್ತು "ಸಾದ್ವಿ' ಮುಂತಾಗಿ ಪ್ರಕಟಿಸಿದರು. ಹೀಗಾಗಿ ಮೈಸೂರು 
ರಾಜ್ಯದಲ್ಲಿ. ಇವರು. ಕನ್ನಡ ಪತ್ರಿಕೋದ್ಯಮದ "ಪಿತಾಮಹ' ಎಂದು 
ಪರಿಗಣಿಸಲ್ಪಡುತಾರೆ. 

ಜನಸಾಮಾನ್ಯರ ಏಳಿಗೆಯ ಬಗೆಗೆ ಇವರಿಗಿದ್ದ ಪ್ರಾಮಾಣಿಕ ಕಾಳಜಿಯಿಂದಾಗಿ 
ತಮ್ಮ ಪತ್ರಿಕೆಗಳಲ್ವಿ ಅಧಿಕಾರಿಗಳ ಸರ್ವಾಧಿಕಾರೀ ಪ್ರವೃತ್ತಿ ಮತ್ತು ದುರಾಡಳಿತದ ಬಗ್ಗೆ 
ನಿರಂತರವಾಗಿ ಲೇಖನ ಬರೆದರು. ಇವರ ಟೀಕೆಗೆ ಗುರಿಯಾದವರಲ್ಲಿ ಬ್ರಿಟಿಶ್‌ 
ಅಧಿಕಾರಿಗಳೂ ಇದ್ದರು. 

ವಾಕ್‌ಸ್ವಾತಂತ್ರ ದ ಪ್ರತಿಪಾದಕರಾದ ಇವರು ಅದೇ ನಂಬಿಕೆಯಿಂದ ಬರೆದರು. 
ಆದರೆ ಯಾವುದೇ ವ್ಯಕ್ತಿಯ ಚಾರಿತ್ರ್ಯಹರಣ ಅವರ ಉದ್ದೇಶವಾಗಿರಲಿಲ್ಲ ಅವರ 
ಕಾಲದ ಇಬ್ಬರು ಮೈಸೂರು ಹ್‌ ಬಗೆಗೆ ಅಪಾರವಾದ ಭಕ್ತಿ ಗೌರವ 
ಹೊಂದಿದ್ದ ಇವರು, ಆಡಳಿತದಲ್ಲಿ ಲೋಪದೋಷಗಳು ಕಂಡುಬಂದಾಗ ಮಾತ್ರ, 
ನಮ್ಮವರೇ. ಇರಲಿ, ಬ್ರಿಟಿಶ್‌ ಅಧಿಕಾರಿಗಳೇ ಇರಲಿ, ಎತ್ತಿ ತೋರಿಸುವುದಕ್ಕೆ 
ಹಿಂಜರಿಯಲಿಲ್ಲ 

ಇದೇ ಕಾರಣವಾಗಿ ಕ್ರಿ.ಶ. ೧೯೧೮ರಲ್ಲಿ ವೆಂಕಟಕೃಷ್ಣಯ್ಯನವರಿಗೆ ಮರಿಮಲ್ಲಪ್ಪ 
ಹೈಸ್ಕೂಲಿನ ಮುಖ್ಧೊ ಬೀಪಾಧ್ಯಾಯ ಹುದ್ದೆಯಿಂದ "ತ್ತಾಯಪೂರ್ವಕ ನಿವೃತ್ತಿ 
ಗೊಳಿಸು ವಂತೆ ಬ್ರಿಟಿಶ್‌. ಅಧಿಕಾರಿಗಳಿಂದ ಒತ್ತಡ ಬಂತು. ಸುದ್ಧೆವಕ್ಕೆ ಅರಮನೆಯ 
ಬೊಕ್ಕಸಬಂದ ಮಹಾರಾಜ ಕೃಷ್ಣರಾಜೇಂದ್ರರು 10 ರೂ. ಮಾಸಿಕ "ನಿವೃತ್ತಿ ವೇತನವನ್ನು 
ಸ ಮಾಡಿದ್ದರು. 

ಆವಾಗ "ಸಂಪದಭ್ಯುದಯ' ಪತ್ರಿಕೆಯಲ್ಲಿ ಸರಕಾರದ ನೀತಿಯನ್ನು ಖಂಡಿಸಿ 


೧೦೨ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಇವರು ಬರೆದ ಲೇಖನಗಳು ಪ್ರಕಟವಾದ ಕಾರಣದಿಂದ ಕ್ರಿ.ಶ. ೧೯೨೨ರಲ್ಲಿಸರಕಾರವು 
ಈ ಪತ್ರಿಕೆಯ ಪ್ರಕಟಣೆಗೆ ತಡೆಯಾಜ್ಞೆ ತಂದಿತು. 

ಪತ್ರಿಕೆಯ ಪ್ರಕಟಣೆಗೆ ಸರಕಾರವು ತಂದ ನಿಷೇಧಾಜ್ಞೆಗೆ ಸಂಬಂಧಿಸಿದಂತೆ 
ಭಾಗಶಃ ನ್ಯಾಯಾಂಗದ ವಿಚಾರಣೆ (051-06010181 ೮711) ನಡೆಯಿತು. ಆ 
ಸಮಯದಲ್ಲಿ ವೆಂಕಟಕೃಷ್ಣಯ್ಯನವರು ಬ್ರಿಟಿಶ್‌ ಆಡಳಿತವನ್ನು ಮೆಚ್ಚಿಕೊಂಡು ಸಹ ತಮ್ಮ 
ಪತ್ರಿಕೆಯಲ್ಲಿ ಬರೆದಿದ್ದರು. ತಾವು ಬರೆದ ಆ ಲೇಖನಗಳನ್ನು ತೋರಿಸಿಕೊಟ್ಟರು. ಆದರೆ 
ಯಾವುದೇ ಪ್ರತಿಕ್ರಿಯೆ ನೀಡದೆ ಅಂತಿಮವಾಗಿ ಇವರಿಗೆ ಪ್ರಚೋದಕ ಲೇಖನಗಳನ್ನು 
ಬರೆಯದಂತೆ ಎಚ್ಚರಿಕೆ ನೀಡಲಾಯಿತು. ಮಾತ್ರವಲ್ಲದೆ. "ಸಂಪದಭ್ಯುದಯ' 
ಪತ್ರಿಕೆಯನ್ನು ಪುನಃ ಆರಂಭಿಸುವುದಕ್ಕೆ ಆಸ್ಪದವನ್ನೇ ಕೊಡಲಿಲ್ಲ ವೆಂಕಟಕೃಷ್ಣಯ್ಯನವರ 
ಪ್ರಾಮಾಣಿಕತೆ ಎಷ್ಟೆಂದರೆ, ತಮ್ಮ ವಿಚಾರಣೆಯ ಅವಧಿಯಲ್ಲಿ ತಮಗೆ ನಿವೃತ್ತಿ ವೇತನ 
ಕೊಡಬಾರದೆಂದು ಅರಮನೆಯ ಕೋಶಾಧಿಕಾರಿಗೆ ತಿಳಿಸಿದ್ದರು. 


ಆ ಮುಂದೆ ರೆಸಿಡೆಂಟ್‌ ಬರ್ಟನ್‌, ವೆಂಕಟಕೃಷ್ಣಯ್ಯನವರ ಮೇಲಿನ ಪೂರ್ವಾ 
ಗ್ರಹದಿಂದ, ೧೯೨೨ರ ಫೆಬ್ರವರಿಯಲ್ಲಿ ಆ ೫೦ ರೂಪಾಯಿಯ ನಿವೃತ್ತಿ ವೇತನವನ್ನು ಸ 
ತಡೆಹಿಡಿಯಬೇಕೆಂದು ಮಹಾರಾಜರಿಗೆ ಆದೇಶಿಸಿದ. ಆ ಸಮಯದಲ್ಲಿ ವೆಂಕಟಕೃಷ್ಣಯ್ಯ 
ನವರು ಸರಕಾರದ, ಮುಖ್ಯವಾಗಿ ಬರ್ಟನ್ನನ ನಿಲುವನ್ನು ಖಂಡಿಸಿ ಉಗ್ರಲೇಖನಗಳನ್ನು 
ಬರೆದು ಪ್ರಕಟಿಸಿದರು. 

ನಾಲ್ಕು ವರ್ಷಗಳೇ ಉರುಳಿದವು. ವೆಂಕಟಕೃಷ್ಣಯ್ಯ ಹಾಗೂ ಅವರ ದೊಡ್ಡ 
ಕುಟುಂಬ ಹೇಳತೀರದ ಆರ್ಥಿಕ ತೊಂದರೆಯಲ್ಲಿ ಸಿಲುಕಿತು. ಆಗ ಅವರು ಮೈಸೂರು 
ರಾಜ್ಯದ ದಿವಾನರಾಗಿದ್ದ ತನ್ನ ಸ್ನೇಹಿತ ಮಿರ್ಜಾ ಇಸ್ಮಾಯಿಲ್‌ರವರನ್ನು ಉದ್ದೇಶಿಸಿ ಹೀಗೆ 
ಪತ್ರ ಬರೆದರು. 


1೩151111101 
ಗಿ1150176, 14-7-1926 

1/1/ 10೩: 11. 111/28 15177211, 
॥ಓ11161)/ 611711! 117೮ 10 ೫/1 ೩ 117೮ ೩000! ೩ 7೦15೦0೩1 1778110೯ 110000) 
॥೧0%/5 00(1॥ 11380 )/00/501/ 16 5077100 1 72%೮ 6076 10 070 580 ೧£ 110೩[1)/ 
00 3/5. ೫100 ೮7೮೦೦೧8 ೩೧)' 7೮೪/೩6. ಗಿ/1/ 10)/೩10/ 10 17೮ 811150 ೫೫6. 


ಗಿ1)/5076. 0170705 080 7೦೪೦೯ ೮ 1077000 0)/ ೮೪೦0 02೮ ೫೦೫೭ ೦8 171 
೦0116015. 


'1/118 1385 00೮0 17೮ 16501! 1701608 ? 1 126 10 580706 111) ೩೦೦8/೩1 


ತಾತ ವೆಂಕಟಕೃಷ್ಣಯ್ಯರ ಪೆನ್ಶನ್‌ ವಿಚಾರ ೧೦೩ 
770೮11), 773)' 7೧5೮, 77) 18765 ೩೧6 ೩1! 17೩! 1 ೩೦೮17೮6 ೩೧೮ ೩೧1 10068)/ 1೮ 
7೦೮5! ೦8 176 7೦೦೭. ಗಿ; 14! 1 70% 7೦55655 15 17೮ ೦೦05010050655 08 11೩೪178 
6076 113)/ 60). 5100688176 501೮7776715 02%೮ 70771566 177೮ ೩701 ೮೫೮೫ 70% 
1 ೩7 172806 10 8000೩ ೩5 ೩7 ೩7೦0 ೮70772) ೦೯17೮ 0871150 ೩೧೮ ಗಿ1/5076 1170705. 

1 10೫07 80001 ೩ 7೦೧೩1೦7 801% 13೮ 081306. 8 17೮ 60071112107 0817೩! 
[೮5100 1285 ೩!180860 ೩ 51181728. 110%/ 1078 15 11315 5(1£174 10 ೦೦೧0170೮? | 70%: 
1081೮ 176 ೦೦೧5160721107 ೦8 11315 11181107 17 7/00 18705. 1 81/೮ 0೮೦7 5೮7೦೦51)/ 
1111711718 ೫1)' 1 5120010 701 ೮0711೮ 7775617 0077 111/5076. 1 5011 60: 115 18 
051100 0೩770 0೮ ೩! 12870 1700: ೩ 01170೮ ೪೫/705೮ ೧30110 15 "1 070016 118 
೮೫೮೫ 11 11081075 1811'' 


015 51700701)/ 

(ಗಿ1.3/) 

ಒಂದು ವರುಷ ಕಳೆದರೂ ಇ ಪತ್ರಕ್ಕೆ ದಿವಾನರಿಂದ ಉತ್ತರ ಬರಲಿಲ್ಲವೆಂದು 

ತೋರುತ್ತದೆ. ಇದೇ ಸಮಯದಲ್ಲಿ ವೆಂಕಟಕೃಷ್ಣಯ್ಯನವರು ಮಹಾರಾಜರಿಗೂ ಪತ್ರ 
ಬರೆದರು. 

11/507೯ 


4-11-1927 


॥!8)/ 1! 710೩5೮ 1115 1118117055 
] ೮8 7೮೧77155107 10 3೧೭೫ 1118117055 187೩! 1707೮ 1285 0೮೮0 ೩ 50881೮ 108 
1510706 10 17) ೩081೧. 1 5081 0೮ 878100 10 0ಟ/ 11187655, 1? 0 
1118117655 117011 ೧೯೮೮7 1781 1170 ೩77೮೩75 ೦8 7೮೧೫1೦7 778)/ ೮ 0೩16 10 776 ೩೧0 
1138! 1! 778)/ ಓೀ ೦೦೫11700. ..... 17 113೮ 17087೫111೮ 1 ೦೦೧71೪೮ 10 01೩)/ 10 ಟಂ06 
ಗಿ1171180/)' 10 5709೮ 1115 01/0103! 16551785 ೦೫ 00 11181111055. 
11/10. 1117305! 7650೮೦! ೩೧0 ೮810017) 1 0೮8 10 1617817 
11007 11101170851 11706! ೦0೮6100! 1705! 10)/೩1 50/೩01, 
(11.1) 
ದ್ರ ಪತ್ರಕ್ಕೆ ಸಂಬಂಧಿಸಿದ ಒಂದು ಕಿರುಟಿಪ್ಪಣಿ ಹೀಗಿದೆ : | 
11] 1171 1707೮ ೩7೮ 50170 72/7515 17 (6 0೦710001181 00% ೩0೦೬! 51000178 
೩1109/2706 10 111. 3/1072181715178))/೩ ಕ 
ಈ ಟಿಪ್ಪಣಿಯನ್ನು ಮಹಾರಾಜರ ಆಪಕಾರ್ಯದರ್ಶಿಯಾಗಿದ್ದ ಚಾರ್ಲ್ಸ್‌ ಟಾಡ್‌- 


೧೦೪ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಹಂಟರನು ಮಹಾರಾಜರಿಗೆಂದು ಬರೆದದ್ದಿರಬೇಕು (ಅರಮನೆಯ ಪತ್ರಾಗಾರದಲ್ಲಿ ಈ 
ಗುಪ ಪೆಟ್ಟಿಗೆಯನ್ನು ಪತ್ತೆ ಹಚ್ಚಲು ಪ್ರಯತ್ನಿಸಿದೆನಾದರೂ ಯಾವುದೇ ಫಲ ಕಾಣಲಿಲ್ಲ. 
ಮುಂದೆ ಟಾಡ್‌-ಹಂಟರ್‌ ವೆಂಕಟಕೃಷ್ಣಯ್ಯನವರ ಪತ್ರವನ್ನು ತಮ್ಮ ಟಿಪ್ಪಣಿಯೊಂದಿಗೆ 


ಣ.ಶೆ 


ದಿವಾನರ ಅಭಿಪ್ರಾಯಕ್ಕಾಗಿ ಕಳುಹಿಸಿ ಅದರಲ್ಲಿ ಹೀಗೆ ಬರೆದಿದ್ದರು : 

''] 010111೮ 111೩! 0೪ 1181೮ 0೮೮೧ 187 17077 5811511006 ೪/1! 10೮ ೦೦06೬೦! 08 
1115 709/502/೦೯ ೫11111೧8 ೮೫೦೧ 11 17೮ 185! 10%/ 1707//5.'' 

ವೆಂಕಟಕೃಷ್ಣಯ್ಯನವರು ಅಲ್ಲಿಗೇ ಬಿಡದೆ ಮತ್ತೂ ಒಂದು ಸವಿವರವಾದ ಪತ್ರವನ್ನು 
ಪ್ರಸುತಪಡಿಸಿದರು (೧೭ ನವೆಂಬರ್‌ ೧೯೨೭). ಇದರಲ್ಲಿ ಬ್ರಿಟಿಶ್‌ ಅಧಿಕಾರಿಗಳು 


ಎದಿ 


ಹಾಗೂ ಇತರರೊಂದಿಗೆ ತನಗಿದ್ದ ಸೌಹಾರ್ದಯುತ ಸಂಬಂಧದ ಬಗ್ಗೆ ಒತ್ತಿ ಹೇಳಿದ್ದರು. 


''] 1೩%೮ 5003000%/ ೦೯ (11೮ ೦07೮ 0೮೮೧ ೩550018160 ೫1( ೩!! (೮ 81151 
11081001115 170% 11. 1. 80/೧8 009/1 10. 51೯ 8೩07 (76 7765001 
80510071) ೩೧6 07೮ 071೩1೮ 5007018705 ೦8 176೮ 1.816 1808/8]8೩ (1.6. 
(11೩/77872) 676% 006)/೩7), 1107 1118117055 17೮ ೮೫-೫೮7, ೩76 1115 11187055 (76 
710500 ಗಿ1411478)8. 1 141% ೩50 12೩0 50177017178 10 60 ೫10 ೮7೮೧/ 011೩೧ ೧೦17 
ಗಿ1. ಟಿ. 8078008710 60%/7718705. 0)/ 78%೮ ೦೫ 5017೮ 0೦೦೦೩55107 ೦೯ 070 
0067 160 (1017 ೦017107 ೦೫ 7೮೦೦೫6 ೩0೦! 776. 


51 5008861 1/07, 17೮ 560070 1211೩7 ೦8 111/507೮ 100106 0007 776 ೩5 
15 07೮೧೮7, 0! ೦೩1೦6 716 ೩5 ೩7 '೧೦೧೦೫೩01೮ ೦77೦೧೦೧1. ೮೧೮ ಔ51607/ ೪೩5 
108500 10 58)/ 178! 1 00501716 8೩ 1೩0281: 1೧೯ 77)' 1078 5677100 10 076 ಗ121381೩]೩ 
೩16 1136 51810. 


1 ೪೫111೮ ೩11 (719 10 0811 ೫೦೯ ೩೦೧೦೦೫೧ 10 17೮ 5007065 00% ೫1100 
1000181111118100 1710111381107 0೦016 06 801. 


1 8:೮ 870೩ 1811 11 1701051106 ೩76 031 718) 01 17811511 1700 8೩76 1 ೩/7 
108 50 ೩೧೫1೦೬5 ೩0001 10 0015108 85 1 ೩7) ೩೧1೦5 ೩0೦0! 170 7೦77೦೪೩1 ೦೯6 
51181118 ೫/10 1170 5100/0886 ೦8 176 7೮೦೫ 11701000 [00೦1 1736. 1 108೪0 176 
1118107 1) )/0 1141106. 1: 11/2೩ 1. 15177811 1170%/5 77051070056 71785. 116 
111 00 ೩ 50೬7೦೮ 08 0077601 17077738007. 


ವೆಂಕಟಕೃಷ್ಣಯ್ಯನವರ ಈ ಪತ್ರದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಮಹಾರಾಜರ 
ಆಪ್ರಕಾರ್ಯದರ್ಶಿಯು ಮಿರ್ಜಾ ಇಸ್ಮಾಯಿಲ್‌ರ ಸಲಹೆಯನ್ನು ಕೋರಿದ. ಮತು ಆ 
ಕೂಡಲೇ ತನ್ನ ಹಸ್ತಾಕ್ಷರದಲ್ಲಿ ಅವಸರಸರವಾಗಿ ಪತ್ರದ ಕೆಳಗೆ ಹೀಗೆ ಗೀಚಿದ : 

'')15008506 ೫117 120/೩7 00 26-11-27. 6 705107 177೩)/ 17 115 ೦017107 
1೮ 70501766 0! ೪೫/1101 ೩1೮೩/೧೪. 


ತಾತ ವೆಂಕಟಕೃಷ್ಣಯ್ಯರ ಪೆನ್ಶನ್‌ ವಿಚಾರ ೧೦೫ 


ಅಂತೂ ಅರಮನೆಯ ಕಚೇರಿಯಲ್ಲಿ ವೆಂಕಟಕೃಷ್ಣ ಷ್ಹಯ್ಯನವರಿಗೆ ಕಳಿಸಬೇಕಾದ 
ಪತ್ರದ ಕರಡು ಸಿದ್ದವಾಯಿತು - ಈ ರೀತಿಯಾಗಿ : 


1೨6೩೯ 11:. '1071818107572171೩, 


1/11 7೮8016706೮ 10 )'0ಟ೯ 10007 0 176 50 ೩೧6 150 10%೮170೮:, 1 ೩/7 
01/6016 10 58)' 178! 1115 111£117055 10೮ 11811818) 1185 0೮೮೧ 010೩5೮6 10 ೦0೮7 


17೮ 7೮೧೮೫/೩! ೦8176೮ ೧೫೫7736೬ ೦810೪೯ ೮15101) ೫/1!17 ೮000! 7017 15! 120061710೮೯ 
1927. 


105 51700701) 


56/- 


ಇದು ಅನಧಿಕೃತ ಟಿಪ್ಪಣಿ! ಇದರಿಂದ ಎಲ್ಲವೂ ವೆಂಕಟಕೃಷ್ಣ ಷ್ಹಯ್ಯನವರ 
ಪರವಾದಂತೆ 9ನಿಡಂಸ' ಆ ಮುಂದೆ ಕೆಲದಿನಗಳ ನಂತರ ಆ ಟಿಪ್ಪಣಿಯ ಕೆಳಗೆ 
ಆಪ್ರಕಾರ್ಯದರ್ಶಿಯು ಇನ್ನೊಂದು ಟಿಪ್ಪಣಿ ಬರೆದು ಸೇರಿಸಿದ್ದ 


5೬0173101೮0 10 !15 1119177085. 8 701 ೩0701೮6. ೮ 17381107 17727' ೫೩11 
107 5801300106." (6೬. 9-12-1927) 


ಕ್ರಿ.ಶ. ೧೯೨೯ರ ಜೂನ್‌ ತಿಂಗಳಲ್ಲಿ ವೆಂಕಟಕೃಷ್ಣಯ್ಯನವರು ಮತೊಮೈ ಬಹುಶಃ 
ಕೊನೆಯ ಸಲ ಮಹಾರಾಜರಲ್ಲಿತ ನ್ನ ನಿವೃತ್ತಿ ವೇತನ ತಳು ವಿಚಾರದ ತೀರ್ಮಾನಕ್ಕಾಗಿ 
ವಿನಂತಿಸಿಕೊಂಡರು. ಆದರೆ ಬಜನೆ ಡ್‌ ಏನೂ ಫಲಕಾರಿಯಾಗಲಿಲ್ಲ 

ಅನ್ಯಾ ಜಾ ವಿರುದ್ಧದ ಯಥಾರ್ಥವಾದ ಹೋರಾಟ ಹೀಗೆ ಅಂತ್ರ ವನ್ನು 
ಕಂಡಿತು. ಜನಸಾ ಮಾನ್ಯರಿಂದ "ತಾತಯ್ಯ', "ದಯಾಸಾಗರ' ಎಂಬ ಬಿರುದಾಂಕಿತ 
ರಾಗಿದ್ದ ೦ಕಟಕೃಷ್ಣಯ್ಯ ಯ್ಯ ನವರನು ಸರಕಾರ. ನಿರ್ದಯವಾದ ರೀತಿಯಲ್ಲಿ 
ಕ [ತ ತನ್ನ "ಹೆಸರಿಗೆ ಅಂಟಿದ ಕಳಂಕದೊಂದಿಗೆ ನಂತರವೂ ನಾಲ್ಕು ಬೆ 
ಕಡು ಬಡತನದ ಸ್ಥಿತಿಯಲ್ಲಿ ಬದುಕಿದರು. ಇಂತಹ ದೀನಸ್ಥಿತಿಯಲ್ಲಿಯೇ ಕ್ರಿ ಕ್ರಿ.ಶ. ೧೯೩ 
ನವೆಂಬರ್‌ ೮ರಂದು ಸ್ವರ್ಗಸ್ಥರಾದರು. 


ಈ ಸೊಸ” ಸಂಬಂಧಿಸಿದಂತೆ ಗಮನ ಸೆಳೆಯುವ ಬೇರೆ ಕೆಲವು ಘಟನೆಗಳಿವೆ. 
ಇಪ್ಪತನೆಯ ಶತಮಾನದ ಪ್ರಾರಂಭದ ಕಾಲಘಟ್ಟದಲ್ಲಿ ಲೋಕಮಾನ್ಯ ತಿಲಕ 
ಮುಚಾದವರು ಬ್ರಿಟಿಶ್‌ ಆಡಳಿತದ ಎರುದ್ದದ ಖೋರಾಟದಲ್ಲಿ ಇದಕ್ಕಿಂತಲೂ 
ಉಗ್ರವಾದ ಲೇಖನಗಳನ್ನು ಬರೆದಿದ್ದಾಗಲೂ ಅಲ್ಲಿಯ ಸರಕಾರವು ಸುಮ್ಮನಿದ್ದಿತು. ಆ 
ವಾರ್ತಾವಪತ್ತಿಕೆಗಳ ಬರಹಗಳಿಗೆ ವಿಶೇಷ ನಿರ್ಬಂಧವನ್ನೇನೂ ಹಾಕಿರಲಿಲ್ಲ 


೧೦೬ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ವೆಂಕಟಕೃಷ್ಣಯ್ಯನವರ ನಿವೃತ್ತಿ ವೇತನವನ್ನು ಮಹಾರಾಜರು ತಮ್ಮ ಸ್ವಂತ ನಿಧಿ 
ಯಿಂದ ಕೊಡುತ್ತಿದ್ದಾಗ್ಯೂ ಅದನ್ನು ಮುಂದುವರಿಸುವ ವಿಷಯದಲ್ಲಿ ಆಗಿನ 
ಮಹಾರಾಜರ ಉಪೇಕ್ಷೆಯನ್ನು ಗಮನಿಸಬೇಕು. 


ಕೆಲಕಾಲದ ನಂತರ ಅಂದರೆ ಕ್ರಿ.ಶ. ೧೮೮೭ರಲ್ಲಿ ನಡೆದಿದ್ದ ಘಟನೆಯೊಂದು 
ನೆನಪಾಗುತ್ತದೆ. ಅಖಿಲ ಭಾರತ ಕಾಂಗ್ರೆಸ್‌ ಕಮಿಟಿಯ ಎರಡನೇ ಮಹಾ ಅಧಿವೇಶನವು 
ಮದ್ರಾಸ್‌ನಲ್ಲಿ ನೆರವೇರಲಿದ್ದಿತು. ಇದರ ಪ್ರಯುಕ್ತ ಆಗಿನ ಮೈಸೂರು ಮಹಾರಾಜ 
ಚಾಮರಾಜೇಂದ್ರ ಒಡೆಯರರು ಒಂದು ಸಾವಿರ ರೂಪಾಯಿ ದೇಣಿಗೆ ನೀಡಿದ್ದರು. ಅದು 
ಆಗಿನ ಸಂಸ್ಥಾನಿಕರಿಂದ ಬಂದ ಅತ್ಯ ೦ತ ಹೆಚ್ಚಿನ ದೇಣಿಗೆಯಾಗಿತ್ತು ಆಗ ವೈಸರಾಯ್‌ 
ಡಫರಿನ್‌ಗೆ ಈ ವಿಷಯ ತಿಳಿದು ಕಿ ಕೆರಳಿದ್ದ ಮಾತ್ರವಲ್ಲ ಮೈಸೂರಲ್ಲಿದ್ದ ಬ್ರಿಟಿಶ್‌ 
ರೆಸಿಡೆಂಟನ ಮುಖಾಂತರ ಮಹಾರಾಜರಿಂದ ಈ ಜಂ ವಿವರಣೆಯನ್ನು ಕೇಳಿದ್ದ. ಆಗ 
ಬಂದ ಮಹಾರಾಜರ ಉತರ ಹೀಗಿತ್ತು: 


1 128%೮ [೩10 1 1017 17) ೦೫೧ 0705. 710000) 085 ೩7)/ 180 10 
0೮5100 !'' 


ಡಿ 


೧೪. ಶಿಕ್ಷಣತಜ್ಞ ಶ್ರೀ ಎಚ್‌.ಜೆ. ಭಾಭಾ 


ಭಾರತದ ಜಗತ್ವಸಿದ್ದ ಅಣುವಿಜ್ಞಾನಿ ಡಾ. ಎಚ್‌.ಜೆ. ಭಾಭಾ ಅವರ ಹೆಸರನ್ನು 
ಕೇಳದವರಾರು! ಕ್ರಿ.ಶ. ೧೯೬೬ರ `ಒಂದು ವಿಮಾನ ದುರ್ಫಟನೆಯಲ್ಲಿ ಅವರು. 
ಮರಣವನ್ನಪ್ಪಿದ ವಿಷಯವ ನಮಗೆ ತಿಳಿದದ್ದೇ. ಇದೇ ಹೆಸರಿನ ಇನ್ನೊಬ್ಬ ಎಚ್‌.ಜೆ. 
ಭಾಭಾ ಹತ್ತೊಂಬತ್ತನೆಯ ಶತಮಾನದ ಉತ್ತರಾರ್ಧದಲ್ಲಿ ಮೈಸೂರು ಸಂಸ್ಥಾನದಲ್ಲಿ 
ಉನ್ನತ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದರು (೧೮೭೬- ೧೯೦೯). ಇವರು. 
ಅಣುವಿಜ್ಞಾನಿಯ ಖಾಸಾ ಅಜ್ಜ ಅದು ಕಾರಣ ಅದೇ ಹೆಸರು ಇವರದಾಗಿತ್ತು 

ಈ ಹಿರಿಯ ತಾಗು ಮುಂಬಯಿಯಿಂದ ಮೈಸೂರಿಗೆ ಬರಲು 
ಕಾರಣರಾದವರು ಆಗಿನ ದಿವಾನ್‌ ಶೇಷಾದ್ರಿ ಅಯ್ಯರರು. ಶೇಷಾದ್ರಿ ಅಯ್ಯರರಿಗೂ 
ಶ್ರೇಷ್ಠ ಉದ್ಯಮಿ ಜಮ್‌ಶೇಡ್‌ಜಿ ಟಾಟಾ ಅವರಿಗೂ ಪರಸ್ಪರ ಪರಿಚಯ. ಇತ್ತ ಟಾಟಾ 
ಮತ್ತು ಭಾಭಾ ಹತ್ತಿರದ ಬಂಧುಗಳು. 

ಭಾಭಾ ಅವರು ಉನ್ನತ ಮಟ್ಟದ ಮೇಧಾವಿಗಳು. ತಮ್ಮ ೧೮ನೆಯ ವಯಸಿನಲ್ಲೇ 
ಎಂ.ಎ. ಪದವಿಯನು ಪೆಡೆದಿದ್ದರು.. ಆ ಮುಂದೆ ಹೆಚ್ಚಿನ ವ್ಯಾಸಂಗಕ್ಕೆಂದು ಇಂಗ್ಲೆಂಡಿಗೆ 
ಹೋಗಿ ಬಂದರು. ದಿವಾನರ ಆಮಂತ್ರ ಣದ ಮೇರೆಗೆ ಬೆಂಗಳೂರಿಗೆ ಬಂದ ಅವರನ್ನು 
ಹೇವವಾಗಿ, ಆಗಷ್ಟೇ ಸ್ಥಾಪಿತವಾದ ಸೆಂಟ್ರಲ್‌ ಕಾಲೇಜಿಗೆ ಉಪಪ್ರಾಂಶುಪಾಲರಾಗಿ 
ನೇಮಿಸಲಾಯಿತು. ಅನಂ ತರ ೧೮೮೪ರಲ್ಲಿ ಮೈಸೂರಿಗೆ 23ರ ಅಲ್ಲಿಯ 
ಮಹಾರಾಜಾ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು. ನಾಲ್ಕಾರು 
ವರ್ಷಗಳಲ್ಲಿಯೇ ಅವರನ್ನು ವಿದ್ಯಾ ಇಲಾಖೆಯ ಕಮೀಶನರ್‌ ಸಮಾನವಾದ ಹುದ್ದೆಗೆ 
ಏಡ್ತಿ ಮಾಡಲಾಯಿತು. ಕ್ರಿ.ಶ. ೧೯೦೯ರಲ್ಲಿ ಅವರು ನಿವೃತ್ತರಾದರು. 

ಅವರ ಈ ಸುದೀರ್ಫ್ಥ ಸೇವಾವಧಿಯಲ್ಲಿ ನಾಲ್ವರು ದಿವಾನರುಗಳು ಆಗಿ 
ಹೋದರು. ಅವರುಗಳಲ್ಲಿ ಶೇಷಾದ್ರಿ ಅಯ್ಯರ್‌ (೧೮೮೩-೧೯೦೧) ಮತ್ತು ಪಿ.ಎನ್‌. 
ಕೃಷ್ಣಮೂರ್ತಿ ಅವರು (೧೯೦೧-೧೯೦೬) ವಿದ್ಯಾ ಇಲಾಖೆಯನ್ನು ಅಭಿವೃದ್ಧಿಗೊಳಿಸು 
ವುದಕ್ಕೆ ವಿಶೇಷ ಗಮನವತ್ತವರು. ಆದ್ದರಿಂದ ಎಚ್‌.ಜೆ. ಭಾಭಾ ಯೋಜಿಸಿದ ಹಲವು 

ಉಪಕ್ರಮಗಳಿಗೆ, ವಿಶೇಷತಃ ಔದ್ಯಮಿಕ ಪರವಾದ ಶಿಕ್ಷಣಕ್ಕೆ ಭಾಭಾ ಅವರಿಗೆ 
ಹ ಬೆಂಬಲ ನೀಡಿದರು. ಭಾಭಾ ಶಾಲೆಗಳಲ್ಲಿ ಕಡ್ಡಾಯವಾಗಿ ದೈಹಿಕ ಶಿಕ್ಷಣ 
ಜಾರಿಗೊಳಿಸಿದರು. ಸಮಾಜದಲ್ಲಿ ಅವಕಾಶವಂಚಿತ ಮಹಿಳೆಯರಿಗೆ (ಉದಾ. ಗೆ 
ಬ್ರಾಹ್ಮಣ ಎಧವೆಯರು) ಎದ್ಯಾವಕಾಶ ನೀಡುವ ಬಗ್ಗೆ ಗಮನವಿತ್ತರು. ಅಂಥವರಿಗೆ 


೧೦೮ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಶಿಷ್ಯವೇತನ ಕೊಡುವುದಲ್ಲದೆ ಶಿಕ್ಷಣ ಮುಗಿದ ಮೇಲೆ ಉಪಾಧ್ಯಾಯಿನಿಯರಾಗಿ 
ನೇಮಿಸಿ, ಬಳಗದವರ ಶೋಷಣೆಯಿಂದ ಮುಕ್ತರಾಗಲು ಅವಕಾಶ ಕಲ್ಪಿಸಿದರು. 

ಮಾರ್ಚ್‌ ತಿಂಗಳ ೧೯೦೫ರಲ್ಲಿ ಸಾರ್ವಜನಿಕ ಶಿಕ್ಷಣದ ಬಗ್ಗೆ ಸ ಸಂಸ್ಥಾನ ಮಟ್ಟದ 
ಒಂದು ಸಮ್ಮೇಳನ ನಡೆಯಿತು. ಶಾಲೆಗಳಲ್ಲಿ ಯಾವ ತರಗತಿಯಿಂದ ಇಂಗ್ಲಿಷ್‌ 
ವಿಷಯವನ ್ನ್ನ “ಲಿಸಬೇ ಕು ಎನ್ನುವ ವಿಚಾರವು "ಚರ್ಚೆಗೆ ಬಂತು. ಹಾಗೆ ನೋಡಿದರೆ 
ಹಿಂದಿನ ಹಲವು ವರ್ಷಗಳಿಂದ ಸಾರ್ವಜನಿಕವಾಗಿ ಈ ಕುರಿತು ವಾದ-ವಿವಾದ ನಡೆದೇ 
ಇತ್ತು ಪ್ರಕೃತದ ನಿಯಮದ ಪ್ರಕಾರ ಪ್ರಾಥಮಿಕ ೩ನೆಯ ವರ್ಗದಲ್ಲಿ ಪಾಸಾದ 
ನಂತರವೇ ಇಂಗ್ಲಿಷ್‌ ಕಲಿಕೆ ಇದ್ದಿತು. 

ಈ ಸಮ್ಮೇಳನದಲ್ಲಿ ಸುಪ್ರಸಿದ್ಧ ಎಂ. ವೆಂಕಟಕೃಷ್ಣಯ್ಯನವರು ಅದಕ್ಕೆ ಒಂದು 
ತಿದ್ದುಪಡಿಯನ್ನು. ಸರಸ ಅದೇನೆಂದರೆ, ಪ್ರಾಥಮಿಕ ೨ನೆಯ ವರ್ಗದಲ್ಲಿ 
ಪಾಸಾದೊಡನೆ ಇಂಗ್ಲಿಷ ನ್ನುಪ ಪ್ರಾರಂಭಿಸಬೇಕು. ಕರಕ ಮೆಟ್ರಕ್‌ ಪರೀಕ್ಷೆಯನ್ನು 
೧೧ರ ಬದಲು ೧೦ನೆಯ ಇಯತೆಗೇ ನಡೆಸಬಹುದು ಎಂದು ಅವರ 
ಆಲೋಚನೆಯಾಗಿತ್ತು 

ಆಗ ಎಚ್‌.ಜೆ. ಭಾಭಾ ಹೇಳಿದರು : ಮಾನ್ಯ ಸಭಾಸದರು, ಅದರಂತೆ ಪಾಲಕರು 
ಬಲು ಬೇಗ ತಮ್ಮ ಮಕ್ಕಳು ಶಿಕ್ಷಣವನ್ನು ಮುಗಿಸಿ ಕಾಲೇಜಿಗೆ ಸೇರಬೇಕೆಂದು 
ಅಪೇಕ್ಷಿಸುವುದನ್ನು ಅರ್ಥಮಾಡಿಕೊಳ್ಳಬಲ್ಲೆ ಆದರೆ ಶಾಲಾ ಶಿಕ್ಷಣವೆಂಬುದು ೧೧ 
ವರ್ಷದವರೆಗೆ ಇರಬೇಕೆನ್ನುವುದು ಜಗದಾದ್ಯಂತ ನೆಲೆಗೊಂಡ ಮಾತಾಗಿದೆ. ಅದರಲ್ಲಿ 
ಕಡಿತ ಮಾಡಿದ್ದಾದರೆ, ಮೂಲ ಶಿಕ್ಷಣ (0೩510 ೮6೦೩:೦0) ತತ್ವಕ್ಕೆ ಧಕ್ಕೆಯಾದಂತೆ... 
ಅದರಿಂದ ಎದ್ಯಾ ರ್ಥಿಗಳ ಮುಂದಿನ ಯಶಸ್ವೀ ಜೀವನಕ್ಕೂ ಏಟು ' ಬೀಳುತ್ತದೆ | 


ಮೈಸೂರಿನ ಶಿಕ್ಷಣ ಇಲಾಖೆಯು ನೆರವೇರಿಸ ಬೇಕಾಗಿದ್ದ ಒಂದು 
ಕಾರ್ಯಕ್ರಮವೆಂದರೆ ಪ್ರತಿವರ್ಷ ಪ್ರಕಟವಾಗುವ ಪುಸಕಗಳ ಪರಿಶೀಲನೆ ಮಾಡಿ ವರದಿ 
ಕೊಡಬೇಕು. ಭಾಭಾ ಅವರು ಈ ವಾರ್ಷಿಕ ಸಮೀಕ್ಷೆಗೆ ವಿಶೇಷ ಗಮನವಿತ್ತು 
ಬರೆಯಿಸುತ್ತಿದ್ದರು. ೧೮೯೦ರ ಪ್ರಕಟನೆಗಳು, ಹಿಂದಿನ ವರ್ಷಕ್ಕಿಂತ ತುಂಬಾ. 
ಗಣನೀಯವಾದ ಸಂಖ್ಯೆ ಯಲ್ಲಿದ್ದವೆಂದು (೧೨೦-೧೯ ೩ಕ್ಕೆ ಏರಿದುದು) ಆ ವರ್ಷದ 
ವರದಿಯಲ್ಲಿ ಹೇಳಿದೆ. ಅವುಗಳ “ವಿವರ ಇಂತಿದೆ : 

ನ್ನಡ ಸಾಮಾನ್ಯ ಗ್ರಂಥಗಳು ೧೪೦ ; ಸಂಸ್ಕೃತ ೪೫ ; ಪಠ್ಯಪುಸಕಗಳು ೫೩ ; 
ಧಾರ್ಮಿಕ ೪೭ ಮತ್ತು ಯಕ್ಟಗಾನ ಪ್ರಸಂಗಗಳು ೨೩. 

ಇವುಗಳಲ್ಲಿ ಎರಡು ಅಶ್ಲೀಲ ಕವಿತಾಪುಸಕಗಳಿದ್ದವು. ಭಾಭಾ ವ 
ಪ್ರಕಾಶಕರುಗಳಿಗೆ ಪತ್ರ ಬರೆದು ಈ ಪುಸ್ತಕಗಳು ಜನರ, ವಿಶೇಷತಃ ಮಕ್ಕಳ ಮನಸ್ಸ 
ಹೇಗೆ ಕೆಡಿಸಬಹುದಾಗಿದೆ ಎಂಬುದನ್ನು ವಿವರಿಸಿದರು. ಸಾಮಾನ್ಯ ವಾಗ ಇಂಥ 
ಪುಸಕಗಳಿಗೆ ಬಹಿಷ್ಕಾರ ಹಾಕುವ ಇಲ್ಲವೆ ಸಂಬಂಧಪಟ್ಟವರಿಗೆ ಶಿಕ್ಷೆ ವಿಧಿಸುವ ಹೆದರಿಕೆ 
ಹಾಕಲಾಗುತ್ತಿತ್ತು ಟೆ ಹಾಗೇನೂ 'ಮಾಡಿರಲಿಲ್ವ ಆ "ಪತ್ರದ ಪರಿಣಾಮ ಏನೆಂದರೆ, 


ಶಿಕ್ಷಣತಜ್ಞ ಶ್ರೀ ಎಚ್‌.ಜೆ. ಭಾಭಾ . ೧೦೯ 


ಓರ್ವ ಪ್ರಕಾಶಕರು, ಆ ಪತ್ರ ಓದಿದ ಮೇಲೆ, ತಾನು ಮುದ್ರಿಸಿದ ಎಲ್ಲ ಪ್ರತಿಗಳನ್ನು ಭಾಭಾ 
ಅವರ ಮದರಿ ಕ್ಷಮೆ ಕೇಳಿದ್ದಲ್ಲದ ಮಾರಾಟವನ್ನು ನಿಲ್ಲಿಸಿದರು. ಶಿಕ್ಷಣ ಪ ಪ್ರಕ್ರಿಯೆಯಲ್ಲಿ 
ಭಾಭಾ ಅವರ ನೈತಿಕ. ಪ್ರಭಾವ 'ಎಷ್ಟರ ಮಟ್ಟಿಗೆ ಇತ್ತೆಂಬುದಕ್ಕೆ ಇದು ಇದಳು, 


ಭಾಭಾ ಅವರ ಸಮಕಾಲೀನರಾದ ಶಾಸ ಸನೆತಜ್ಞ ಬಿ.ಎಲ್‌. ರೈಸ್‌ ಕೂಡ ಸುರುವಿಗೆ 

ಶಿಕ್ಷಣ ಖಾತೆಯಲ್ಲಿಯೇ ಇದ್ದವರು. ಆದರೆ "ಅವರನ್ನು 'ಈೌಸನ ಇಲಾಖೆಯ 
ಮುಖ್ಯಸ್ಥರೆಂದು ನಿಯಮಿಸಲಾಯಿತು. ಕನ್ನಡ ಜನಸಂಪರ್ಕವನ್ನು ಪಡೆದಿದ್ದ ಭಾಭಾ 
ಅವರು ಒಂದು ದೃಷ್ಟಿಯಲ್ಲಿ ಅವರಂತೆಯೇ ಕನ್ನಡ ಜನತಯೂಡನೆ 
ಬೆರೆತಿದ್ದರೆನ್ನಬಹುದು. ಪರಿಣಾಮವಾಗಿ ಕನ್ನಡ ಭಾಷೆಯನ್ನು ಅರಿತು ಚೆನ್ನಾಗಿ 
ಸಂಭಾಷಣೆ. ಮಾಡಬಲ್ಲವರಾಗಿದ್ದರು. 

ಅವರ ನಿಕಟ ಪ ಪರಿಜಯವಿದ್ದ ಶಿಕ್ಷಕರಲ್ಲಿ ಹೊಸಗನ್ನಡ ಸ ಒಬ್ಬರಾದ 
ಚ. ವಾಸುದೇವಯ್ಯ ಒಬ್ಬರು. ಸ್ಥಾನಮಾನ ಬೇರೆಯಾಗಿದ್ದರೂ ಪರಸ್ಪರರಲ್ಲಿ ಆತ್ಮೀಯತೆ 
ಬೆಳೆದು ಬಂದಿತ್ತು ಕ್ರಿ.ಶ. ೧೯೦೭ರಲ್ಲಿ ವಾಸುದೇವಯ್ಯನವರಿಗೆ ತೀವ್ರ ಸ್ವರೂಪದ 
ಕಾಯಿಲೆಯಾಗಿತ್ತು ಆಗ ಅವರಿಗೆ ಯೋಗ್ಯ ಔಷಧೋಪಚಾರ ಸಲ್ಲುವಂತೆ ಭಾಭಾ 
ವ್ಯವಸ್ಥೆ ಮಾಡಿದರಲ್ಲದೆ ಅದರ ವೆಚ್ಚವನ್ನೆಲ್ಲ ವಹಿಸಿಕೊಂಡರು. ವಾಸುದೇವಯ್ಯನವರು 
ಶಿಕ್ಷಣ ಖಾತೆಯಿಂದ ನಿವೃತ್ತರಾದಾಗ ಅವರಿಗೆ ಬೇರೊಂದು ನೌಕರಿಯ ವ್ಯವಸ್ಥೆ 
ಮಾಡಿದ್ದರು. ತಮ್ಮ ಮಿತ್ರನ ಸಂಸಾರ ದೊಡ್ಡದು ; ಬರುವ ನಿವೃತ್ತಿ ವೇತನ ಸಾಲದು - 
ಎಂದು ಭಾಭಾ “೨ವರ ಅನಿಸಿಕ. ಚ.ವಾ. ತಮ್ಮ ಅಲ್ಟಾರೋಗ್ಯದ ಕಾರಣವನ್ನು 
ಕೊಟ್ಟು ವಿನಯದಿಂದ ಅದನ್ನು ನಿರಾಕರಿಸಿದರು. ಮುಂದೆ, ಅವರ ಆರೋಗ್ಯ 
ಚೆನ್ನಾಗಿರಬೇಕೆಂದೂ, ಕಡಿಮೆ ಪರಿಶ್ರಮದಿಂದ ಹೆಚ್ಚುವರಿ ಗಳಿಕೆ ಇರಬೇಕೆಂದೂ 
ಯೋಜಿಸಿ ಭಾಭಾ ಬೆಂಗಳೂರಿನ ಹೊರವಲಯದಲ್ಲಿದ್ದ ತಮ್ಮ ತೋಟಗಾರಿಕೆಯ 
ಫಾರ್ಮ್‌ನ ವ್ಯವಸ್ಥಾಪ ರಕರಾಗಿರಲು ಅವರನ್ನು ಕೇಳಿಕೊಂಡರು. ವಾಸುದೇವಯ್ಯನವರು 
ಸಂತೋಷದಿಂದ ಒಪ್ಪಿದರು - ಒಂದು ಕರಾರಿನ ಮೇಲೆ. ಆ ಕೆಲಸಕ್ಕಾಗಿ ತಮಗೆ. ಯಾವ 
ರೀತಿಯಿಂದಲೂ ಆರ್ಥಿಕ ನೆರವು ಬೇಡ ಎಂದರು! 

ಡಿ.ವಿ. ಗುಂಡಪ್ಪನವರು ತಮ್ಮ" ಸಾಹಿತ್ಯೊ ಪಾಸಕರು' ಗ್ರಂಥದಲ್ಲಿ ಭಾಭಾ ಅವರ 
ಬಗ್ಗೆ ತುಂಬಾ ಮೆಚ್ಚಿಕೆಯ ಮಾತುಗಳನ್ನು ಬರೆದಿದ್ದಾರೆ. ಅವರ ಕನ್ನಡ ಏಷಯಕ 
ಅಭಿಮಾನವನ್ನು ಕೆಲವು ಪ್ರಸಂಗಗಳಲ್ಲಿ ಕಾಣಿಸಿದ್ದಾರೆ. 

ಪ್ರೊ. ಬಿ. ವೆಂಕಟನಾರಣಪ್ಪ ಸೆಂಟ್ರಲ್‌ ಕಾಲೇಜಿನಲ್ಲಿ ವಿಜ್ಞಾನ ವಿಷಯಕ 
ಪ್ರಾಧ್ಯಾಪಕರಿದ್ದರು. ಅವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕ ಕಾರ್ಯದಶಿ ೯ಗಳು. 
ಜೊತೆಗೆ ಸೆಂಟ್ರಲ್‌ ಕಾಲೇಜಿನ ಕರ್ನಾಟಕ ಸಂಘದ ಗಾ ಕಾರ್ಯದರ್ಶಿಗಳೂ ಹೌದು. 
ಆ ಸಮಯದಲ್ಲಿ ಸಂಘವು (ಸು. ೧೯೩೦) ತನ್ನ ಮೊದಲ ಪ್ರಕಟಣೆಯನ್ನು 
ಸಿದಪಡಿಸಿತು. ಇನ್ನು ಅದರ ಬಿಡುಗಡೆ ನೆರವೇರಬೇಕು. ಆ ವೇಳೆಗೆ ಭಾಭಾ ಅವರು. 
ಬೆಂಗಳೂರಿಗೆ ಬಂದು : ವೆಸ್ಟ್‌ಎಂಡ್‌ ಹೋಟೆಲಿನಲ್ಲಿ ಇಳಿದುಕೊಂಡಿದ್ದಾರೆಂದು 


೧೧೨ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ವೆಂಕಟನಾರಣಪ್ಪ ಅವರಿಗೆ ತಿಳಿದುಬಂದಿತು. ಕೂಡಲೇ ಅವರನ್ನು ಕಂಡು ಪುಸ್ತಕವನ್ನು 
ತೋರಿಸಬೇಕೆಂದು ಅಲ್ಲಿಗೆ ಹೋದರು. ಭಾಭಾ ಅವರು ಪುಸ್ತಕವನ್ನು ಸಾಕಷ್ಟು ಸಮಯ 
ತಿರುವಿ ಹಾಕಿ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದರಂತೆ. ಗಮನಿಸಬೇಕಾದ ಮಾತೆಂದರೆ, 
ಅವರ ಜೊತೆಗೆ ಆಗಿನ ಸಾಹಿತ್ಯವಿಶಾರದರಾದ ಟಿ.ಎಸ್‌. ವೆಂಕಣ್ಣಯ್ಯ, ಚ. 
ವಾಸುದೇವಯ್ಯ ಹಾಗೂ ಸ್ವತಹ ಡಿ.ವಿ.ಜಿ.ಯವರು ತಾವಾಗಿ ಜೊತೆಗೂಡಿ ಭಾಭಾ 
ಅವರನ್ನು ಕಾಣಹೋದದ್ದು ಈ ಪ್ರಸಂಗವನ್ನು ನೆನೆಯುತ್ತ ಡಿ.ವಿ.ಜಿ. ಅವರು "ಭಾಭಾ 
ಅವರ ಕನ್ನಡಾಭಿಮಾನ ಅಸದೃಶವಾದದ್ದು' ಎಂದು ಉದ್ಗಾರವೆತ್ತಿದ್ದಾರೆ. 

ಭಾಭಾ ಅವರಿಗೆ ಸಂಬಂಧಿಸಿ ಡಿ.ವಿ.ಜಿ. ಅವರು ನೆನೆದುಕೊಂಡ ಇನ್ನೊಂದು 

ಪ್ರನಂಗ ಹೃದಯಸ್ಪರ್ಶಿಯಾದುದು. ಭಾಭಾ ಶಿಕ್ಷಣಾಧಿಕಾರಿಗಳಾಗಿದ್ದಾಗಿನ ಪ್ರಸಂಗವಿದು. 

ಸೋಡ ಗ್ರಾಮದಲ್ಲಿ ಸಂಸ್ಕೃತವನ್ನು ಕಠಿಸುವ ಪಾಠಶಾಲೆ” ನ ಅದಕ್ಕೆ 
ಸರಕಾರವು ಒಂದಿಷ್ಟು ಅನುದಾನವನ್ನು ಕೊಡುತ್ತಿತ್ತು ಅಲ್ಲಿ ಸಂಸ್ಕ ೈತವನ್ನು ಕಲಿಸುತ್ತಿದ್ದ 
ಶಾಸ್ತ್ರಿಗಳ ಎರುದ್ಧ ಶಾಲಾ ಇನ್‌ಪೆಕ್ಟರನು ತಕರಾರನ್ನು ಬರೆದು, ಆ ಶಾಲೆಗೆ ಕೊಡುತ್ತಿದ್ದ 
ಅನುದಾನವನ್ನು ನಿಲ್ಲಿಸಬೇಕೆಂದು ಸೂಚಿಸಿದ. ಅವನ ತಕರಾರುಗಳಿಗೆ ಭಾಭಾ ಅವರು 
ಕೊಟ್ಟ ಉತ್ತರ ಮನನೀಯವಾಗಿದೆ. 

"ಶಾಸ್ತ್ರಿಗಳು ಸರಿಯಾದ ಸಮಯಕ್ಕೆ ಬರುವುದಿಲ್ಲ ಒಮ್ಮೊಮ್ಮೆ ಹುಡುಗರನ್ನು 
ಮಧ್ಯಾಹ್ನ "ಎರಡು ಗಂಟೆಯವರೆಗೂ ನಿಲ್ಲಸಿಕೊಳ್ಳುತ್ತಾರೆ' - ಇದು ಇನ್‌ಸೆಕ್ಟರ್‌ನ 
ತಕರಾರು. 


ಅದಕ್ಕೆ ಭಾಭಾ ಅವರು “ಶಾಲೆಗೆ ನಾವೇನಾದರೂ ಗಡಿಯಾರವನ್ನು 
ಪೂರೈಸಿಲ್ಲವಲ್ಲ? ಹಳ್ಳಿಗಳಲ್ಲಿ. ಶಾಲಾಸಮಯವೆನ ನ್ನುವುದು ಸಂಬಂಧಪಟ್ಟವರ 
ಅನುಕೂಲತೆಗೆ ಹೊಂದಿಕೊಂಡ ತಪ್ಪೇನಿಲ್ಲ ಶಾಸ್ತ್ರಿಗಳು ತಮ್ಮ ಬೆಳಗಿನ ಆಜ್ಮಿಕ 
ಮುಂತಾದ್ದನ್ನು ಮುಗಿಸಿ ಹೊರಡಲು ತಡವಾಗುತ್ತಿರಬಹುದು. ಆದರೆ ತುಸು ಹೆಚ್ಚು 
ಹೊತ್ತು ಕಲಿಸ್ಸಿ ತಮ್ಮ ಪಾಠಕ್ರಮವನ್ನು ಮುಗಿಸುತಾರಲ್ಲವೆ ೦೫ 


ಇನ್‌ಫೆಕ್ಟರನ ಎರಡನೆಯ ಬ್‌ ಎಂದರೆ “ಅವರು ಕಲಿಸುವಾಗ ಹಳ್ಳಿಗರೂ 
ಬಂದು ಕುಳಿತಿರುತಾರೆ. ಶಿಸ್ತು ಅನ್ನುವುದು ಇಲ್ಲ' 


ಅದಕ್ಕೆ ಭಾಭಾ ಬರೆದರು : "ಒಳ್ಳೆಯದೇ ಆಯಿತು | ಅವರು ಕಲಿಸುವ ವಿಧಾನ 
ತುಂಬಾ ಸುತ್ಯವಾದದ್ದಿರಬೇಕು.'' 


ಬೆಂಗಳೂರಲ್ಲಿ ಈಗ ತಲೆಯೆತ್ತಿ ನಿಂತಿರುವ ಇಂಡಿಯನ್‌ ಇನ್ಸ್ಟಿಟ್ಯೂಟ್‌ ಆಫ್‌ 
ಸೈನ್ಸ್‌ ಸಂಸ್ಥೆ ಭಾಭಾ "ಅವರಿದ್ದ ಕಾಲದಲ್ಲಿ ಸ್ಥಾಪಿತವಾದದ್ದು ೧೮೯೮ರಫ್ತಿ" ಜಮ್‌ಶೇಡ್‌ಜ 
ಜೀಜೀಭಾಯಿ ಅದಕ್ಕಾಗಿ ೫೦ ಲಕ್ಷ 'ರೂಪಾಯಿಯ ಜಾಗವನ್ನು ಕೊಡಮಾಡಿ ಅಲ್ಲಿ 
ಉನ್ನತ ಮಟ್ಟದ ವಿಜ್ಞಾನ ಸಂಶೋಧನೆ ನಡೆಯುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದರು. ಆ 
ವರ್ಷದಿಂದ” ೧೯೦೯ರವರೆಗೆ ಭಾಭಾ ಅದಕ್ಕೆ ಸಂಬಂಧದ ಯೋಜನೆ, 
ಪತ್ರವ್ಯವಹಾರ, ವಿವಿಧ ಸರಕಾರೀ ಖಾತೆಗಳೊಡನೆಯ ಸಂಪರ್ಕ ಮುಂತಾದ್ದರಲ್ಲಿ 


ಶಿಕ್ಷಣತಜ್ಞ ಶ್ರೀ ಎಚ್‌.ಜೆ. ಭಾಭಾ ೧೧೧ 


ಸಕ್ರಿಯ ಬಸ್ರಾ ಭಾ ಶಿಕ್ಷಣಾಧಿಕಾರಿಯಾಗಿದ್ದ ಅವರ ಸಹಿಯನ್ನೊಳಗೊಂಡೇ 
ಕಾಗದಪತ್ರಗಳೆಲ್ಲ ಸಾಗುತ್ತಿದ್ದವು. ಹೀಗೆ ಭದ್ರವಾದ ತಳಪಾಯ ಹಾಕಿದ ಭಾಭಾ ಅವರ 


ಹೆಸರು ಈ ಸ ಸಂಸ್ಥೆಯ ಶ್ರೇಯಸಿಿನಲ್ಲಿ ಪಾಲ್ಗೊಳ್ಳಬೇಕಾದದ್ದೇ. 


ಸಂಸ್ಥಾನದ ಶಿಕ್ಷಣರಂಗದಲ್ಲಿ ಭಾಭಾ ಅವರು ನಿವೃತ್ತಿಯ ಕೊನೆಯ 
ದಿನಗಳವರೆಗೂ ಆನ್ಚೆ ವಹಿಸಿದ್ದರು. " ನಿವೃತ್ತಿಯ ಹಿಂದಿನ ವರ್ಷ ಅವರು ಇಂಗ್ಲೆಂಡಿಗೆ 
ಹೋಗಿ ಕೈಕಸಬುಗಳ ಬಗ್ಗೆ “ನವೀನ ಉಪ ಪಕ್ರಮಗಳನ್ನು ಅಭ್ಯಸಿಸಿ ವರದಿಯನ್ನು 
ಸಲ್ಲಿಸಿದರು. ಅದರಲ್ಲಿ ಮಾಡಿದಂಥ ಹತ್ತಾರು ಸೂಚನೆ ನೆಗಳನ್ನು ಆಚರಣೆಯಲ್ಲಿ 
ತರಲಾಯಿತು. 

ಅವರ ಸೇವೆಯನ್ನು ವರಿಗಣಿಸಿ ಮೈಸೂರು ಸರಕಾರವೂ ಜನತೆಯೂ ಸಾಕಷ್ಟು 
ಗೌರವ ಸಲ್ಲಿಸಿದೆ. "ಮುನೀರ್‌-ಆಲ್‌-ತಾಲೀಮು' (ಶಿಕ್ಷಣ ಪ್ರವೀಣ) ಎಂಬ ಪ್ರಶಸ್ತಿ 
ಅವರಿಗೆ ಸಾರ್ವಜನಿಕವಾಗಿ ಸಂದಿದೆ. ವಿಶೇಷವೆಂದರೆ ಹೊಸದಾಗಿ ಆರಂಭವಾಗಿದ್ದ 
ಮೈಸೂರು ವಿಶ್ವವಿದ್ಯಾನಿಲಯವು ೧೯೨೨ರ ಘಟಿಕೋತ್ಸವ ಭಾಷಣ ಮಾಡಲೆಂದು 
ಅವರನ್ನು ಆಹ್ವಾನಿಸಿದ್ದುದು. ಆಗ ಅವರು ತಮ್ಮ ಭಾಷಣದಲ್ಲಿ- 

1೮7೮ 1: 7೦ ೩8೮7೦೬ 50 70೫/೮೬] ೩5 ೩ 10081 1111607510 10: 0೭([೭17೬[೩1 
17517201107 807 7೦1 170701)/ ೦7 ೩/151138 ೫/1೩! 87೮ 0೩1100 ೮1೮75100 1೮01705 0! 
7೮818೯ 50027305 107 81೪108 1051700000 0010 17೮ 10೫೮1 01" ೬0/೪೮51೦/ 
51376೩65, 10 7೦೧/1೮ ೪೫/7೦೧7 ೦1700175127005 114%6 708 7೦೫17711100 10 ೩೦17೮ 
11813೮೯ ೮0೬೦೩1೦೫. 

ಇವತ್ತು ವಿಶ್ವವಿದ್ಯಾಲಯಗಳೆಲ್ಲ ಪ್ರಚಾರೋಪನ್ಯಾಸಗಳನ್ನು ಏರ್ಪಡಿಸುತ್ತಿವೆಯಷ್ಟೆ 
ಅದನ್ನು ೧೯೨೦ರ ದಶಕದಲ್ಲಿಯೆ « 'ಮನಗಂಡದ್ದಲ್ಲದೇ, ಇನ್ನೂ ಮುಂದುವರಿದು 
ಗ್ರಾಮೀಣ ಜನರ ಶಿಕ್ಷಣವನ್ನು ವಿಶ್ವವಿದ್ಯಾ ಲಯದ "ಮಟ್ಟಕ್ಕೆ ಒಯ್ಯಬೇಕೆಂದು ಕನಸು 
ಕಂಡಿದ್ದ ಭಾಭಾ ಅವರ. ಮುಂಗಾಣ್ಯೆ, ಮೇಲ್ಪಟ್ಟದ್ದು 


ಡಿ 


೧೫. ಕನಕ ಗೋಪುರ, ಉಡುಪಿ 
(ಎರಡು ಟಿಪ್ಪಣಿಗಳು) 


ದಿನಾಂಕ ೧೯ ರಂದು ೧೮೯೪ ಅಂದರೆ ಈಗ ೧೦೦ ವರ್ಷಗಳ ಹಿಂದೆ 
ಉಡುಪಿಯ ಡಿಸ್ಟಿಕ್ಸ್‌ ಮುನ್ನೀಫ್‌ ಎಂ. ಮುಂಡಪ್ಪ ಬಂಗೇರಾ ಅವರು ಉಡುಪಿ 
ರಥಬೀದಿಗೆ ಸಂಬಂಧಿಸಿದ ಒಂದು ತೀರ್ಪನ್ನು ಇತ್ತಿದ್ದಾರೆ (ಸೂಟ್‌ ನಂ. ೧೧, 
೧೮೯೪ನೇ ಇಸವಿ). ವಿಷಯ : ರಥಬೀದಿಯು ಅನಂತೇಶ್ವರ ದೇವಾಲಯದ 
ಒಡೆತನದ್ದೊ) ಸಾರ್ವಜನಿಕ ರೀತ್ಯಾ ಉಡುಪಿ ತಾಲೂಕು ಬೋರ್ಡಿನದೊ9? 
ಎಂಬುದು. ಅದರಲ್ಲಿ ಅನಂತೇಶ್ವರ ದೇವಾಲಯದ ನಾಲ್ಕೂ ದಿಕ್ಕುಗಳಲ್ಲಿರುವ ಮಠ, 
ಮನೆ, ಗೋಡೆ ಎಲ್ಲದರ ವಿವರಗಳನ್ನು ಕೊಟ್ಟಿದ್ದಾರೆ. ಅವು ಹೀಗಿವೆ : 


""ಉಡ್ಪಿ ತಾಲೂಕು ಶಿವಳ್ಳಿ ಮಾಗಣೆ ಕಸಬಾ ಗ್ರಾಮದ ನಂಬ್ರ ೯೫ನೇ 
ಅನಂತೇಶ್ವರ ದೇವರ . . ವರ್ಗಕ್ಕೆ ಶೇರಿದ ಬಾಬ್ತು ರೂಪಾಯಿ ೬೫ ಹುಟ್ಟುವಳಿಯ, 
ರೂಪಾಯಿ ೫ ತೀರ್ವೈ ಸ್ಥಳವಾಗಿರುತ್ತದೆ. ಸದ್ರಿ ಸ್ಥಳದ ಚತುರ್ಗಡಿ ವಿವರ : ಪೂರ್ವ ಎ 
ಕೃಷ್ಣದೇವರ ಮಠದ ಅರಿಕೋಟ್ಲು “ಗೋಡೆ, ಟ್ಟ ಚಂದ್ರಸಾಲೆ ಗೋಡೆ, ವೋಣಿ, 
ಮದ್ವಸರೋವರದ ಗೋಡೆ, ಕಾಣೂರು ಮಠ, ವ ಸೋದೆ ಮಠದ ಮನೆ ವ ವೋಣಿ 
ಸಹಾ. ತೆಂಕು - ಸೋದೆ ಮಠ, ಪುತ್ತಿಗೆ ಮಠ, ಕಾಚಿಂತಾಯ ಗುರುರಾಜಾಚಾರ್ಯರ 
ಮನೆ, ಮುಳ್ಳುಬಾಗ್ಸು ಮಠ, ಭಂಡಾರಕೇರಿ ಮಠ, ಬಲ್ಲಾಳ ಶ್ರೀನಿವಾಸರಾಯರ ಮನೆ ವ 
ರಸ್ತೆ ವ್ಯಾಸರಾಯರ ಮಠ, ಭೀಮನಕಟ್ಟೆ ಮಠ, ಅದ್ಧಾರು ಮಠ ವ ವೋಣಿ. ಪಶ್ಚಿಮ - 
ಪೇಜಾವರ ಮಠ, ಉತ್ರಾದಿ ಮಠ, ಫಲಮಾರು ಮಠ, ರಸ್ತೆ, ಅರಕಾಡಿ ಮಠ. 

ಉತರ - ಕೃಷ್ಣಾಪುರ ಮಠ, ರಸ್ತೆ ಶಿರೂರು ಮಠ, ವಾಲಗ ಮಂಟಪ, ಮೇಲೆ 
ಕಾಣಿಸಿದ ಅರಿಕೋಟ್ಲು ಗೋಡೆ ಸಹಾ. ಈ ಮಧ್ಯೆ ಇರುವ ಸ್ಥಳದಲ್ಲಿ ಅನಂತೇಶ್ವರ 
ದೇವಸ್ಥಾನ, ಚಂದ್ರೇಶ್ವರ ದೇವಸ್ಥಾನ, ವ ಅನಂತೇಶ್ವರ ದೇವಸ್ಥಾನದ ದಕ್ಷಿಣ ಉತರ 
ಪಾರ್ಶ್ವ ಇರುವ ಕಾಯಂ ಅಂಗಡಿಗಳು ವ ಕಾಯಂ ಬಲಿಕಲ್ಲುಗಳ ಒಳಗಿನ ಸ್ನ ಬ! 


ಮೇಲಿನ ಚತುರ್ಗಡಿಯಲ್ಲಿ ಕನಕನ ಅಥವಾ ಯಾವುದೇ ಗೋಪುರದ 
ುಪವೇ ಇಲ್ಲ ಅದು ೧೧೦ ವರ್ಷಗಳ ಹಿಂಡೆ ಇದ್ದಿದ್ದರೆ ವಾಲಗ ಮಂಟಪ, 
ಅಕ್ಕಿ (ಅರಿ) ಬಸಿಯುವ ಮುಂತಾದ ಕೆಲಸಗಳಿಗಿದ್ದ ಅರಿಕೋಟ್ಟು - ಇಂಥವುಗಳೂ 
ಉಲ್ಲೇಖಗೊಂಡಿರುವಾಗ, ಕನಕ ಗೋಪುರವನ್ನು ಹೇಳದೇ ಇರುತ್ತಿದ್ದರೆ ? ತಾತ್ಪರ್ಯ 


ಹಾ 
ಪ್ರಸ್ತಾ 


ಕನಕ ನೋಪವುರ, ಉಡುಪಿ ೧೧೩ 


ಆ ಗೋಪುರ ಇತಿಹಾಸ ಕಾಲಬ್ದಂತೂ ಅಲ್ಲ ೧೮೯೪ಕ್ಕಿಂತ ಮುಂಚೆಯೂ ಇ ಇರಲಿಲ್ಲ 
ಮತ್ತು ೧೯೧೧ರ ಸುಮಾರಿನಲ್ಲಿ ನಿರ್ಮಿತವಾದದ್ದು ಬಬ ಮಾತಿಗೆ ಈ ದಾಖಲೆ 
ಪುರಾವೆಯನ್ನು ಒದಗಿಸುತ್ತದೆ. 


೨೦೦೪ ಅಕ್ಟೋಬರ್‌ ೭ರ ಪ್ರಜಾವಾಣಿ ಸಂಚಿಕೆಯಲ್ಲಿ 


ಪ್ರೊ. ಸುಧಾಕರರು ಕನಕದಾಸರ ಗೋಪುರಕ್ಕೆ ಸಂಬಂಧಿಸಿ ಐತಿಹಾಸಿಕ 
ಹಿನ್ನೆಲೆಯ ನ್ನು ಒದಗಿಸಹೊರಟಡ್ದಾರೆ. ಅದರಲ್ಲಿಯ ಪ್ರತಿಯೊಂದು ಸಂಗತಿಯೂ 
ಪ್ರಚಲಿತವಾಗಿ ನೆಲೆಗೊಂಡ ಅಂಶಗಳಿಗೆ ವಿರುದ್ಧವಾಗಿದೆ. ಹಾಗೆ ಇರಬಾರದೆಂದೇನೂ 
ಅಲ್ಲ ಆದರೆ ಈ ಬದಣನಣೆಗಳಿಗೆ ಆಧಾರಗಳನ್ನು ಕೊಡಬೇಕಾಗುತ್ತದೆ. ಹಾಗೆ 
ಕೊಡದೇ ಹೋದರೆ ಅವು ಲೇಖಕನ ಸ್ವಕಪೋಲ ಕಲ್ಪಿತ ಎನ್ನಬೇಕಾಗುತ್ತದೆ. ಪ್ರೊ. 
ಸುಧಾಕರರು ಇಲ್ಲೀಯ ಹತ್ತಾರು ಸಣ್ಣಪುಟ್ಟ ಸಂಗತಿಗಳಿಗೆ ಒಂದಾದರೂ ಆಧಾರ 
ಕೊಟ್ಟಿಲ್ಲ ಅವರ ವಿಚಾರಗಳು ಸಾರ್ವಜನಿಕರ ಕ್ಟೋಭೆಗೆ ಕಾರಣವಾಗಿರುವುದರಿಂದ 
ಅವುಗಳ ಸತ್ಯಾಸ ತ್ಯತೆಯನ್ನು ಪರಿಶೀಲಿಸುವ ಪ ಪ್ರಯತ್ನ ಇಲ್ಲಿದೆ. 


ವ್ಯಾಸರಾಯರು ದಾಸಕೂಟಕ್ಕೆ ಒಬ್ಬ ದಳವಾಯಿಯನ್ನು ನೇಮಿಸಲಿದ್ದರೆಂದು 
ಸುಧಾಕರರು ಹೇಳುತ್ತಾರೆ. “ಕ್‌ ಹಾಗೆ ನೇಮಿಸಲು ಯುದ್ಧರಂಗವೇ? 
ದಾಸಕೂಟಕ್ಕೆ ಒಬ್ಬ ಉತ್ತರಾಧಿಕಾರಿಯನ್ನು ನೇಮಿಸುವುದೆಂದು ಅದರ ಅರ್ಥವೇ) 
ದಾಸಪರಂಪರೆಯನ್ನು ಬಲ್ಲವರಿಗೆ ಇದು ಅರ್ಥವಿಲ್ಲದ ವಿಚಾರ ಎನಿಸುತ್ತದೆ. ಅಂಥ 
ಪ್ರಸಂಗ ಆ ಮುಂದೆಯೂ ಬಂದಿಲ್ಲ ಇನ್ನು ಅದಕ್ಕೆ ಪುರಂದರದಾಸರು ಅಡ್ಡಿ 
ತ್ಸ | ಇವತ್ತಿನ ರಾಜಕೀಯದಲ್ಲಿ ಉತರಾಧಿಕಾರಿಯ ನೇಮಕಕ್ಕೆ ಸಂಬಂಧಿಸಿ 
ನಡೆಯುವ ಕುಟಿಲ ವ್ಯವಹಾರವನ್ನೆ ನೇ ಪುರಂದರದಾಸರು ಮಾಡಿದರು, ಆ 

"ದಾಸರೆಂದರೆ ಪುರಂದರದಾಸರಯ್ಯ' ಎಂಬುದು ಮೊದಲಿಗೆ ". -ಕನಕದಾಸರಯ್ಯ' 
ಎಂದೇ ವ್ಯಾಸರಯಾರು ರಚಿಸಿದುದಂತೆ. ಎಂದರೆ ಅಲ್ಲಿಯ ಮಾತ್ರೆಗಳ ಆಕ್ಕದಲ್ಲಿ 
ಮೂರು ಇದ್ದದ್ದು ಐದಕ್ಕೆ ಬದಲಾಯಿತು. ಹಾಡುವಾಗ ಅದರ ಉಚ್ಛಾರ ಮಾಡುವುದು. 
ಹೇಗೆ) ತಾಳ, ಲಿಯವೂ ತ ತಪ್ಪುತದಲ್ಲ) ಅದಕ್ಕಿಂತ ವ್ಯಾಸರಾಯರು ಕೀರ್ತನೆ ರಚಿಸುವಲ್ಲಿ 
ಇಂಥದೊಂದು ಪ್ರಾಥಮಿಕ ಸ್ವರೂಪದ ತಪ್ಪನ್ನು ಜ್‌ 

ಇದೇ ರೀತಿಯಲ್ಲಿ ಅಂಕಿತದ ಬದಲಾವಣೆ ಕನಕದಾಸರ ೧೫೦ ಕೀರ್ತನೆಗಳಲ್ಲಿ 
ಆಗಿದೆ. ಎಂಬ ಮಾತನ್ನು ಸುಧಾಕರರು ಎಷ್ಟೋ ವರ್ಷಗಳಿಂದ ನಂಬಿರೊಂಡು 
ಬಂದಿದ್ದಾರೆ. ಪುಸ್ತಕವನ್ನು ಬರೆದಿದ್ದಾರೆ. ಆದರೆ ಕನಕದಾಸರ ಉತ್ತಮೋತ್ತಮ 
ಎನ್ನಬಹುದಾದ ಇನ್ನೂ ಅನೇಕ ಹಾಡುಗಳಿವೆ ತಾನೇ. ಅವುಗಳ “"ಕಾಗಿನೆಲೆಯಾದಿ- 
ಕೇಶವ' ಮುದ್ರಿಕೆ ಏನ್ನು ಬದಲಿ ಸಿ "ಪುರಂದರವಿಠಲ' ಎಂದು ಪುರಂದರ ಪಕ್ಚಪಾತಿಗಳು 


ಮಾಡಬಹುದಿತ್ತಲ್ಲ: ಯಾಕೆ ಮಾಡಲಿಲ್ಲ 


೧೧೪ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ತಿಳಿಯಬೇಕಾದ ಮಾತೆಂದರೆ ಅಂಕಿತಪಲ್ಪಟವು. ಬೇರೆ. ದಾಸರುಗಳ _ 
ವಿಷಯದಲ್ಲೂ ಆಗಿದೆ - "ಅದೊಂದು ಮಾಮೂಲಿಯ ಕೆಲಸ ; ತಪ್ಪೇನಿಲ್ಲ ಎಂಬಂತೆ. 
ಆದರೆ ಬುದ್ಧಿಪೂರ್ವಕವಾಗಿ ಕೃತಿಚೌರ್ಯದ ದೃಷ್ಟಿಯಿಂದಲ್ಲ ಬೇರೆಡೆ ಆದಂತೆ ಕನಕ, 
ಪುರಂದರರ. ಕೀರ್ತನೆಗಳ ವಿಷಯದಲ್ಲಿ ಆಗ ಲ್ಲಟ 'ಆದದ್ದು ಹೌದು. ಆದರೆ 
೧೫೦ರಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲ " 

ಇಂಥ ಅಂಕಿತಪಲ್ಲಟದ ಕೆಲಸವನ್ನು ಸುಧಾಕರರೇ ಮಾಡಿದ್ದಾರೆ! ಅಲ್ಲದೆ 
ಕನಕದಾಸರ ಅಂಕಿತವೇ ಇಲ್ಲದಾಗ ಅವು ಕನಕದಾಸರು ರಚಿಸಿದ್ದೆಂದು ಗಣಿಸಿ ಸರಕಾರದ 
ವತಿಯಿಂದ ಪ್ರತ್ಯೇಕವಾಗಿ ತಾವು ಪ್ರಕಟಿಸಿದ ಕನಕ ಸಂಪುಟದಲ್ಲಿ ಸೇರಿಸಿದ್ದಾರೆ. ಉದಾ.ಗೆ 
ಬೇಲೂರ ವೈಕುಂಠದಾಸರ ಅರ್ಧಕ್ಕಿಂತ ಹೆಚ್ಚು ಕವನಗಳು. ಆ ಸಂಪುಟದಲ್ಲಿ ಸೇರಿವೆ. 
ಮಾತ್ರವಲ್ಲ "ಕಾಗಿನೆಲೆಯಾದಿಕೇಶವ' ಎಂಬ ಅಂಕಿತವೇ ಇಲ್ಲದಿದ್ದ ಹಾಡುಗಳೂ 
ನಕದಾಸರವೇ ಎಂಬುದಾಗಿ ಸೇರ್ಪಡೆಯಾಗಿವೆ! ಉದಾ.ಗೆ. "ನೀರಿಲ್ಲದ ಭಾವಿ, 
ಊರಿಲ್ಲದ ಮಠವು' ಎಂಬ ವ್ಯಾಸರಾಯರ 'ಉಗಾಭೋಗವನ್ನು ಕನಕದಾಸರದೆಂದು 
ಭಾವಿಸಿ, ಅವರ ಮುದ್ರಿಕೆಯಾದರೂ ಇದೆಯೋ ಇಲ್ಲವೋ ಎಂಬುದನ್ನು ಲಕ್ಷ್ಯಕ್ಕೇ 
ತಾರದೇ ತಮ್ಮ ಕನಕದಾಸ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದಾರೆ. 


"ಕ್ರಿ.ಶ. ೧೫೧೦ರ ಸುಮಾರಿಗೆ ಕನಕದಾಸರು ಉಡುಪಿಗೆ ಬಂದರು ; ಆಗ 
ವಾದಿರಾಜರು ಶ್ರೀಕೃಷ್ಣನ ಪೂಜೆಯ ಪರ್ಯಾಯಸ್ಪರಾಗಿದ್ದರು' ಎಂದು ಸುಧಾಕರರು 
ಹೇಳುತಾರೆ. ಶ್ರೀ ವಾದಿರಾಜರ ಪರ್ಯಾಯ ಆರಂಭವಾದದ್ದೇ ೧೫೩೨ರಿಂದ. 
ಅದಿರಲಿ, ಆ ಗಳಿಗೆಗೆ ಪುರಂದರದಾಸರು ಕೇಡು ಸೇಡುಗಳಿಂದ ಕುದಿಯುತ್ತ ಉಡುಪಿಗೆ 
ಬಂದುದು ಹಾಗೂ ಅವರ ಚಿತಾವಣೆಯಿಂದ ಕನಕರಿಗೆ ಕೃಷ್ಣದರ್ಶನ ನಿರಾಕರಣೆ 
ಸುಧಾಕರರು ತಮ್ಮದೇ ಕಥೆ ಹೆಣೆದು ವಿವರಿಸಿದ್ದಾರೆ. 

ಕನಕದಾಸರ ಈ ಪ್ರಕರಣ ನಡೆದದ್ದು ೧೫೧೦-೧೨ರ ಸುಮಾರಿಗೆ ಎಂದು 
ಸುಧಾಕರರು ದೃಢೀಕರಿಸುತ್ತಾರೆ. ಪ್ರೊ. ಸುಧಾಕರರು ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯದ ಸಮಗ್ರ ದಾಸಸಾಹಿತ್ಯ ಪ್ರಕಟಣೆಯಲ್ಲಿಯೂ ಕನಕದಾಸ 
ಸಂಪುಟವನ್ನು ಸಂಪಾದಿಸಿದ್ದಾರೆ. ಅದರಲ್ಲಿ ಶು] ಜನ್ಮವರುಷವನ್ನು ಆಧಾರ ಸಹಿತ 

ಕ್ರಿ.ಶ. ೧೪೯೫ ಎಂದು ನಿರ್ಣಯಿಸಿದ್ದಾರೆ (ಪು. ೩೬). ಇದರರ್ಥ ಕ್ರಿ.ಶ. 
೧೫೧೦- ೧೨ರಲ್ಲಿ ಈ ಘಟನೆ ನಡೆದಾಗ ಕನಕದಾಸರು ಕೇವಲ ೧೫-೧೭ರ 
ವಯಸ್ಸಿನವರು ಎಂದಾ | ಅವರು ಸೇನಾನಿಯಾಗಿ ಯುದ್ಧ ಮಾಡಿದ್ದು ವೈರಾಗ್ಯ 
ತಾಳಿ ವ್ಯಾಸರಾಯರ ಬಳಿಗೆ ಬಂದದ್ದು "ಮೋಹನ ತರಂಗಿಣಿ” ಕಾವ್ಯ ರಚಿಸಿದ್ದು ದು 
ಎಲ್ಲವೂ ೧೫ ವರ್ಷದೊಳಗೇ ಆಯಿತೆನ್ನಬೇಕು. ಇದೊಂದು ಸಿಂದೂ 


ಮೇಲಣ ಸಂಗತಿಗಳೆಲ್ಲ ಸುಧಾಕರರು ಕಟ್ಟಿದ "ಕಲ್ಪನೆಯ ಗೋಪುರವಾಗಿದೆ ಎನ್ನುವುದು 
ಷ್ಠವಾಗುತ್ತದೆ. 


ಕನಕ ಗೋಪುರ, ಉಡುಪಿ ೧೧೫ 
ತಾತ್ಪರ್ಯ ಇಷ್ಟೆ : ಸುಧಾಕರರು ಕನಕದಾಸರ ವಿಷಯದಲ್ಲಿ ಇಟ್ಟುಕೊಂಡ 
ಅತಿಯಾದ ಗೀಳು (8655107) ಅವರನ್ನು ಹೀಗೆಲ್ಲ ಯೋಚಿಸುವಂತೆ ಮಾಡುತದೆ. 
ಇದು ಅವರವರ ದೃಷ್ಟಿಕೋಣದ ವಿಷಯ ಎನ್ನೋಣ. ಆದರೆ ೨೦-೨೧ನೆಯ 
ಶತಮಾನದ ಈಗಿನ ಲೌಕಿಕ ಮತ್ತು ರಾಜಕೀಯ ಬದುಕಿನಲ್ಲಿ ಕಂಡುಬರುವ 
ಸ್ವಾರ್ಥಪರತೆ, ಗುಂಪುಗಾರಿಕೆ, ವಂಚನೆ, ದ್ವೇಷಾದಿಗಳನ್ನು ಇತಿಹಾಸವಿಖ್ಯಾತರಾದ 
ವ್ಯಾಸರಾಯರು, ವಾದಿರಾಜರು, ಪುರಂದರದಾಸರು ಹಾಗೂ ಕನಕದಾಸರಿಗೆ ಅನ್ವಯಿಸಿ 
ಅವರನ್ನು ಇಷ್ಟೊಂದು ಕೆಳಮಟ್ಟಕ್ಕೆ ತಂದದ್ದು ಮಾತ್ರ ಖಂಡನೀಯವಾದದ್ದು 


3 


೧೬. ಇತಿಹಾಸ ಸ ಸಮ್ಮೇಳನದ ಅ ಧ್ಯಕ್ಷ ಭಾಷಣ 


(ಕರ್ನಾಟಕ ಇತಿಹಾಸ ಅಕಾಡೆಮಿಯ ೧೩ನೆಯ ಅಧಿವೇಶನ, ಹರಪನಹಳ್ಳಿ, 
೧೯೯೯) 

ಸನ್ಯಾನ್ನರೇ, ಸಹೃದಯರೇ 

ನನಗೆ ಅನಿಸಿತ್ತು - ಇತಿಹಾಸ ಸಮ್ಮೇಳನದ ಅಧ್ಯಕ್ಷನಾಗುವ ಸುಯೋಗ ನನಗೂ 
ಒದಗುವುದು ಎಂದು. ಇಷ್ಟು ಬೇಗ ಅಲ್ಲ; ಏಳೆಂಟು ವರ್ಷಗಳಾದ ಮೇಲೆ ಅಂತ 
ತಿಳಿದಿದ್ದೆ. ಅಧ್ಯಕ್ಷತೆಗೆ ಸೂಕ್ತವಾದ ವಯಸ್ಸಾಗಿದ್ದರೂ, ನಾನು ಇತಿಹಾಸ ಕ್ಷೇತ್ರದಲ್ಲಿ 
ಸಾಕಷ್ಟು ಕೃಷಿ ಮಾಡಿದವನಲ್ಲ, ಅರ್ಥಾತ್‌ ಅದರ ಪೂರ್ಣಾವಧಿಯ ಅಭ್ಯಾಸಿಗನಲ್ಲ, 
ಇತಿಹಾಸ ಸಂಶೋಧನೆಯು "ನನ್ನಲ್ಲಿ "ಪ್ರಿಯತಮೆ'ಯ ಸ್ಥಾನದಲ್ಲಿದೆ, ಒಪ್ಪುವ. ಆದರೆ 
"ಧರ್ಮಪತ್ತಿ'ಯ ಸ್ಥಾನದಲ್ಲಿರೋದು ಸಾಹಿತ್ಯ. ಆದಾಗ್ಯೂ ಈ ಹಿಂದಿನ ಎರಡು 
ಸಮ್ಮೇಳನಗಳಲ್ಲಿ ಸಾಹಿತಿಗಳೆಂದೇ ಗಣಿಸಲ್ಪಟ್ಟ ಇಬ್ಬರು ಗಣ್ಯರು ಅಧ್ಯಕ್ಷರಾಗಿ 
ನಿಯುಕ್ತರಾಗಿದ್ದರಿಂದ ಈ ಸ್ಥಾನದಲ್ಲಿ ನನ್ನನ್ನು. ಕುಳ್ಳಿರಿಸಿದವರು ಅಂಥಾ ದೊಡ್ಡ 
ತಪ್ಪನ್ನೇನೂ ಮಾಡಿಲ್ಲ! ಇನ್ನೊಂದೆಂದರೆ ಹಿಂದಿನ ಅಧಿವೇಶನಗಳಲ್ಲಿ ಗೋಷ್ಠಿಯೊಂದರ 
ಅಧ್ಯಕ್ಷನನ್ನಾಗಿ ನನ್ನನ್ನು ಪ್ರತಿ ವರ್ಷ ಗೊತ್ತು ಮಾಡುತ್ತಿದ್ದವರು ಈ ವರ್ಷ ಒಂದು 
ರೀತಿಯ "ಪ್ರಮೋಶನ್‌' ಕೊಟ್ಟಿದ್ದಾರೆ. ಅಂತೂ ಅವರ ಸದಿಚ್ಛೆಗೆ, ಹಾಗೇನೇ ನಿಮ್ಮೆಲ್ಲರ 
ಅಭಿಮಾನಕ್ಕೆ ತಲೆಬಾಗಿದ್ದೇನೆ. 

ಇಷ್ಟಕ್ಕೂ ಸಾಹಿತ್ಯ ಮತ್ತು ಇತಿಹಾಸ - ಇವು ಸಂಶೋಧನ ಪ್ರಕ್ರಿಯೆಯಲ್ಲಿ ಸಮಾನ 
ಸರದಲ್ಲಿವೆ. ಎಷ್ಟೋ ' ಸಂದರ್ಭಗಳಲ್ಲಿ ಪರಸ್ಪರ ಪೂರಕವಾಗಿವೆ. ಇತಿಹಾಸ 
ಸಂಶೋಧನೆಯಲ್ಲಿ ಶಾಸನಗಳಿಗೆ ಅಗ್ರಸ್ಥಾನ ; ಸರಿ. ಅದರ ಅನಂತರದ್ದು ? 
ಕಾವ್ಯಸಾಹಿತ್ಯಕ್ಕೇ ಸಲ್ಲತಕ್ಕುದು. ಈ ಸಾಹಿತ್ಯ ಪ್ರಕಾರದಲ್ಲಿ "ಕಂಠೀರವ ನರಸರಾಜ 
ವಿಜಯ' ದಂತಹ ನೇರವಾದ ಇತಿಹಾಸ ಕಾವ್ಯಗಳಿವೆ ; ಆದರೆ ಅನೇಕಾನೇಕ ಕನ್ನಡ 
ಕಾವ್ಯಗಳಲ್ಲಿ ಚರಿತ್ರೆಯ ಅಂಶಗಳು ಚ4ರಾಸುಹತಿ ಸೂಕ್ಷ್ಮ ರೀತಿಯಾಗಿಯೂ 
ಹುದುಗಿಕೊಂಡಿರುತವೆ. ಎದ್ದು ಕಾಣುವ ಒಂದು ಉದಾಹರಣೆ “ನಂದರೆ ಬೆಟಗೇರಿ 
ಕೃಷ್ಣ ಪ್ಲಶರ್ಮರು ಬರದ ಕನಕದಾಸರು ಕಂಡ ವಿಜಯನಗರ' ಎಂಬ ಸುದೀರ್ಫ 
ಪ್ರಬಂಧ. “ಮೋಹನ ತರಂಗಿಣಿ' ಕಾವ್ಯವನ್ನು ಆಧರಿಸಿ ಆ ಕಾಲದ ರಾಜಕೀಯ, 
ಸಾಮಾಜಿಕ ಪ ಪರಿಸ್ಥಿತಿಯ ಕೆಲವು ವಿನೂತನ ಅಂಶಗಳನ್ನು ಹೊರಗೆಡದವಿದ್ದಾರೆ. 


ಕೆಲವೆಡೆ ಇತಿಹಾಸದ ಅಧಿಕೃತ ಆಕರಗಳಿಗಿಂತ ಕಾವ್ಯಗಳೇ ಹೆಚ್ಚಿನ ಆಧಾರಗಳನ್ನು 


ಇತಿಹಾಸ ಸಮ್ಮೇಳನದ ಆಧ್ಯಕ್ಷ ಭಾಷಣ ೧೧೭ 


ಒದಗಿಸುತವೆ. ಮಧ್ಯಯುಗೀನ ` ಕಾಲದಲ್ಲಿ “ಜೋಳವಾಳಿ', "ಮೇಳೆವಾಳಿ'ಗಳಿದಂತೆ 
"ತುಟ್‌ಲಾಟ್ಲಿಳ' ಎಂಬ ಶೂರರ-ಕಲಿಗಳ ಪರಂಪರೆ ಇದ್ದಿತು. ಈ ಪಡೆಯ 
ವಿಶೇಷತೆಯೇನು ಯಾವ ಪ್ರಸಂಗಗಳಲ್ಲಿ ಅವರು ಯುದ್ಧಕ್ಕೆ "ಸನ್ನದ್ಧರಾಗುತ್ತಿದ್ದರು? 
ಇವರಿಗೂ ಚೋಳವಾಳಿಗಳಗೂ: ಏನು ಭೇದ? ಇವಾವ ಜರಾಂ ಶಾಸನ ನಗಳಿಂದ 
ಸ್ಪಷ್ಟವಾಗುವುದಿಲ್ಲ ಬದಲಿಗೆ ೧೦ ರಿಂದ ೧೩ನೆಯ ಶತಮಾನದವರೆಗಿನ ಹಲವಾರು 
ನ್ನಡ ಕಾವ್ವ ಗಳಲ್ಲಿ ಅವರ ಪ ಪ್ರಸಕ್ತಿ ಬಂದಿದ್ದು ಡಾ. ಎಸ್‌. ಶೆಟ್ಟರ್‌ ಅವರು ಅವುಗಳನ್ನು ಈ 
ದೃಷ್ಟಿಯಿಂದ ಅಭ ಸಿಸಿ ತುರ್‌ಲಾಲ್ಗಳ್‌ ಪರಂಪರೆಯನ್ನು ಬೆಳಕಿಗೆ ತಂದಿದ್ದಾರೆ. 


ಹ" ಹೀಗಿರುತ್ತ ತಿದ ಅಭ್ಯಾಸಿಗಳು ಈ ಮಹತ್ವಪೂರ್ಣ ಆಕರಗಳತ್ತ 

ಷ್ಟು ಗಮನ ಕೊಡುತಿ ಶಿಲ್ಪ "ಇತಿಹಾಸ ದರ್ಶನ' ಸಂಪುಟಗಳಲ್ಲಿ ಪ್ರಕಟವಾಗಿರುವೆ. 

ಹಬ ೮೨೦೨ ಪ್ರಬಂಧಗಳಲ್ಲಿ ಪರಿಚಿತ ಐತಿಹಾಸಿಕ ಕಾವ್ಯಗಳನ್ನುಳಿದು ಕೇವಲ 

ಏಳೆಂಟು ಕಾವ್ಯಗಳು ಪ್ರಸಾಪಗೊಂಡಿವೆ. ಲೋಕೋಪಕಾರ, ಘಾತ ನಾಯಕನ 

ಸಾಂಗತ್ಯ, ಸ್‌ ಕತೆ ಉಳಿವೆಯ ಮಹಾತ್ಮೆ ಮುಂ. ಇನ್ನು ಸಂಸ್ಕೃತ ಕಾವ್ಯಗಳಲ್ಲಿ 

ಅಮುಕ್ತ ಮಾಲ್ಯ, ಶಿವತತ್ವ ರತ್ನಾಕರದಂತಹ ನೇರ ಸಾಮಗ್ರಿಯನ್ನೊದಗಿಸುವ ಕೆಲವನ್ನು 

ಬಿಟ್ಟರೆ ಇತರ ಕಾವ್ಯಗಳ. ಪ್ರಸಾಪ ಕಡಿಮೆಯೇ. ಅದೇ, ಸಾಹಿತ್ಯ ಸಂಶೋಧಕರು 

ಇತಿಹಾಸದ ಪ್ರಮುಖ ಆಕರವೆನಿಸಿದ ಶಾಸನಗಳನ್ನು ಧಾರಾಳವಾಗಿ ಬಳಸಿಕೊಳ್ಳುತಾರೆ. 

ಅಂತೂ ಇತಿಹಾಸದ ಅಭ್ಯಾಸಿಗಳು ಒಂದು ನಿರ್ದಿಷ್ಟ ಕಾಲದಲ್ಲಿಯ ಚರಿತ್ರೆಯನ್ನು 
ಬವ ಆ ಕಾಲದ ಕಾವ್ಯ ಗಳನ್ನೂ ಪರಿಶೀಲಿಸುವುದು ಒಳ್ಳೆ ಯದು. 


ಕಾವ್ಯಗಳಂತೆಯೇ, ಇತಿಹಾಸಕಾರರ ಅವಜ್ಞೆಗೊಳಗಾದ ಇನ್ನೊಂದು ಆಕರ 
ವೆಂದರೆ ಕಾಗದ -ದಾಖಲೆಗಳು. ಮಧ್ಯೋತ್ತರ (808(-166104!) ಕಾಲದ ಸ್ಥಿತಿ 
ಗತಿಯನ್ನು ತಿಳಿಯುವಲ್ಲಿ ಶಾಸನಗಳಿಗಿಂತ. ಇವುಗಳೇ ಪ್ರಯೋಜನಕಾರಿ. ಶಾಸನ 
ಗಳಲ್ಲಿಯ “ಇತಿಹಾಸದ ಅಂಶಗಳು ನಾರಿಕೇಳ ಪಾಕದಂತಿದ್ದರೆ ಇವುಗಳದ್ದು ದ್ರಾಕ್ಟಾಪಾಕ ; 
ಬಲು ಬೇಗ ಕರಗತವಾಗುತವೆ. ಕಳದ ಮೂರು ನೂರು “ನಷ ೯ಗಳಲ್ಲಿ ಲನಕಗೊಂಡ 
ಇವುಗಳು ಲಕ್ಷಗಟ್ಟಲೆ ಹುಟ್ಟಿಕೊಂಡಿವೆ. ಪತ್ತೆ ಹಚ್ಚಿ ಸಂಗ್ರಹಿಸಬೇಕು ಮಾತ್ರ. 
ಮಹಾರಾಷ್ಟ್ರದಲ್ಲಿಯಂತೂ ಇವುಗಳನ್ನು ಕೋಟ್‌. ಸಂಖ್ಯೆ! ಯಲ್ಲಿ ಗಣಿಸಿದ್ದಾರೆ. ಚಪರು 
ಅವನ್ನು ವ್ಯವಸ್ಥಿತವಾಗಿ ಇರಿಸಿಕೊಂಡಿದ್ದೇ ಅಲ್ಲದೆ ವಿಷಯಾನುಸಾರ ಪ್ರಕಟಿಸುತ್ತಿದ್ದಾರೆ ; 
"ಪೇಶ್ವೆ : ಸಾಮಾಜಿಕ ವ ಧಾರ್ಮಿಕ, 'ಮರಾಠೀ ರಿಯಾಸತ' ಇತ್ಯಾದಿ. ಅಲ್ಲತೆ, ್‌ 
ಗೂ 7006111005 ೦8. 789/೩ 1120418720 ಎಂಬ ಸದರಿನಲ್ಲಿರುವ 
` ಕಾಗದಪತ್ರಗಳು ನಮಗೆ ನೇರವಾಗಿ ಸಂಂಬಧಿಸಿದವುಗಳಾಗಿವೆ. ಆ ಕಾಲದ 
ಜಷಗೊಟ ನಮ್ಮಲ್ಲಿಯೂ ದೊರೆಯಬಲ್ಲುವು. ಆದರೆ ಅಂಥ ದಾಖಲೆಗಳ ಬಗ್ಗೆ 
ಗಮನ ಹರಿಸಿಲ್ಲ ಒಟ್ಟಾರೆ ಹಸಪ್ರತಿ-ಕಾಗದಪ ತಿಗಳಿಗೆ ಸಲ್ಲಬೇಕಾದ ಪ್ರಾಶಸ್ತ್ಯ ಸಂದಿಲ್ಲ. 

ಇವುಗಳ ಮಹತ್ವವನ್ನು ಪ ಮನ ನಗಾಣಿಸುವ ದೃಷ್ಟಿಯಿಂದ, ಅಕಸ್ಥಾತ್ತಾಗಿ ನನ್ನ ಕಣ್ಣಿಗೆ 
ಬಿದ್ದ ಕಾಗದಪತ್ರಗಳಲ್ಲಿಯ “ ಒಂದೆರಡು ಅಂಶಗಳನ್ನು ಇಲ್ಲಿ ಕಾಣಿಸುವ. ಓರ್ವ 


೧೧೮ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಇನಾಂದಾರರ ಮನೆಯಲ್ಲಿದ್ದ ಒಂದು ಲೆಕ್ಕಪತ್ರದ ದಾಖಲೆಯಲ್ಲಿ "ದೀಪದ ಖೊಬ್ರಿ' 
ಎಂಬ ನಮೂದು ಕಾಣಿಸಿತು. ಏನಿದರ ಇಂಗಿತ 9? ತುಸು ವಿಚಾರಿಸಿದಾಗ ಆಗರ್ಭ 
ಶ್ರೀಮಂತರು ತಮ್ಮ ದೌಲತನ್ನು ಮೆರೆಯಿಸಲು ಮೇಣೆಯಲ್ಲಿ ಕುಳಿತು, ಹಗಲಿನಲ್ಲಿಯೆ 
ಅದಕ್ಕೆ ದೀಪ ಹಚ್ಚಿಸಿಕೊಂಡು ಸಾಗುತ್ತಿದ್ದರಂತೆ. ಮತ್ತು ಆ ದೀಪಕ್ಕೆ ಎಣ್ಣೆಯನ್ನು 
ಕೊಬ್ಬರಿಯನ್ನೇ ಉರಿಸಿ ಒದಗಿಸುತ್ತಿದ್ದರತತೆ. | ಮತ್ತೊಂದೆಡೆ ದೊರೆತದ್ದು ಕೈಯಿಂದ 
ಬರೆದ ಕೆಂಪು ಬಾರ್ಡರ್‌ನಲ್ಲಿ ಹಳದಿ ಬಣ್ಣ ಸಹಿತವಾದ ವಿವಾಹಾಮಂತ್ರಣ' ಪತ್ರಿಕೆ. 
ಒಂದಲ್ಲ ಏಳು ದಿನಗಳ ಕಾರ್ಯಕ್ರಮ. ತಿರುಪತಿ ಯಾತ್ರೆ, ಗೊಂದಲ ಕಾತಿಸುವುದ 
ಕರಡೀ ಮಜಲು ಏನೆಲ್ಲ ಕಾರ್ಯಕ್ರಮಗಳು. ಇಂಥ ಬಿಡಿ ಅಂಶಗಳು ನಮ್ಮ 
ಸಮೀಪ- ಗತಕಾಲದ (171176618(6-0450) ಜನಜೀವನದ ಬಗೆಯನ್ನು ಅರಿಯಲು 
ಅತ್ಯ ತ ಸಹಾಯಕಾರಿ. 

ಇನ್ನೂ ಒಂದು ಕಾರಣದಿಂದ ನಾವು ಮಧ್ಯೋತ್ತರ ಕಾಲದ ದಾಖಲೆಗಳತ್ತ ಗಮನ 
ಹರಿಸಲೇಬೇಕಾಗಿದೆ. ಚಾಲುಕ್ಕ. ರಾಷ್ಟ್ರಕೂಟ, ಭಾಯಿ ಮುಂತಾದ ಪ್ರಮುಖ 
ರಾಜಮನೆತನಗಳ ಬಗ್ಗೆ ವ್ಯಾಪ ಪಕ ಸಂಶೋಧನೆ ನಡೆದು ಉದ್ದ ಸ್ಸ್ರಂಥಗಳು ಪ್ರಕಟವಾಗಿವೆ. 
ಅದರಂತೆ ಹಲವಾರು ಮಾಂಡಲಿಕ ದಾಜವಾಚಿತರ (ಅಂ "ಚಿತ್ರದುರ್ಗ, 
ಕೆಳದಿಯವರ ಬಗ್ಗೆಯೂ ಅಧಿಕೃತವಾಗಿ ತಿಳಿದುಕೊಂಡಿದ್ದೇವೆ. ಈ ದರ್ಜೆಗಿಂತ ಕೆಳಗಿನ 
ಸ್ಥಾನದಲ್ಲಿಯ ಪಾಳೆಯಗಾರರು, ಸಂಸ್ಥಾನಿಕರು ನೂರಿನ್ನೂರು. ಸಂಖ್ಯೆಯಲ್ಲಿ 
ಆಗಿಹೋಗಿದ್ದಾರೆ. ಅವರಲ್ಲಿ ಹಾಗಲವಾಡಿ, ಸೊಂಡೂರು, ಕಿತೂರು ಮೊದಲಾದ 
ಕೆಲವೇ ನಾಯಕರ ಚರಿತ್ರೆ ಲಭ್ಹಎದೆ. ಈಚೆಗೆ ಶ್ರೀಮತಿ ಸಿ.ಆರ್‌. ಶ್ಯಾಮಲಾ ಅವರು 
ಪೂರ್ವಕರ್ನಾಟಕದ ಪ ಪಾಳೆಯಗಾರರನ್ನು ಹ ಪಿ.ಎಚ್‌ಡಿ. ಪದವಿ ಪಡೆದಿದ್ದಾರೆ. 
ಮಿಕ್ಕೆಲ್ಲ ಪಾಳೆಯಗಾರರ, ಸಂಸ್ಥಾನಿಕರ ಕುರಿತ ಪೂರ್ಣ ಸ್ವರೂಪದ ಅಧ್ಯಯನ 
ಆಗಬೇಕಲ್ಲವೆ? 

ಇದಕ್ಕೂ ಒಂದು ಹೆಜ್ಜೆ ಕೆಳಗಿಳಿದರೆ, ಅನೇಕ ದೇಸಾಯಿ- 
ಇನಾಂದಾರರುಗಳಿದ್ದಾರೆ; ಗೌಡ - ಪಟೇಲರಿದ್ದಾರೆ, ನರಗುಂದ - ನವಲಗುಂದ, 
ತರೀಕೆರೆ- ಬಸವಾಪಟ್ಟಣ, ಡಂಬಳಗಳಲ್ಲಿ ಮುಂಡರಗಿ, ಸ್ವತಃ ಈ ಹರಪನಹಳ್ಳಿಯಲ್ಲಿ 
ಅತಿ ಸೀಮಿತದ್ದೇ ಆಗಲಿ ಒಡೆತನ ನಡೆಸಿದವರು. ಸಣ್ಣ ದೊಡ್ಡ ಕಾಳಗಗಳಲ್ಲಿ 
ಪಾಲ್ಗೊಂಡಿದ್ದವರು. ಆ ಸೀಮೆಯ ಚರಿತ್ರನಿರ್ಮಾಣದಲ್ಲಿ ತಮ್ಮದೇ ಆದ 
' ಕೊಡುಗೆಯನ್ನು ನೀಡಿದವರು. ಎಲ್ಲಕ್ಲಿಂತ ಹೆಚ್ಚಾಗಿ ತಮ್ಮ ಜನರೊಂದಿಗೆ ನಿಕಟ 
ಸಂಪರ್ಕಹೊಂದಿ ಜನಮನವನ್ನು ಗೆದ್ದವರು. ಇವರನ್ನು * ಖರಿತು ಹೇಳಬೇಕಾದ 
ಮಾತುಗಳು ಕಡಿಮೆ ಇದ್ದರೂ ನಾವು "ಅವರ ಚರಿತ್ರೆಯನ್ನು ದಾಖಲಿಸುವುದೆಂದರೆ 
ಕರ್ನಾಟಕವೆಂಬ ಬೃಹತ್‌ ಸೌಧ ನಿರ್ಮಾಣಕ್ಕೆ ಚೀಪುಗಲ್ಲುಗಳನ್ನು ಒದಗಿಸಿದ ಹಾಗೆ. ಈ 
ಚೀಪುಗಲ್ಲುಗಳಿಲ್ಲದೆ. ಸೌಧದ ನಿರ್ಮಾಣ ಗಟ್ಟಿಯಾಗದು. 


ಅಧ್ಯಕ್ಷ ಭಾಷಣದ ನಿಮಿತ್ತದಿಂದ ನಾನು "ಇತಿಹಾಸ ದರ್ಶನ'ದ ಎಲ್ಲ 


ಇತಿಹಾನ ಸಮ್ಮೇಳನದ ಆ ಧ್ಮಕ್ಷಭ ಭಾಷಣ ೧೧೯ 


ಸಂಪುಟಗಳನ್ನು ತಿರುವಿಹಾಕಿದೆ. ಹೆಚ್ಚಿನವುಗಳಲ್ಲಿಯ ವಿಚಾರ ಮಂಡನೆ 
ಪಂಪರಾಗತವಾಗಿ ಬಂದದ್ದು ಮತ್ತು ಏಕಪ್ರಕಾರದ್ದು ಎನಿಸಿತು. ಹೊಸ ಅಂಶಗಳೇನೋ 
ವ್ಯಕ್ತವಾಗಿವೆ. ಮ್‌ಲಿಕ ಕೊಡುಗೆ' ಎನ್ನಬಹುದಾದ ಲೇಖನಗಳೂ ಇವೆ. ಆದರೆ 
ಸಂತೋಧನ ಕ್ರಮದಲ್ಲಿ ಏನಾದರೂ ಹೊಸತನ, ಹೊಸಮಾರ್ಗ ಇದೆಯೆ ? ಆಕರಗಳ 
ಆಧಾರಗಳನ್ನು ಬಳಸಿ ನಿರ್ಣಂ ಯಕ್ಕೆ ಬರುವಲ್ಲಿ ವೈಶಿಷ್ಟ್ಯವೇನಾದರೂ ಕಂಡುಬರುವುದೆ 9 
ಇದನ್ನು ಖಚಿತವಾಗಿ ಹೇಳುವುದು ಕಷ್ಟ 


ಈ ನಿಮಿತ್ತ ಮಾಡಿಕೊಂಡು ಸಂಶೋಧನ ವಿಧಾನದಲ್ಲಿ ಈಚೆಗೆ ಬಳಕೆಯಲ್ಲಿರುವ 
ಎರಡು ಉಪಕ್ರಮಗಳನ್ನು ಹೇಳಬೆ ಕೇಕೆಂದುಕೊಂಡಿದ್ದೇನೆ. ಒಂದನೆಯದು "ವಸ್ತು 
ವಿಶ್ಲೇಷಣೆ (೦0860: ೩731958) ಎಂಬ ವಿಧಾನ. ಯಾವುದೊಂದು ಸಮಸ್ಯೆ ಇಲ್ಲವೆ. 
ಸಂದೇಹವನ್ನು ಹಜ್‌ ಆಧಾರಗಳನ್ನಿಟ್ಟುಕೊಂಡಿರುತೇವೆ. ಅವುಗಳಲ್ಲಿಯ ವಿವಿಧ 
ವಸ್ತುವನ್ನು (007೬68) ವ ್ಯವಸ್ಥಿತವಾಗಿ ವಿಂಗಡಿಸಿ ಇಟ್ಟುಕೊಳ್ಳುವುದು ಮುಖ್ಯವಾಗಿ 
ಆಗಬೀಕಾದ ಕೆಲಸ. ನಯಯ. ಎಂದರೆ ಗಿಳಿಗೂಡುಗಳಂತೆ ವಿಭಾಗಗಳನ್ನು 
ಮಾಡಿಕೊಳ್ಳುವುದು. ಆಮೇಲೆ ಒಂದೊಂದಾಗಿ ಎತ್ತಿಕೊಂಡು ವಿಶ್ಲೇಷಣೆಗೆ ತೊಡಗಿ 
ನಿರ್ಣಯಕ್ಕೆ ಬರುವುದು. ಮೊತ್ತರೂಪದ ಸಾಮಗ್ರಿಯನ್ನು ಹೀಗೆ ಮಾಲ್ಯಕ್ಕೆ 
ತಿರುಗಿಸುವುದರಿಂದ ಯಾವುದೊಂದು ನಿರ್ಣಯಕ್ಕೆ ಖಚಿತತೆ, ಅದಕ್ಕಿಂ ವಸ್ತುನಿಷ್ಠತೆ 
ಪ್ರಾಪವಾಗುತ್ತದೆ. ಸಂಶೋಧನೆಯಲ್ಲಿ ಅಗತ್ಯ ವಾದದ್ದು ಇದೇ ತಾನೆ. 


ಇದಕ್ಕೆ ಮಾದರಿಯಾಗಿ "ಕರ್ನಾಟಕ ಸ್ವಾತಂತ್ರ್ಯ ಸಂಗ್ರಾಮ'ದ ಮೂರು 
ಸಂಪುಟಗಳನ್ನು ತೆಗೆದುಕೊಳ್ಳಬಹುದು. ಅದರಲ್ಲಿ ಸ್ವಾತಂತ್ರ: ಹೋರಾಟಗಾರರ ಸ ಸಂಕ್ಷಿಪ್ತ 
ಜೀವನರೇಖೆ, ಅವರ ಮನೆತನದ ಸ್ಥಿತಿಗತಿ, ಶಿಕ್ಷಣಮಟ್ಟ ವತ್ತಿ- ಪ್ರವೃತ್ತಿಗಳು 
ತಿಳಿದುಬರುತ್ತವೆ. ಈ ಹೋರಾಟಗಾರರ ಪತ್ರಿಕಾವೃತ್ತಿ ಸಾಹಿತ್ಯ/ಕವನ. 'ರಚನೆ, 
ಸ್ವಾತಂತ್ರಾ ,ನಂತರದ ಅವರ ಕಾರ್ಯ ಇವನ್ನೂ ಪ್ರತ್ಯೇಕಿಸಬಹುದು. ಅದರಂತೆ 
ಪೊಲೀಸ ರ ಅಪ್ರತ್ಯಕ್ಟ ನೆರವು, ಮಹಿಳೆಯರ ಪಾತ್ರ - ವನ್ನೂ ಗುರುತಿಸಬಹುದು. ಇವು 
ಒಂದೊಂದನ್ನೂ ವಿಶ್ಲೇಷಣೆಗೆ ಎತ್ತಿಕೊಂಡಾಗ ಅನೇಕ ಹೊಸ ಅಂಶಗಳು 
ನಿಷ್ಠನ್ನವಾಗುತ್ತವ. 

ಇತಿಹಾಸ ಸಂಶೋಧನೆಗೆ ನೆರವಾಗುವ ಇನ್ನೊಂದು ಪ್ರಮುಖ ಸಾಧನೆಯೇ 
ಕಂಪ್ಯೂಟರ್‌. ಕಂಪ್ಯೂಟರ್‌ ಬಗ್ಗೆ ನಮ್ಮಲ್ಲಿ ಇರಬಹುದಾದ ಯಾವುದೇ ಪೂರ್ವಾ 
ಗ್ರಹವನ್ನು ಜಡಿವವೇಕು. ಅದೀಗ ನಮ್ಮ ಮನೆಬಾಗಿಲಿಗೇ ಬಂದಿದೆ. ಎಂದರೆ 
ಮಾಹಿತಿಯನ್ನು ಕನ್ನ ದಲ್ಲೇ ಪೂರೈಸಿ ಕನ್ನಡದಲ್ಲಿಯೇ ಅದರಿಂದ ಪ್ರೊಸೆಸ್‌ ಮಾಡಿಸಿ, 
ನಮ್ಮ ಲಿಪಿಯಲ್ಲಿಯೇ ನಮಗೆ ಬೇಕಾದ ಫ ಫಲಿತಾಂಶವನು ುಿ ಪಡೆಯಬಹುದು. ಇದುವರೆಗೆ 
ಬರಿಯ ಡಿಟಿಪಿ ಮುದ್ರಣಕ್ಕೆಂದು ಇದ್ದದ್ದು ಈಚೆಗೆ ಅದನ್ನು ಸಂಶೋಧನ ಕಾರ್ಯಕ್ಕೆ 
ಬಳಸುವಂತಾದದ್ದು ದೊಡ್ಡ. ಸಾಧನೆ. 

ಕಂಪ್ಯೂಟರ್‌ ಬಳಕೆಗೆ ಮೂಲತಃ ಬೇಕಾದದ್ದು ಅಪಾರವಾದ ಮಾಹಿತಿ (6೩1೩). 


೧೨೦ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ಇತಿಹಾಸದ ವಿಷಯಗಳಲ್ಲಿ ಅದರ ಅಭಾವವೇ ಇರದು. ಈಗ ಕರ್ನಾಟಕ ಇತಿಹಾಸಕ್ಕೆ 
ಸಂಬಂಧಿಸಿದ ನಾವು 'ಅದನ್ನು ಹೇಗೆ ಬಳಸಬೇಕು ಎನ್ನುವುದಕ್ಕೆ ಕಾಂಡೆನಡರ 
ಮಾದರಿಗಳನ್ನು ಕೊಡುವೆ. 

ಶಾಸನಗಳನ್ನೇ ತೆಗೆದುಕೊಳ್ಳೋಣ. ".... ಈ ಜಿಲ್ಲೆಯ ಶಾಸನಗಳು ; ಒಂದು 
ಸಾಂಸ್ಕ್ಯ ತಿಕ ಅಧ್ಯ ಯನ' ಎಂಬ ಸದರಿನಲ್ಲಿ ಅಲ್ಲಲ್ಲಿ ಅಭ್ಯಾಸ ನಡೀತಿದೆ. ಆ ಜಿಲ್ಲೆಯ 
ಶಾಸನಗಳ ಕಾಲ, ಸ್ವರೂಪ ಮುಂತಾದ ಬಾಹ್ಯ ಅಂಶಗಳನ್ನು ಮೊದಲು ಹೇಳಬಹುದು. 
ಅನಂತರ ಅದರಲ್ಲಿ ಬಂದಿರುವ ದೇವಸ್ಥಾನ, ರಾಜಮನೆತನ, ರಾಜ-ರಾಣಿಯರು, 
ಅಧಿಕಾರಿಗಳು, ಧಾರ್ಮಿಕ ವ್ಯಕ್ತಿಗಳು, 'ಅದರಂತೆ ಊರುಗಳು, ಬಿರುದುಗಳು, 
ಯುದ್ಧಗಳು ಹಾಗೂ ವಿಶಿಷ್ಟುರ್ಥದ ಶಬ್ದಗಳನ್ನು ಕಂಪ್ಯೂಟರಿಗೆ ಸೇರಿಸುತ್ತ ಹೋಗ 
ಬೇಕು. ಈ ಪ್ರಕಾರದ ಯಾವುದೊಂದು ಹೆಸರು "ಅಥವಾ 'ಶಬ್ದ ಎಲ್ಲೆಲ್ಲಿ ಬರುವುದೋ, 
ಅವೆಲ್ಲವನ್ನು ಕಂಪ್ಯೂಟರ್‌ ಪ್ರತ್ಯೇಕವಾಗಿ ಹಿಡಿದಿಟ್ಟು ನಮಗೆ "ಎಷ್ಟು 'ಬೇಕೊ ಅಷ್ಟನ್ನು 
ಚೊಕ್ಕಟವಾಗಿ ಒದ್ದು ತಲಕಾಡಿನ ಗಂಗರು - ಈ ರಾಜ "ಮನೆತನದ ಬಗ್ಗೆ 
ಇಲ್ಲವೆ ಕಲ್ಯಾ ಣದ ಚಾಲುಕ್ಯರು ಮತ್ತು ಚೋಳರೊಡನೆ ನಡೆದ ಯುದ್ಧ ಪ ಪ್ರಸಂಗಗಳ 
ವಿವರ ಬೇಕೆಂದರೆ ಆ ಹ ಶಬ್ದವನ್ನು ಕೊಟ್ಟರೆ ಸಾಕು, ಕಂಪ್ಯೂಟರ್‌ ಸೆ 
ಎಲ್ಲ ಶಾಸನಗಳನ್ನು ಪ ಪಟ್ಟಿ ಮಾಡಿಕೊಡುವುದು. ಬೇಗೆ ಮುಂದಿನ ಅಭ್ಯಾಸಕ್ಕೆ ಸಿದ್ಧಸಾಮಗ್ರಿ 
ಒದಗಿಬರುವುದು. 

ಇನ್ನು ಕರ್ನಾಟಕದ ಸಮಗ್ರ ಅಧ್ಯಯನಕ್ಕೆ ನೆರವಾಗುವಂತಹ ಕಂಪ್ಯೂಟರ್‌ 
ಆಧಾರಿತ ಎರಡು ಯೋಜನೆಗಳನ್ನು ಪ್ರಸ್ತಾಪಿಸುವೆ. ಒಂದನೆಯದು ಕಾಲಾನುಕ್ರಮದಲ್ಲಿ 
ಸಂಕ್ಷಿಪವಾಗಿ ಘಟನೆಗಳನ್ನು ಕೊಡುವಂಥ ಒಂದು ಡಿರೆಕ್ಟರಿ (08£೦೧೦1೦॥/ ೦£ 
18178188... 1151007). ನಿರೂಪಿತವಾದ ಘಟನೆಯಲ್ಲಿ ಬರುವ ವ್ಯಕ್ತಿಗಳು, 
ರಾಜಮನೆತನ, ಯುದ್ಧಪ ಪ್ರಸಂಗ, ಊರುಗಳನ್ನು ಮೇಲೆ ಹೇಳಿದ ಕ್ರಮದಂತೆಯೇ 
ಕಂಪ್ಯೂಟರ್‌ ಪ್ರತ್ಯೆ ಬಾಟಿ ಹಿಡಿದಿಟ್ಟುಕೊಂಡು ಅಭ್ಯಾಸಕ್ಕೆ ಬೇಕಾಗಿರುವಷ್ಟನ್ನು 
ಶೀಘ್ರವಾಗಿ ಒದಗಿಸುತ್ತದೆ. ಇದೊಂದು ಮಾದರಿ : 


೧೭೯೯ ಮೇಳ 


(ಟಿಪ್ಪು ಸುಲ್ತಾನ) ಮತ್ತು (ಬ್ರಿಟಿಶ್‌)ರ ನಡುವೆ (ಮೈಸೂರು ೪ನೆಯ ಯುದ್ಪು ಇ 
(ಶ್ರೀರಂಗಪಟ್ಟಣ) ದಲ್ಲಿ ಬ್ರಿಟಿಶರಿಗೆ (ನಿಜಾಮ) ಹಾಗೂ (ಮರಾಠ)ರ ಸಹಾಯ. 
(ಯುದ್ರ)ದಲ್ಲಿ ಟಿಪ್ಪು ಸುಲಾನನ ಸಾವು. ಅವನ ಸೀಮಿತ ರಾಜ್ಯವನ್ನು (ಮೈಸೂರು 

ದಿ ಜ್ನ ಲ್ರ 
ಒಡೆಯರ ಮನೆತನ)ಕ್ಕೆ ಒಪ್ಪಿಸಲಾಯಿತು. (ಪೂರ್ಣಯ್ಯ)ನ (ದಿವಾನ) ಗಿರಿಯಲ್ಲಿ 
(ಮುಮ್ಮಡಿ ಕೃಷ್ಣರಾಜ)ರಿಗೆ ಪಟ್ಟ ತ 





ಕಂಸಿನಲ್ಲಿ ಬಂದ ಘಟಕಗಳನ್ನೆಲ್ಲ ಕಂಪ್ಯೂಟರ್‌ ಪ್ರತ್ಯೇಕವಾಗಿ ಹಿಡಿದು 


ಇತಿಹಾಸ ಸಮ್ಮೇಳನದ ಆಧ್ಯಕ್ಷ ಭಾಷಣ ೧೨೧ 


ಇಟ್ಟುಕೊಂಡಿರುತ್ತದೆ. ವರ್ಷ, ವ್ಯಕ್ತಿ ಸ್ಥಳ, ಧರ್ಮ, ಅಧಿಕಾರ ಸ್ಥಾನ ಯಾವುದೇ 
ಘಟಕವಿರಲಿ ಆ "ಕುರಿತ ಎಲ್ಲ ಮಾಹಿತಿ ಒಂದೇ ಕಡೆಗೆ ದೊರೆಯುತ್ತದೆ. 


ಎರಡನೆಯದು, ಸಮಗ್ರ ಕರ್ನಾಟಕದ ನಾನಾ ವಿಧವಾದ ಆಕರಗಳನ್ನು ಒಂದೆಡೆ 
ಶೇಖರಿಸುವುದು. ನಮಗೆ ಗೊತ್ತಿರುವ ಹಾಗೆ ಶಾಸನಗಳು, ಕಾವ್ಯಗಳು, ಕಾಗದಪತ್ರಗಳು 
ಇವುಗಳಲ್ಲದೆ ಗ್ರಾಮನಾಮಗಳು. ಪ ಪ್ರವಾಸೀ ವರ್ಣನೆಗಳು, ಶಿಲ್ಪಗಳು, ನಾಣ್ಯಗಳು - ಈ 
ಒಂದೊಂದು ಪ್ರಕಾರದ ಎಲ್ಲ ಲಭ್ಯ ವಿವರಗಳನ್ನು ಕಂಪ್ಯೂ ಟರಿನಲ್ಲಿ ತೀಖೀಸ ಗಾವ 
ಅದರಿಂದ ಕರ್ನಾಟಕಕ್ಕ ಸಂಬಂಧಿಸಿದ ಯಾವುಡೇ ಸ ಸಣ್ಣ "ದೊಡ್ಡ "ಅಂಶವಿರಲಿ, ಥಟ್ಟನೆ 
ಮಾಹಿತಿ ಸಿಗುತ್ತದೆ. ಮುಜದಿನ ಅಧ್ಯಯನ ಸುಲಭವಾಗುತ್ತದೆ. ಶ್ರವಣಬೆಳ್ಗೊಳದ 
ಗೊಮ್ಮಟನ ಅಧ್ಯಯನ ಮಾಡಬಯಸುವವರಿಗೆ, ಆ ಮಾಯ ಶಿಲ್ಪ ವಿವರ 
ಮಾತ್ರವಲ್ಲ ಅಲ್ಲಿಯ ಶಾಸನಗಳು, ಸುತಿಪರ ಕಾವ್ಯಗಳು, ಬಾಹುಬಲಿಯ 'ಮೂರ್ತಿ 
ಬಹು ಸ್ಥಳಗಳೂ. - ಎಲ್ಲವೂ ಏಕಕಾಲಕ್ಕೆ ಜೆಜರೆಯುವುದು; ಅಭ್ಯಾಸಕ್ಕೆ ಪರಿಪೂರ್ಣತೆ 
ಬರುವುದು. 

ಇತ್ತ ನಮ್ಮ ಅಕಾಡೆಮಿಯ ಪದಾಧಿಕಾರಿಗಳ ಗಮನಕ್ಕೆ ತರಬೇಕಾದ ಒಂದೆರಡು 
ವಿಷಯಗಳಿವೆ. ಹನ್ನೆರಡು ವರ್ಷಗಳ ತನ್ನ ಅಸಿತ್ರದಲ್ಲಿ ಅಕಾಡೆಮಿಯು ನಾಡಿನ 
ಇತಿಹಾಸದ ಪರಿಧಿಯನ್ನು ಬಹು ವಿಸ್ತಾರವಾಗಿ ವಿಸರಿಸಿದೆ. ಎಷ್ಟೋ ಹೊಸ ಅಂಶಗಳನ್ನು 
ಬೆಳಕಿಗೆ ತಂದಿದೆ. ಅದರಂತೆ ಇದುವರೆಗೆ ಗಮನಕ್ಕೆ ಬಂದಿರದ ಅನೇಕ ಆಕರಗಳೂ 
ಹೊರಬಂದಿವೆ. ಅವೆಲ್ಲ ನಮಗೆ ಪರಿಚಿತವಾದ ಭಾಷೆಗಳಲ್ಲಿರುವಂತಹವು. ಆದರೆ 
ಪೋರ್ಚುಗೀಸ್‌, ಡಚ್‌, ಲ್ಯಾಟಿನ್‌, ಇಟಾಲಿಯನ್‌ ಮೊದಲಾದ ಭಾಷೆಗಳಲ್ಲಿಯೂ 
ಕರ್ನಾಟಕ ಇತಿಹಾಸಕ್ಕೆ ಪೋಷಕವಾಗುವಂತಹ ದಾಖಲೆಗಳಿವೆ. ಆ ಭಾಷೆಗಳು ನಮಗೆ 
ತಿಳಿಯದ್ದರಿಂದ ನಮ್ಮ ಪಾಲಿಗೆ ಅವು ಇದ್ದೂ ಇಲ್ಲದಂತೆಯೇ. ಆದ್ದರಿಂದ ಆ ಭಾಷೆಗಳನ್ನು 
ತುಸು ಮಟ್ಟಿಗೆ ಅರ್ಥ ಮಾಡಿಕೊಳ್ಳುವಷ್ಟು “ಕಲಿಯುವವರಿಗೆ ಅನುದಾನವನ್ನು ಕೊಡುವ 

ಯೋಜನೆಯನ್ನು ರೂಪಿಸಿಕೊಳ್ಳಬಹುದು. ಇದಕ್ಕಿಂತ ಸುಲಭವಾದದ್ದು. ಮೋಡಿ, 
ತಿಗಳಾರಿ ಮುಂತಾದ ಮೃತ ಲಿಪಿಗಳನ್ನು ಬಳುವ, ಈ ಲಿಪಿಗಳನ್ನು. ತಿಳಿದವರ, 
ಕೆಳದಿಯ ಶ್ರೀ ಗುಂಡಾ 'ಜೋಯಿಸರಂತಹವರ ಸಂಖ್ಯೆ ಈಗ ಕಡಿಮೆಯಾಗುತ್ತಲಿದೆ. 
ಇದಕ್ಕೂ ಅಲ್ಪ ವೂತ್ತದ್ದೇ ಆಗಲಿ ಅನುದಾನವನ್ನು ಕೊಡಮಾಡಬಹುದು. 

ನಮ್ಮ ಇತಿಹಾಸದ ಪರಿಧಿ ವಿಸ್ತಾರಗೊಂಡಿದೆ, ಎಂದೆನಷ್ಟೆ ಆ ರಭಸದಲ್ಲಿ 
ಕೆಲವೊಂದು ವಿಷಯಗಳು ಉಳಿದುಬಿಡುವುದು ಸಹಜ. ಅಂಥವುಗಳನ್ನು ಗುರುತಿಸಿ 
ಕ್ರಮ ಕೈಗೊಳ್ಳಬೇಕು. ಸುಮಾರು ೮೦ ವರ್ಷಗಳ ಹಿಂದೆ ಕರ್ನಾಟಕ ಇತಿಹಾಸದ ಬಗ್ಗೆ 
ಎಲ್ಕ ರ 1115071 08 11/5079, ರೈಸರ ೫.ಲಿ. ಸಂಪುಟಗಳು ಮತ್ತು ಫ್ಲೀಟರ ಐ೫4೫ರಓ' 
ಇವಷ್ಟೆ ಎದ್ದು ಕಾಣುವಂತಿದ್ದುವು. ಕರ್ನಾಟಕದ ವಿವಿಧ ರಾಜಮನೆತನಗಳಿಗೆ 
ಪ್ರತ್ಯೆ ಕವಾದ ಇತಿಹಾಸ ರಚನೆಯಾಗಿಲ್ಲವೆಂದು ಫಾದರ್‌ ಹೆರಾಸ್‌ ಅವರಿಗೆ ತೋಚಿತು. 
ಗ] ಕೆಲವು ತರುಣ ವಿದ್ಯಾ ರ್ಥಿಗಳನ್ನು ಗುರುತಿಸಿ, ಒಬ್ಬೊಬ್ಬರಿಗೆ ಒಂದೊಂದು 


೧೨೨ ತುಂಗಭದ್ರೆ - ನಾಡಿಗೆ ವರವೊ, ಶಾಪವೊ? 


ರಾಜಮನೆತನವನ್ನು ಅಭ್ಯಸಿಸಲು ಹೇಳಿದರು. ಕದಂಬರನ್ನು ಕುರಿತು ಮೊರೇಸ್‌, 
ರಾಷ್ಟ್ರಕೂಟರ ಬಗ್ಗೆ ಅಥತೇಶಶ। ಬಾದಾಮಿ ಚಾಲುಕ್ಯರ ಬಗ್ಗೆ. ಭೀಮರಾವ ಚಿಟಗುಪ್ಪಿ 
ವರಗಳು ಕರ್ನಾಟಕದ ಇತಿಹಾಸವನ್ನು ಅಭ್ಯಾಸ ಮಾಡಿದ್ದು ಹೀಗೆ. ಇತ್ತ 
ಸಾಲೆತೋರರಿಗೆ ವಿಜಯನಗರದ ವಿಷಯ ಸೂಚಿಸಿದ್ದರು. ಅವರು ಅದನ್ನು ಲಂಡನ್ನಿನಲ್ಲಿ 
ಮುಗಿಸಿ ಡಿಗ್ರಿ ಪಡೆದರು. ಹೊಯಳ ರಾಜರನ್ನು ಕುರಿತು ಹೆರಾಸರು ಬಿ.ಸಿ. ಶರ್ಮ 
ಎಂಬವರಿಗೆ. ಮಾರ್ಗದರ್ಶನ ಮಾಡಿದ್ದರಾದರೂ ಶರ್ಮರು ಈ ಮಧ್ಯೆ 
ತೀರಿಕೊಂಡರು. ಉಳಿದವರು ತಂತಮ್ಮ ಅಧ್ಯಯನ ಮುಗಿಸಿ ಪ್ರಕಟಿಸಿದರು. 


ಈಗಲೂ ಕೂಡ ಇಂಥ ಹಲವಾರು ಕೊರತೆಗಳಿವೆ (8805). ರೈಸ್‌ರನ್ನು 
ಫ್ಲೀಟ್‌ರನ್ನು ಸದಾಕಾಲ ನೆನಪಿಸಿಕೊಳ್ಳುತ್ತೇವೆ. ಆದರೆ ಅವರ ಜೀವನ ಸಿ ಕೃತಿಗಳ 
ಪರಾಮರ್ಶೆಯನ್ನೊಳಗೊಂಡ ಪೂರ್ಣಸ್ಮರೂಪದ ಅಧ್ಯಯನ ನಡೆದಿಲ್ಲ ಮೂಡಿ 
ದಶಕಗಳ ಹಿಂದೆ ಪೀಟರ ಬಗ್ಗೆ ಕನ ಕರ್ನಾಟಕ ವಿಶ್ವವಿದ್ಯಾ ಲಯದಲ್ಲಿ ದೊಡ್ಡ "ಪ್ರಮಾಣದ 
ಸೆಮಿನಾರ್‌ ನಡೆಯಿತು. ಆದರೆ ಆಗ ಸಂ ಪ್ರಬಂಧಗಳ ಸಂಪುಆವಟೂ 
ಹೊರಬರಲಿಲ್ಲ ಈಚೆಗೆ ರೈಸರ ಬಗ್ಗೆ ಪ್ರೊ. ಎಸ್‌.ಎಲ್‌. ಶ್ರೀನಿವಾಸಮೂರ್ತಿಯವರು 
ಸಮಗ್ರ ಅಧ್ಯಯನವನ್ನು ಕೈಕೊಂಡು ಡಾಕ್ಟರೇಟ್‌ ಪದವಿ ಪಡೆದಿದ್ದಾರೆ. ಕರ್ನಾಟಕ 
ಇತಿಹಾಸದ ಬಗ್ಗೆ ಇನ್ನು ಕೆಲವು ವಿದೇಶಿಯರು ಅದರಂತೆ ದೇಶೀಯ ಹಿರಿಯರು ಈ 
ಹಿಂದೆ ಶ್ರಮಿಸಿದವರಿದ್ದಾರೆ. ಅವರ ಕಾರ್ಯವನ್ನು ಒಟ್ಟಂದದಲ್ಲಿ ಬೆಳಕಿಗೆ ತರುವುದು 
ಅಪೇಕ್ಟಣೀಯವಾಗಿದೆ. 

ಎದ್ದು ಕಾಣುವ ಇನ್ನೊಂದು ಕೊರತೆ ಎಂದರೆ ವಿಜಯನಗರೋತ್ತರ ಕಾಲದ 
ಎಂದರೆ ಕ್ರಿ.ಶ. ೧೫೬೫ ರಿಂದ ೧೮೦೦ರವರೆಗಿನ (ಬ್ರಿಟಿಶರ ಆಳ್ವಿಕೆಯ ಆರಂಭ) 
ಕರ್ನಾಟಕದ ಚರಿತ್ರೆಯು (ಬಿಜಾಪುರದ ಆದಿಲಶಾಹಿ ಮತ್ತು ಹೈದರ್‌, ಟಿಪ್ಪು 
ಸುಲ್ತಾನರನ್ನು ಬಿಟ್ಟರೆ) ಮಸುಕುಮಸುಕಾಗಿಯೇ ಇದೆ. 

ಹಲವಾರು ವರ್ಷಗಳಿಂದ ಇತಿಹಾಸ ಸಮ್ಮೇಳನಗಳನ್ನು ಭಾಗವಹಿಸಿ 
ಪ್ರಬಂಧಗಳನ್ನು ಕೇಳಿಸಿಕೊಂಡ ನನಗೆ ಒಂದು ಅಂಶ ಚೋದ್ಯವಾಗಿ ಕಂಡಿದೆ. ಪ್ರಬಂಧ 
ಕಾರರಲ್ಲಿ ಹೆಚ್ಚಿನವರು ತಮ್ಮದೊಂದು ನೆಚ್ಚಿನ ವಿಷಯದಲ್ಲಿ ನಿಷ್ಠತರೆನಿಸಿಕೊಂಡಿರುತಾರೆ. 
ಇದು ಒಳ್ಳೆಯದೇ. ಆದರ' ಮು ಇವರು ಈ ವರ್ಷ "ಪ್ರಬಂಧ ಮಂಡಿಸುವುದಿದ್ದಾಗ 
ಅದು ಓಂದಿನ ವರ್ಷಗಳಲ್ಲಿ ಹೇಳಿದ್ದ ವಿಷಯದ ಹತ್ತಿರದ್ದೇ ಎಂದು ಅಂದಾಜು 
ಮಾಡಿಬಿಡಬಹುದು. ಹೊಸ "ಹೊಸ ಶಾಸನಗಳನ್ನು ಹುಡುಕುವಲ್ಲಿ ಒಲವಿದ್ದವರ ಈ 
ವರ್ಷದ ಪ್ರಬಂಧವನ್ನು ""ಹಾಂ, ಇನ್ನೊಂದು “ಶಾಸನ ಹುಡುಕಿ ಅದರ ಬಗ್ಗೆ 
ಹೇಳಲಿದ್ದಾರೆ'' ಎಂದು ಊಹಿಸಿದರೆ ತಪ್ಪೇನಿಲ್ಲ ನನಗೂ ಈ ಮಾತು ಅನ್ವ ಯಿಸುತ್ತದೆ | 
ಬ್ರಿಟಿಶರ ಕಾಲದ ಕರ್ನಾಟಕದ ಪರಿಧಿಯಲ್ಲಿಯೇ ನನ್ನ ವ್ಯಾಸಂಗ ಸಾಗಿಬಂದಿದೆ. 


ಆದರೆ ಹಾಗಾಗಬಾರದು ಎಂದು ಮನಸಾ ಇಚ್ಛಿಸುತ್ತೇನೆ. ಹೊಸ ಹೊಸ 
ವಿಷಯಗಳನ್ನು ಅರಸಿಕೊಂಡು ಹೋಗುವ ಮನೋಧರ್ಮವನ್ನು ನಾವು ಬೆಳೆಸಿ 


೪ ಇಇ ನಜ ಲ್‌ ಲ್‌] ಜಾಜ್‌ ವಾ 
ಇತಿಹಾಸ ಸಮೇಗನದ ಆಧ್ಯಕ್ಷೆ ಭಾಷಣ ೧೨೩ 


ಕೊಳ್ಳಬೇಕು. ಒಂದೇವಿ ಷಯಕ್ಕೆ ಅಂಟಿಕೊಂಡರೆ ನಾವು " ತಜ್ಞ ಎನಿಸಿಕೊಳ್ಳ ಕೈಬಹುದಲ್ಲದೆ 
"ಸಂಶೋಧಕ ಎಂದಲ್ಲ ಸಂಶೋಧಕ ತಜ್ಞನೇ ಆಗಿರಬೇಕು ಎಂದೇನೂ ಇಲ್ಲ 


ನವನವೋನ್ಮ್ಥೇಷದ ಏಚಾರಗಳು ಅವನಲ್ಲಿ ಸ್ಫುರಿಸುತ್ತಾ ಇರಬೇಕು. ಅಂದಾಗಲೇ 
ಮೌಲಿಕ ನಂಶೋದನೆ ಸಾಧ್ಯವಾಗುತದೆ. 


ಯಾವುದೇ ಸಂಶೋಧನಕ್ಕೆ ತಳಹದಿಯಾಗಿ ನಮ್ಮಲ್ಲಿ ಮೊದಲು ಆ ಬಗ್ಗೆ ಜಿಜ್ಞಾಸೆ 


ತ 


ಅಥವಾ ಸಂದೇಹ ಮೂಡಿರುತ್ತದೆ. ಇದು ಉತ್ಕಟವಾದಷ್ಟೂ ಸಂಶೋಧನ ಕಾರ್ಯ 
ಮಾೌಲಿಕವೆನಿಸೀತು. ಇತಿಹಾಸ ಸಂತೋಧಕೆಂಾ ಇದು ಹೇಗೆ ಆಯಿತು? 
ಏಕಾಯಿತು? ಎಂದು ಸದೈವ ಯೋ ಚಿಸುತ್ತಲೇ ಇರಬೇಕು. ನೆಪೋಲಿಯನ್ನನು ಉದರ 
ರೋಗದಿಂದ ಸತ್ತ ಎಂದು ಕಳೆದ ೧೫೦ ವಷ ೯ಗಳಿಂದ ನಂಬಿಕೊಂಡು ಬಂದಿದ್ದೇವೆ. 
ಆದರೆ ಡ್ನ ಓರ್ವ ದಂತ ವೈದ್ಯನಿಗೆ ಏನೋ ಒಂದು ಸಂದೇಹ. ಹಲ್ಲಿನ 
ಏಷಾಣುಗಳ ...ೀಗದ ರೀತಿಯನ್ನು ಬಲ್ಲ ಆತನಿಗೆ ಅದಕ್ಕೂ ನೆಫೋಲಿಯನ್ನನ ಉ ದರ 
ರೋಗದ ಜರ ಸುಮ್ಮ ಕಂಡಿತು. ಎರಡು ದಶಕಗಳ 'ವರೆಗೆ ಅವ್ಕಾ ಹತ ಪ್ರಯತ್ನ 
ಮಾಡಿ "ನೆವೋಲಿಯನ್‌ ಎಷಪ್ರಾಶನ ಮಾಡಿಸಿದ್ದರಿಂದ ಸತ್ತ ; ಅದು ಕೊಲೆ' ಎಂದು 
ತೋರಿಸಿಕೊಟ್ಟ ಹ ಸಂಶೋಧನ ತಜ್ಞನಲ್ಲ "ಕುತೂಹಲವೇ ಅವನನ್ನು 
ಮುಂದಕ್ಕೆ ಸೆಳೆದೂಯಿ, ತು. ಇತಿಹಾಸದಲ್ಲಿ ಯಾವುದೊಂದು ನೆಲೆಗೊಂಡ ವಿಷಯ 
ವಿದ್ದರೂ, ಸರು ತಭಮ ಇತಿಹಾಸಕಾರರಿದ್ದರೂ ಅದನ್ನು ಕಣ್ಣುಮುಚ್ಚಿ 
ಸ್ವೀ ಸೀಕರಿಸೋಣ ೭ ಬೇಡ. ಸ್ವಲ್ಪ ಸಂದೇಹ ಹ ಬಂದರೂ ಮರು ಪ ಪರಿಶೀಲನೆಗೆ ಒಳಪಡಿಸುವಲ್ಲಿ 
ಅಳುಕಬಾರದು. ಲ ಚಂದ್ರವಳ್ಳಿಯ ಶಾಸನದ ಭಾಷೆ ಪ್ರಾಕೃತವೆಂಬುದು 


( 


(ಸ 
ಖ್‌ 


ಇ 


ನೆಲೆಗೊಂಡು ಬಿಟ್ಟಿತ್ತು ಅದು ಸಂಸ್ಕೃತವೆಂದು ಡಾ. ಬಿ. ರಾಜಶೇಖರಪ್ಪ ಕಂಡು 
ಹಿಡಿದದು ಇದಕೆ ದು ಉತ್ತಮ ನಿದರ್ಶನ. 


ಎ 
ವಿಜ್ಞಾನ ೀತ್ರದಿಂದಲೂ ಒಂದು ಉದಾಹರಣೆಯನ್ನು ಕೊಡಬಹುದು. ಪೃಥ್ವಿಯ 
4 ಇಗ ಚಿ 
ಸುತಲೂ ಸೂರ್ಯನ ತಿರುಸುತಾನೆಂಬುದನ್ನು ಎಷ್ಟೋ ಶತಮಾನಗಳಿಂದ 


ನಂಬಿಕೊಂಡು ಬಂದಿದೆವು. ಈಗಲೂ ಹಗಲಿನಲ್ಲಿ ಆ ಪರಿಕ್ರಮವನ್ನು ನೋಡುತ್ತಲೇ 
- ಅವನೇ ಕೋಪರ್ನಿಕಸ್‌ - ಸಂಶಯ ಬಂತು. 
೦ಡಶಾಲಿಯಾದ ಸೂರ್ಯನು ಸುತ್ತು ಹಾಕುವುದು 
ಸರಿಕಾಣದಲ್ಲ |! ಎಂಬ ಸವತಿ ಅವನನ್ನು ಕಾಡಿತು. ಹೇಗೂ ಆತ ಖಗೋಳ 

ಸ ೦ ಬೆಳೆ ನ ಎಂಥೆಂಥಾ ಮಹಾ ಖಗೋಳ 
ನೆಯ ಲ್ಲಿ ಪೃಥ್ವಿಯೇ ಸೂರ್ಯನ ಸುತ್ತಲೂ 
ತಿರುಗುವುದೆಂದು ಸಿದ್ದ ಮಾಡಿ ತೋರಿಸಿದ. ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ 


ಅನೇಕ ನಿರ್ಣೀತವಾದ ಅಂಶಗಳನ್ನು ಈ ರೀತಿ ಮರುಪರಿಶೀಲನೆಗೆ ಒಳಪಡಿಸುವುದು 


ಅಗತ್ಯವೆನಿಸುತ್ತದೆ. ನಮಸ್ಕಾರ. 


ಸ 


ಡಿ 


ಡಾ. ಶ್ರೀನಿವಾಸ ಹಾವನೂರ : ಆಯ್ದ ವಿಶಿಷ್ಟ ಗ್ರಂಥಗಳು 


೧. ಅವಿವಾಹಿತೆ 
ಸಾಮಾಜಿಕ ಸಮಸ್ಯೆಯ ವಿಶ್ಲೇಷಣೆ 
೨. ಗೋವಿಂದ ಪೆ ಪೈ ವಾಜ್ಞಯ ದರ್ಶನ 
ಸಮಗ್ರ "ಕ್‌ ಸಮೀಕ್ಷೆ 
೩. ಕುಮುದಿನಿ ಹಾಗೂ ಇತರ ಕಾದಂಕಥನಗಳು 
ವಿಶಿಷ್ಟ ರೀತಿಯ ಕಾದಂಬರೀ/ಸಾರಸಂಗ್ರಹಗಳು 
ಲ ಕನ್ನಡದಲ್ಲಿ ಲ ಕೈಸ್ತ ಸಾಹಿತ್ಯ, ಕಂಪ್ಯೂಟರ್‌, ಹನಿಗತೆ ಇ. 
ನಾಹಿತ್ಯ ವಿಮರ್ಶನ 
೫. ಹರಿದಾಸರು ಸುತಿಸಿದ ಶ್ರೀ ವಾದಿರಾಜರು 
೬. ೫1೩3011081 5೭0165 0% 31.1..1. ೩0 
(೪1 1. 08.೧. ೧೦/0೩] & 11.69. ೧೦೧0೩1 ೩೦) 
೭. ಹೊಸಗನ್ನಡದ ಅರುಣೋದಯ 
(ತಿದ್ದಿ ಬೆ ಳೆಸಿದ ೩ನೇ ಆವೃತ್ತಿ ಅಚ್ಚಿನಲ್ಲಿ 
೮. ಪಾ.ವೆಂ. ಆಚಾರ್ಯರ ಸಮಸ್ತ ಕೃತಿಗಳು 
(ಸು. ೧೫ ಕೃತಿಗಳು) 
6.801. 11. ₹. 11 
(ಕನ್ನಡದಲ್ಲಿ ; ಜರ್ಮನ್‌ಗೆ ಅನು.) 
೧೦. ದ.ಕ. ಪರಿಸರದ ಸಾರಸ್ವತ ಪರಂಪರೆ 
( ದಕ್ಷಿಣ ಕನ್ನಡದ ಐವರು ಹಿರಿಯ ಲೇಖಕರು) 
೧೧. ಡಾ. ರಂ.ಶ್ರೀ. ಮುಗಳಿಯವರ ೨ ವಿಮರ್ಶನ ಸಂಗ್ರಹಗಳು 
(ಸಂಪಾದಿತ) 
೧೨. ಕನ್ನಡ ಪತ್ರಿಕಾ ಸೂಚಿ 
ಪತ್ರಿಕೋದ್ಯಮದ ಕುರಿತು ವಿವಿಧ ಲೇಖನಗಳ ಸಹಿತ 
೧೩. ಮರೆಯಲಾಗದ ಮುಂಬಯಿ ಕರ್ನಾಟಕ 
(ಐತಿಹಾಸಿಕ ಒಳನೋಟಗಳು) 
೧೪. ಗಂಧ ಮತು ಕಲು 
(ಸ್ತ್ರೀ ಸಂವೇದನೆಯ ಕತೆಗಳು) 


೧೯೫೬ 
೧೯೬೮೬ 


೧೯೭೮ 
೧೯೮೨ 


೧ೀ೮೬ 
1997 


೨೦೦೦ 
೨೦೦೩-೨೦೦೮ 

೨೦೦೪ 

೨೦೦೪ 

೨೦೧೩-೦೭ 

೨೦೦೬ 

೨೦೦೬ 


೨೦೦೬ 











ನ್ನಡ 


ಗಳಲ್ಲಿ ಕ 


ಎ 


ಟಟ 
ಸ್ವ 
ಜ್‌ 
[ದ 
1 
ಔ 
ಗ 
೨ ಡ್ತೌೌ 
ಣಿ 22 
139 
ತೆ 
ನ 
1 
1 ಲ 
ಬ 
೧. 
`` (ಳಿ 
ಖ)) ಣಿ 
ಇ 1 
8 
ಚ 
ಇ. ಬ 
ಡ್‌ 
ಗ್ರ 
ಇಟ್ಟ 
ಬ್‌ 
ಇ 


ಆಟ 


ಗಳ ರಚಯಿತರು/ 


| 


ಗ್ರಂಥ 


ತೆ 


೨ಷಣೃ 
ಆ) 


ಹೆ 


ಕ್ಕೂ 


| 
2 


[೧ 
1 


ಅಕಾಡೆಮಿಯ 


ರ್ನಾಟಕ 


ಕ; 


ಇಕಾ 
ಗಿ 
ಓ 


ರ್ಕಾಟಕ ಹಿಸರಿ 


ಕ 


ಸ 
ಇ) 


೧ 
೫ 


1 
ಗ) 


ಶನ, ಬೆ೦ಗಳೂರು 


ಅಣ್ಣಾ 
ಉಕಾ 


ಗ್ಯಲಕ್ಷ್ಮೀ 


ಭಾ 





